ಸ್ವಾತಂತ್ರೊ ತ್ಸವ ಸಂಚಿಕೆ 


ಅಗಸ್ಟ, ೧೯೯೪ 


WE . 


ರ್ನಾಟಕ ವಿಶ್ವವಿದ್ಯಾಲಯ,ಧಾರವಾಡ 


ಲೇಖಕರಿಗೆ ಸೂಚನೆಗಳು 


“ಕರ್ನಾಟಕ ಭಾರತಿ” ಯು ಸೃಜನ, ವಿಮರ್ಶನ, ಸಂಶೋಧನ, ಸಾಹಿತ್ಯ 
ವಿಜ್ಞಾನ ಮತ್ತು ವರಾನವಿಕ ವಿಷಯಗಳ ಅಭಿವೃದ್ಧಿ ಗಾಗಿ ಮೀಸಲಾಗಿದ್ದು , ಅದರಲ್ಲಿ 
ಪ್ರಕಟನೆಗಾಗಿ ಈ ಬಗೆಯ ಎಲ್ಲ ಲೇಖನಗಳಿಗೂ ಸ್ವಾಗತವಿದೆ. ಅನುವಾದ ಲೇಖನ ' 
ಗಳಿದ್ದರೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಅನುಮತಿಯನ್ನು ಕಳುಹಿಸಬೇಕು. i 


ಲೇಖನಗಳನ್ನು ಕಾಗದದ ಒಂದೇ ಮಗ್ಗುಲಲ್ಲಿ ಸಾಕಷ್ಟು ಮಾರ್ಜಿನ್‌ ಬಿಟ್ಟು, 
ಸ್ಪಷ್ಟವಾಗಿ ಬರೆದಿರಬೇಕು, ಇಲ್ಲವೆ ಟೈಪು ಮಾಡಿರಬೇಕು. ಹೆಸ್ತಪ್ರತಿಗಳು ಯಾವ 
ರೀತಿಯಿಂದಲೂ ಅಸ್ಪಷ್ಟವಾಗಿಯಾಗಲೀ ಅಸಂಪೂರ್ಣವಾಗಿಯಾಗಲೀ ಇರಬಾರದು. 


ಲೇಖನ ಸ್ವೀಕೃತವಾದ ಕೂಡಲೇ ಲೇಖಕರಿಗೆ ತಿಳಿಸಲಾಗುತ್ತದೆ. ಅಸ್ವೀಕೃತ 
ಲೇಖನಗಳನ್ನು ಮರಳಿ ಪಡೆಯಲಿಚ್ಛಿಸುವವರು ಸಾಕಷ್ಟು ಅಂಚೆ ಚೀಟಿಗಳನ್ನು ಕಳು 
ಹಿಸಬೇಕು. 


ಲೇಖಕರಿಗೆ ಅವರ ಲೇಖನಗಳ ೨೫ ಪ್ರತಿಗಳನ್ನು ಲೇಖನವು ಪ್ರಕಟವಾದ ಸಂಚಿ ' 
ಕೆಯ ಪ್ರೆತಿಯೊಂದಿಗೆ ಕಳುಹಿಸಲಾಗುತ್ತದೆ. ಹೆಚ್ಚಿಗೆ ಪ್ರತಿಗಳು ಬೇಕಾದವರು ಅದರ 
ಮುದ್ರಣಾದಿ ವೆಚ್ಚ ವನ್ನು ವಹಿಸಬೇಕಾಗುತ್ತದೆ. ಲೇಖನ ಅಚ್ಚಾಗುವ ಪೂರ್ವದಲ್ಲಿ 
ಈ ವಿಷಯಕ್ಕೆ ತಿಳಿಸಬೇಕು, 


ಲೇಖನಗಳನ್ನು ವಿಮರ್ಶೆಗಾಗಿ ಪುಸ್ತಕಗಳನ್ನು ಸಂಪಾದಕರು. “ಕರ್ನಾಟಕ 
ಭಾರತಿ” ಕನ್ನಡ ಅಧ್ಯಯನಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ ಇವರಿಗೆ 
ಕಳುಹಿಸಬೇಕು. ವಿಮರ್ಶೆಗಾಗಿ ಪುಸ್ತಕಗಳನ್ನು ಕಳುಹಿಸುವವರು ಎರಡು ಪ್ರತಿಗಳನ್ನು ' 
ಕಳುಹಿಸಬೇಕು. ಇನ್ನಿತರೆ ಯಾವದೇ ವಿಷಯಕ್ಕೆ ನಿರ್ದೇಶಕರು ಪ್ರಸಾರಾಂಗ, | 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-೫೮೦ ೦೦೩ ಇವರಿಗೆ ಬರೆಯಬೇಕು. 


de ae 


ಕರ್ನಾಟಕ ಭಾರತಿ 
೧, ಸ್ವಾತಂತ್ರ್ಯೋತ್ಸವ ಸಂಚಿಕೆ ೨, ರಾಜ್ಯೋತ್ಸವ ಸಂಚಿಕೆ 
೩, ಸಂಕ್ರಮಣ ಸಂಚಿಕೆ ೪, ಅಕ್ಷಯಾ ತೃತೀಯಾ ಸಂಚಿಕ 1 


ಬಿಡಿ ಸಂಚಿಕೆಯ ಬೆಲೆ: ರೂ. ೨೦-೦೦ 


ಈ ಹಣವನ್ನು ವಿತ್ವಾಧಿಕಾರಿಗಳು, ಕರ್ನಾಟಕ ವಿಶ್ವವಿದ್ಯಾಲಯ, 
ಇವರ ಹೆಸರಿನಲ್ಲಿ ಡಿಮಾಂಡ ಡ್ರಾಫ್ಟ್‌ ತೆಗೆಯಿಸಿ, ನಿರ್ದೇಶಕರು, ಪ್ಲ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ ಇವರ ವಿಳಾಸಕ್ಕೆ ಕಳುಹಿಸಬೇಕು. 


ಕರ್ನಾಟಕ ಭಾರತಿ 


ತ್ಲೈಮಾಸಿಕ ಪತ್ರಿಕೆ 


ಸಂಚಿಕೆ -೧ 


ಗೌರವ ಸಂಪಾದಕರು 


ಡಾ.ಎಸ್‌. ರಾಮೇಗೌಡ 
ಕುಲಪತಿಗಳು. 


ಸಂಪಾದಕರು 
ಡಾ.ವೀರಣ್ಣ ರಾಜೂರ 
-ಡಾ.ಬಿ.ಆರ್‌.ಹಿರೇಮಠ 


ಕರ್ನಾಟಕ ಎಶ್ವವಿದ್ಯಾಲಯ, ಧಾರವಾಡ 


ಕರ್ನಾಟಕ ಭಾರತಿ 


ಕರ್ನಾಟಕ ವಿಶ್ವವಿದ್ಯಾಲಯದ ತ್ರೈ ಮಾಸಿಕ ಪತ್ರಿಕೆ 
ಸಂಪುಟ: ೨೭ ಸಂಚಿಕೆ-೧ 
ಅಗಸ್ಟ -೧೯೯೪ 
ಸ್ವಾತಂತ್ರ್ಯೋತ್ಸವ ಸಂಚಿಕೆ 
ಎಲ್ಲ ಹಕ್ಕುಗಳು ಕಾಯ್ದಿ ರಿಸಿವೆ. 


ಸಂಪಾದಕ ಮಂಡಳಿ: 
ಡಾ. ಎಸ್‌. ರಾಮೇಗೌಡ (ಗ್‌. ಸಂಪಾದಕರು) 


ಡಾ. ವೀರಣ್ಣ ರಾಜೂರ ( ಸಂಪಾದಕರು) 
ಡಾ. ಬಿ. ಆರ್‌. ಹಿರೇಮಠ ( ಸಂಪಾದಕರು) 


ಸಲಹಾ ಮಂಡಳಿ: 
| ಡಾ. ಎಂ. ಎಂ. ಕಲಬುರ್ಗಿ 
ಡಾ. ಎಸ್‌. ಜಿ. ಇಮ್ರಾಪೂರ 
ಡಾ. ಕೆ. ನಟರಾಜ 
ಡಾ. ಸಿ. ಆರ್‌. ಯರವಿನತೆಲಿಮಠ 
ಪ್ರೊ. ಎಸ್‌. ಕೆ. ಕಲ್ಲೋಳಕರ 
ಪ್ರೊ. ಎಚ್‌. ವಿ. ನಾಗೇಶ್‌(ಸದಸ್ಯ ಕಾರ್ಯದರ್ಶಿ) 


ಪ್ರಕಾಶಕರು 
ಪ್ರೊ. ಎಚ್‌. ವಿ. ನಾಗೇಶ್‌ 
ನಿರ್ದೇಶಕರು, ಪ್ರಸಾರಾಂಗ, ಕ.ವಿ.ವಿ. ಧಾರವಾಡ 


ಮುದ್ರಕರು: 
ಎನ್‌, | 
ಎ ಎಸ್‌. ಮಾಲಿಪಾಟೀಲ ಜಮ್‌. 
ಉಪಕುಲಸಚಿವರು ಹಾಗೂ ನಿರ್ದೇಶಕರು, 
ಕರ್ನಾಟಕ ವಿಶ್ವವಿದ್ಯಾಲಯ ಮುದ್ರಣಾಲಯ, 
ಧಾರವಾಡ 


ಪರಿವಿಡಿ 


೧. ವಚನಕಾರ್ತಿಯರು .ಪ್ರಕಟಸುವ ನಿರ್ಲಿಂಗಿಗುಣ 
- ವೀಣಾ ಬನ್ನಂಜೆ 
ಕ್ರ ನಿರೀಕ್ಷೆ (ಕವನ) 
-ಡಿ. ಬಿ. ಢಂಗ 
೩. ಪುನರುಕ್ತಿಯ ಪ್ರಕಾರಗಳು 
- ಆರ್‌. ವಾಯ್‌. ಕುಲಕರ್ಣಿ 
೪, ಹುಹಕುಢ ನ ಪ್ರಭುಗಳ ಏಳುಬೆಟ್ಟದ ನಾಯಕರು 
| - ಬಿ ಆರ್‌. ಹಿರೇಮಠ 
೫. ಪಂಪ'- ನಾರಣಪ್ಪರ ಕೃತಿಗಳಲ್ಲಿ ವನವಿಹಾರ 
- ವಿ. ಎಸ್‌. ಮಾಳಿ 
೬, ದಾಸರು (ಪಾತರದವರು) : ಒಂದು ಪರಿಚಯ 
- ಎಂ. ಎಸ್‌. ಪಾಟೀಲ 
೭. ಆರನೆಯ ವಿಕ್ರ ಮಾದಿತ್ಯನ ಕೌಂಟಿಯ ಶಾಸನ 
- ಹನುಮಾಕ್ಷಿ ಗೋಗಿ 
೮. ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿಗಳು 
-ಸಿ. ಕೆ. ನಾವಲಗಿ 
೯. ಕೆಳದಿ ಭದ್ರಪ್ಪನಾಯಕನ ಅಪ್ರಕಟಿತ ಎರಡು ಶಾಸನಗಳು 
೯ - ಕೆಳದಿ ವೆಂಕಟೇಶ ಜೋಯಿಸ್‌ 
೧೦. "ದ ಪವರ ಅ್ಯಂಡ್‌ ದ ಗ್ಲೋರಿ' ಮತ್ತು "ಸಂಸ್ಕಾರ'ಗಳಲ್ಲಿಯ 
ಧಾರ್ಮಿಕ ಅವನತಿ : ತೌಲನಿಕ ಅಧ್ಯಯನ 
- ಬಸವರಾಜ ನಾಯ್ಕರ 
೧೧. ವಚನಸಾಹಿತ್ಯ ಮತ್ತು ಹರ್ಡೇಕರ ಮಂಜಪ್ಪ 


- ಎಸ್‌. ಕೆ. ಕೊಪ್ಪು 
೧೨. ಗಳಲಿ: ಮಾಣಿಕ್ಕ ಮತ್ತು ನೀಲಮಣಿ 
ಸಾ - ಎಂ. ಮುನಿಸ್ವಾಮಯ್ಯ 


೧೩. ಪಟ್ಟಣ ತೈಲವರ್ಮನ ಅಡತಾರೆ ಶಿಲಾಶಾಸನಗಳು 
- ಗಣಪತಿಗೌಡ. ಎಸ್‌. 
೧೪. ಗ್ರಂಥಾವಲೋಕನ 
-ಪ್ರೊ. ರಾಮಕೃಷ್ಣ ಮರಾಠೆ 
`೧೫. ಒರೆಗಲ್ಲು 
ಗದಾಯುದ್ಧದ ಒಂದು ಪದ್ಯ 
- ಯು. ಶಂಕರನಾರಾಯಣ ಭಟ್‌ 
ಅ ಸ್ರಸುತ 
ಅ ಲೇಖಕರ ವಿಳಾಸಗಳು 


೧೦೪ 
೧೦೯ 
೧೧೩ 


೧೧೭ 
೧೨೧ 


ಸಾ 7 
ಎ ಚ್‌ 


y ಕ ಕ ಹ 
ಯಾಜ ಡಿ | 
ಸಣ 


ವಚನಕಾರ್ತಿಯರು ಪ್ರಕಟಿಸುವ ನಿರ್ಲಿಂಗಿಗುಣ* 
ತೇ ವೀಣಾ ಬನ್ನಂಜೆ 
ಹೆಣ್ಣು ಹೆಣ್ಣಾದೊಡೆ ಗಂಡಿನ ಸೂತಕ। 
ಗಂಡು ಗಂಡಾದೊಡೆ ಹೆಣ್ಣಿನ ಸೂತಕ | 
° ಮನದ ಸೂತಕ ಹಿಂಗಿದೊಡೆ 
ತನುವಿನ ಸೂತಕಕ್ಕೆ ತೆರಹುಂಟೇ ಅಯ್ಯಾ? 
ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತ್ತು ಜಗವೆಲ್ಲ! 
ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನೆಂಬ 
ಗರುವಂಗೆ ಜಗವೆಲ್ಲಾ ಹೆಣ್ಣು ನೋಡಾ! 
- ಅಕ್ಕಮಹಾದೇವಿ 
ಪ್ರಧಾನ ಸಂಸ್ಕೃತಿಗೆ ಹೊರತಾದ ಅಪ್ರಧಾನ ಸ ಸಂಸ್ಕೃತಿಯು ಪ ಪ್ರಧಾನ ಸಂಸ್ಕೃತಿಯ 
ಪ್ರವಾಹದಲ್ಲಿ ಮೂಕವಾಗಿ ಹರಿದದ್ದು ನಮ್ಮ'ಇತಿಹಾಸ. ವರ್ತಮಾನ ಎಂದರೆ ಇತಿಹಾಸದ 
ಮುಂದುವರಿಕೆ. ಆದ್ದರಿಂದ ಇತಿಹಾಸ ಸವನ್ನು ವರ್ತಮಾನದ ಸಂದರ್ಭದಲ್ಲಿ ಮರು 
ಪರಿಶೀಲನೆಗೆ ಒಡ್ಡುವುದು ಇಂದಿನ ತುರ್ತು. ಏಕೆಂದರೆ ಇತಿಹಾಸದ ಪ್ರತೀ ದಾಖಲೆಗಳು 
ಸಮಗ್ರ ಮತ್ತು ಪರಿಪೂರ್ಣವಾಗಬೇಕೆಂದಿಲ್ಲ. ಅಂಥ ಇತಿಹಾಸವನ್ನು ವರ್ತಮಾನದಲ್ಲಿ 
ವ್ಯಾಖ್ಯಾನಿಸುವಾಗ ಅದರ ವೈಶಿಷ್ಟಗಳನ್ನು ಮರೆಯುವದು ಇತಿಹಾಸವನ್ನು ನಿರಾಕರಿಸಿದ ಹಾಗೆ. 
ಈ ಎಚ್ಚರ ಇದ್ದಾಗಲೂ ನಾವು ಗಮಿನಿಸಬೇಕಾದ ಮುಖ್ಯ ಸಂಗತಿ ಎಂದರೆ ವರ್ತಮಾನದ 
ಅನೇಕ ನಡಾವಳಿಗಳ ಹಿಂದೆ ಇರುವ ಸೂಕ್ಷ್ಮ ಪ್ರಭುತ್ವವನ್ನು. ಏಕೆಂದರೆ ಕಾರ್ಕಳದಲ್ಲಿ 
ಬಾಹುಬಲಿಯನ್ನು ಕೆತ್ತಿದ ಕಲ್ಕುಡನನ್ನು ಭೈರರಸ ಗೌರವಿಸಿದನೆಂದು ಶಾಸನ ದಾಖಲಿಸಿದರೆ, 
ಕಲ್ಕುಡ- ಕಲ್ಲುರ್ಟಿಯ ಪಾಡ್ದನವು ಅರಸ ಕಲ್ಕುಡನಕ್ಕೆ ಕಾಲು ಕತ್ತರಿಸಿದನೆಂಬ ವಿವರಣೆಯನ್ನು 
ನೀಡುತ್ತದೆ. ಇಂಥ ಸಂದಿಗ್ಬಗಳಲ್ಲಿರುವ ಸಾಮಾಜಿಕ ಸತ್ಯಗಳನ್ನು ನಾವು ಎಚ್ಚರದಿಂದ 
ಗಮನಿಸಬೇಕಾಗಿದೆ. 

ಈ ರೀತಿಯ ಗೊಂದಲವಿರುವ ನಮ್ಮ ಚಾರಿತ್ರಿಕ ಸಂದರ್ಭದಲ್ಲಿ ನಡೆದಿರುವ ಲಿಂಗ 
ಅಸಮಾನತೆ ಕೂಡ ಒಂದು ಚಾರಿತ್ರಿಕ ಮೋಸವಾಗಿ ಕಾಣಿಸುತ್ತದೆ. “A ಸ್ತ್ರೀ 
ಸಾತಂತ.ಮರ್ಹತಿ' ಎಂಬ ಮನು ಆಗಲೀ, ""Aಗಂtomy decides the destiny’’ ಎಂಬ 
ತೀರ್ಮಾನವನ್ನು ಬರೆದ ಫ್ರಾಯ್ಡ ಆಗಲಿ ಅವರ ಮುನ್ನ ಇದ್ದ ಯೋಚನಾ ಕ್ರಮಗಳ 
ದಾಖಲಾತಿಯೇ ಆಗಿದ್ದಾ ರೆ, 


* ಕನಡ ಮತು ಸಂಸ್ಕೃತಿ ಇಲಾಖೆ ಬಿಜಾಪೂರ ಇವರು ನಡೆಸಿದ " ವಚನ ಸಂಗೀತೋತ್ಸವ' ವಿಚಾರ 
ಗೋಷ್ಟಿಯಲ್ಲಿ ಮೆಂಡಿಸಿದ ಪ್ರಬಂಧ 


9 ಕರ್ನಾಟಕ ಭಾರತಿ 


ಹೆಣ್ಣೆಂದರೆ ಗರ್ಭಕೋಶ ಮತ್ತು ಹೆರುವವಳು ಎಂಬ ಯೋಚನಾಕ್ರಮದ ಬೆಳವಣಿಗೆಗೂ, 
ವ್ಯವಸಾಯವನ್ನು ವೃತ್ತಿಯನ್ನಾ ಗಿಸಿಕೊಂಡ ಮನುಷ್ಯರ ಚಾರಿತ್ರಿಕ ಬೆಳವಣಿಗೆಗೂ 
ಸಂಬಂಧವಿದೆ. ಬೇಟೆಯನ್ನು ಮೂಲ ಕಸುಬನ್ನಾಗಿಸಿಕೊಂಡು ಬದುಕಿದ್ದ ಕಾಲಕ್ಕೆ ಇದ್ದ 
ಮೌಲ್ಯಗಳು ವ್ಯವಸಾಯ ಮೂಲ ಕಸುಬಾದ ಸಂದರ್ಭಕ್ಕೆ ಅಪ ಶಸ್ತುತವಾಗುತ್ತಾ- ಹೆಣ್ಣನ್ನು 
ಭೂಮಿಗೆ, ಪುರುಷನನ್ನು ಸೃಷ್ಟಿಸುವ ಒಡೆತನಕ್ಕೆ, ಆ ಮಾ ಆಳ್ವಿಕೆಗೆ, ಉಳುವ, ಬಿತ್ತುವ 
ಪ್ರಭುತ್ವಕ್ಕೆ ಆರೋಪಿಸಿದ ಮೌಲ್ಯಗಳು ಪ್ರಸ್ತುತವಾದದ್ದು ಚಾರಿತ್ರಿಕವಾಗಿ ನಡೆದ 
ಬದಲಾವಣೆಗಳೇ. 


ಆಗ ಹೆಣ್ಣು ತನ್ನ ವಿಧೇಯತೆ, ನಯ, ಲಾವಣ್ಯ, ಕೋಮಲ ಮುಂತಾದ 
""ಹೆಣ್ಣುಗುಣ'' ಗಳಿಗೆ ಸೀಮಿತಳಾಗಿ, ಗಂಡು, ಆಕ್ರಮಣಶೀಲತೆ, ಬಲಿಷ್ಠ ಮುಂತಾದ 
""ಗಂಡುಗುಣ'' ಗಳಿಗೆ ಸೀಮಿತನಾದ. ಇವೆರಡು ಸಂಕುಚಿತ ಗುಣಗಳ ಆರೋಪವೇ ಆಗಿ 
ಪುರುಷ ಮತ್ತು ಸ್ತ್ರೀ ಅಂತಹ ಮೌಲ್ಯಗಳನ್ನು ಕಾಪಾಡಲು ಹೆಣಗಿದರು. ಅಂತಹ ಗುಣ 
ನಡತೆಗಳನ್ನು ಮೀರುವ ಸಂದರ್ಭವೆಂದರೆ "ಅತಿರೇಕ' ಎಂಬ ಅಪಕಲ್ಲನೆ ಬೆಳೆಯಿತು. ಆದರೆ 
ಮೂಲಭೂತವಾಗಿ ಪ್ರತಿಯೊಬ್ಬರು ದ್ವಿಲಿಂಗಿಗಳೇ ಎಂಬುದನ್ನಾ ಗಲೀ, ಅಂಥ ಮಿಶ್ರಗುಣ 
'ಸಹಜ ಎಂಬ ಚಿಂತನೆಯಾಗಲಿ ಬೆಳೆಯಲಿಲ್ಲ. 


ಈ ರೀತಿಯ ಲಿಂಗಾತೀತ ನಿರ್ಲಿಂಗಿ ಗುಣಗಳು ಶರಣ ಚಳುವಳಿಯಲ್ಲಿ ಕಾಣಿಸುತ್ತವೆ. 
ನಿರ್ದಿಷ್ಟ ಕುಟುಂಬದ ಒಳಗೆ ಹೆಂಡತಿಯಾಗುವ , ಆ ಮೂಲಕ ತಾಯಿಯಾಗುವ, 
ತಾಯ್ತನದ ಎಲ್ಲ ""ಸಹಜ ಗುಣ'' ಗಳನ್ನು ಹೆಣ್ಣಿಗೆ ಆರೋಪಿಸುವ ಕೌಟುಂಬಿಕ ಸ್ಥಿತಿಗಿಂತಿ 
ತೀರ ಭಿನ್ನವಾದ. ಸ್ಥಿತಿಯನ್ನು ಇಲ್ಲಿ ಕಾಣಬಹುದಾಗಿದೆ. 


ಈ ದೃಷ್ಟಿಯಿಂದ ಸ್ತ್ರೀಯಾಗಿ ಹುಟ್ಟುವುದು ಮತ್ತು ಸ ಸಾಂಸ್ಕೃತಿಕ ಸಂದರ್ಭದಲ್ಲಿ 
ಸ್ತ್ರೀತನವನ್ನು. ಪಡೆಯುವದು ಎರಡೂ ಒಂದೇ ಅಲ್ಲ ಅವು ಭಿನ್ನ ಎಂಬ ಎಚ್ಚ ರಿಕೆಯ 
ಅಗತ್ಯವಿದೆ. "ಒಂದೊಮ್ಮೆ ಸ್ತ್ರೀ ಸಂವೇದನೆ ಎಂದರೆ ಈ; ನಯ, ನಾಜೂಕು, ನಾಚಿಕೆ, 
ಕೋಮಲತೆ ಮುಂತಾದ ಗುಣಗಳೆಂದು ಒಪ್ಪಿಕೂಂಡರೆ, ಶರಣ ಚಳುವಳಿಯ 
ವಚನಕಾರ್ತಿಯರು ಪ್ರಕಟಸುವ ಸಿ ಕ್ರೀಸಂವೇದನೆ ಸಂಪ್ರ ದಾಯಸ್ಮರಿಗೆ ದಿಗಿಲು 
ಹುಟ್ಟಿಸಬಹುದು. ಆದ್ದರಿಂದಲೇ ವರ್ತಮಾನದ ಸ್ತ್ರೀಸಂವೇದನೆ'' ಯ ಕುರಿತ ತಪ್ಪು 
ತಿಳುವಳಿಕೆಯನ್ನು ತಿದ್ದಿಕೊಂಡು ಸ್ತ್ರೀ ಮತ್ತು ಸ್ತ್ರೀತನಗಳು ಪರಸ್ಪರ ಆರೋಪಿತ ಮತ್ತು 
ಅವುಗಳ ಬೆಳವಣಿಗೆಗೆ ಜೈವಿಕವಲ್ಲದ, ಸಾಮಾಜಿಕ ಮತು ಸಾಂಸ್ಕೃತಿಕ ಕಾರಣಗಳಿವೆ ಎಂಬ 
ಅಂಶವನ್ನು ವಚನಕಾರ್ತಿಯರು ಪ ಪ್ರಕಟಿಸುವ ಸಂವೇದನೆಗಳು ಸ್ಪಷ್ಟ ಪಡಿಸುತ್ತವೆ. 


ಸ್ತ್ರೀವಾದವೇ ಗುರುತಿಸುವ ಹಾಗೆ, "" ಸ್ತ್ರೀ ಬರೆದ ಕಾರಣಕ್ಕಾಗಿಯೇ ಅವಳ ಕೃತಿಗಳೆಲ್ಲ 
ಸ್ತೀನಿಷ್ಠವಾಗಬೇಕಿಲ್ಲ ಹೆಣ್ಣು ಓದುವಾಗಲೂ ಪುರುಷನಂತೆ ಓದುತ್ತಾಳೆ, ಓದಬಲ್ಲಳು. 
ಹೆಣ್ಣಿಗೆ ಹೆಣ್ಣಿನಂತೆ ಓದುವದಕ್ಕೆ ಕೇಳುವಕಾರಣ ಯಾವುದಿದೆಯೋ ಅದನ್ನು ಸಿ ್ರೀನಿಷ್ಠವೆಂದು 


ವಚನಕಾರ್ತಿಯರು ಪ್ರಕಟಸುವ ನಿರ್ಲಿಂಗಿಗುಣ ೩ 


ಭಾವಿಸಬೇಕಾಗುತ್ತದೆ.'' (ಮ್ಯಾಗಿಹಮ್‌ ; ೧೯೮೬, ೧೩) ಈ ಮಾತು ಈಗಾಗಲೇ ನಾನು 
ಮೇಲೆ ಚರ್ಚಿಸಿರುವ ನಿರ್ಲಿಂಗಿ ಅಥವಾ ದ್ವಿಲಿಂಗಿ ಗುಣವನ್ನೇ ಸ್ಪಷ್ಟಪಡಿಸುತ್ತದೆ. 


ಆದರೆ ಸಾಹಿತ್ಯವನ್ನು ವಿಮರ್ಶಿಸುವ ಮಾನದಂಡಗಳು ಕೂಡ ನಮ್ಮ ಕಾಲದ ಪ್ರಧಾನ 
ಆಲೋಚನಾ ಕ್ರಮದ ಮುಖಾಂತರವೇ ನಿರ್ಧರಿತವಾಗಿವೆ. "" ಎಮರ್ಶಕರು ತಮ್ಮ ಬಗ್ಗೆ 
ಪಕ್ಷಪಾತ ಮಾಡುತ್ತಿರುವರೆಂದು ಲೇಖಕಿಯರು ಆಪಾದಿಸುತ್ತಿರುವುದರಲ್ಲಿ ಏನೇನೂ 
ಹುರುಳಿಲ್ಲ. ಹಾಗೆನೋಡಿದರೆ ಇವರು ಮಹಿಳೆಯರು ಎಂಬ ಕಾರಣಕ್ಕಾಗಿ ಇವರ ಕೃತಿಗಳಿಗೆ 
ಸಿಗಬೇಕಾದುದಕ್ಕಿಂತ ಹೆಚ್ಚಿನ ಗಮನ ಸಿಕ್ಕಿದೆ. ಇದಕ್ಕೆ ಹೆಣ್ಣು. ಮಕ್ಕಳೆಂಬ ದಾಕ್ಷಿಣ್ಯ ಒಂದು 
ಕಾರಣವಾದರೆ, ಇವರಿಂದ ಮುಂದಾದರೂ ಒಳ್ಳೆಯ ಕೃತಿಗಳು ಬರಲಿ ಎಂಬ ಪ್ರೋತ್ಸಾಹ 
ಇನ್ನೊಂದು ಕಾರಣ. ವಾಸ್ತವವಾಗಿ ನಮ್ಮ ವಿಮರ್ಶೆ ಸಮೀಕ್ಷೆಗಳಲ್ಲೆಲ್ಲ ಮಹಿಳೆಯರ 
ಸಲುವಾಗಿ ಪ್ರತ್ಯೇಕ ಎಭಾಗಗಳನ್ನು ಕಲ್ಪಿಸಿಕೊಳ್ಳುವುದೇ ಒಂದು ವಿಶೇಷ ರಿಯಾಯತಿ '' 
(ಗಿರಡ್ಡಿ ಗೋವಿಂದರಾಜ: ೧೯೭೯, ೩೬) ಎಂಬಂತಹ ಆಧುನಿಕ ವಿಮರ್ಶಕರ ಧಾರ್ಷ್ಟ್ಯದ. 
ಮಾತುಗಳ ಹಿಂದೆ ಇರುವುದು ಸಾಹಿತ್ಯವನ್ನು ಲಿಂಗಾಧಾರಿತ ನೆಲೆಯಲ್ಲಿ ನೋಡುವ 
ಪೂರ್ವಗ್ರಹವೇ. ಇಂತಹ ಪೂರ್ವಗ್ರಹಗಳಿಂದ ಮುಕ್ತವಾಗಿ "" ಹೇಗೆ ಬರೆದಿದ್ದಾರೆ 
ಎನ್ನುವುದು ಹೇಗೆ ಬರೆಯುವುದಕ್ಕೆ ಅನುಮತಿಸಿದ್ದಾರೆ.'' (ಮ್ಯಾಗಿಹಮ್‌ ತೆ ೧೯೮೬) ಎಂಬ 
ನೆಲೆಯಿಂದ ನಿರ್ಧರಿತವಾಗುತ್ತದೆ ಎಂಬುದನ್ನು ಪರಿಗಣಿಸಿ ಸಾಹಿತ್ಯವನ್ನು 
ಅರ್ಥಮಾಡಿಕೊಳ್ಳಬೇಕಾಗಿದೆ. 


ಹಾಗಾಗಿ "" ಶಿವಶರಣರ ಕ್ರಾಂತಿಯಲ್ಲಿ ಅನೇಕ ಜನ ಶಿವಶರಣೆಯರು ಅವತರಿಸಿದುದು 
ಒಂದು ವಿಶೇಷವೆಂದು ಹೇಳಬೇಕು. ಅದು ಬಸವಾದಿ ಪ್ರಮಥರ ದಿವ್ಯ ದರ್ಶನದ 
ಪ್ರಭಾವವೆಂದು ಹೇಳಿದರೆ ಅತ್ಯುಕ್ತಿಯಲ್ಲ'' (ಹಿರೇಮಠ ಆರ್‌. ಸಿ. ೧೯೬೮ ಭಾಗ 11, 111) 
ಎಂಬ ಮಾತೇ "" ಅನುಮತಿ'' ಅನ್ನುವುದನ್ನು ಹೆಣ್ಣಿ ನ ಕಾವ್ಯರಚನೆಯ ಮೊದಲ ಮಾನದಂಡ 
ಎಂಬುದನ್ನು ಒಪ್ಪಿಕೊಳ್ಳುತ್ತದೆ. ಇಂತಹ ಅನೇಕ ಸಂಕುಚಿತ ಮನೋಭಾವಗಳ ಮಧ್ಯೆ 
""ಪುರುಷರ ಅನುಮತಿ'' ಇದ್ದ ಕಾಲಘಟ್ಟದಲ್ಲಿ ಹುಟ್ಟಿಕೊಂಡಿರುವ ವಚನಕಾರ್ತಿಯರ 
ವಚನಗಳಿಗೆ ಮಹತ್ವವಿದೆ. 


ಪ್ರಬಂಧದ ವ್ಯಾಪ್ತಿ ಮತ್ತು ಉದ್ದೇಶ: ಈ ಪ ಪ್ರಬಂಧದಲ್ಲಿ ಇಡೀ ವಚನ ಸಾಹಿತ್ಯವನ್ನು 
ಗವ ಮನದಲ್ಲಿಟ್ಟುಕೊಂಡು ಸ್ತ್ರೀಸಂವೇದನೆಯ ಚರ್ಚೆಯನ್ನು LW: 
ವಿಶ್ಲೇಷಿಸುತ್ತಿಲ್ಲ. ವಚನಸಾಹಿತ್ಯದ ಕಾಲಕ್ಕೆ ಕಂಡು ಬಂದ ವಚನಕಾರ್ತಿಯರ ನಳನ 
ಸ್ತಿಸಂವೇದನೆಯ ನೆಲೆಯಲ್ಲಿ ಸಿಮ[ಹುಪುಡು ಈ ಪ್ರಬಂಧದ ಉದ್ದೆ €ಶ. 
ವಚನಕಾರ್ತಿಯರನ್ನು ವೈಯುಕ್ತಿಕ ನೆಲೆಯಲ್ಲಿ ಚರ್ಚಿಸುವದು ಈ ಪ್ರಬಂಧದ. ಎಸಾ (4 
ಒಳೆಗೆ ಅಸಾಧ್ಯವಾದದ್ದ ರಿಂದ ” ವಚನಕಾರ್ತಿ ಯರಲ್ಲಿ ಕಂಡುಬರುವ ಕೆಲವು ಸಮಾನ 
ಅಂಶಗಳನ್ನು ( Common factors ) ಗುರುತಿಸವುದು ಈ ಪ್ರಬಂಧದ ಉದ್ದೆ €ಶ. 


೪ ಕರ್ನಾಟಕ ಭಾರತಿ 


ವಚನಕಾರ್ತಿಯರು ಲೌಕಿಕ - ಅಲೌಕಿಕ ಎಂಬ ಭೇದದ ಮುಖಾಂತರ ವ್ಯಕ್ತ ಪಡಿಸುವ 
ಅಂಶಗಳಾವುವು. ಅವರ ಸಂಬೋಧನೆಗಳು ಆಕಸ್ಥಿಕಗಳೇ, ಉದ್ದೇಶ ಪೂರ್ವಕವೇ, 
ವರ್ಣನೆಗೂ ಕವಯಿತ್ರಿಯರ ಮನೋಧರ್ಮಕ್ಕೂ ಸಂಬಂಧವಿದೆಯೇ ಮುಂತಾದ 
ಪ್ರಶ್ನೆಗಳನ್ನು ಪ್ರಮುಖವಾಗಿಟ್ಟುಕೊಂಡು ಸ್ತ್ರೀಸಂವೇದನೆಗಳನ್ನು ಗುರುತಿಸುವುದು ಈ 
ಪ್ರಬಂಧದ ಉದ್ದೇಶ. ಆ ಮೂಲಕ ವಚನಕಾರ್ತಿಯರು ಪ್ರಕಟಿಸುವ ಸ್ತ್ರೀಸಂವೇದನೆಯ 
ಸ್ವರೂಪದ ಕುರಿತು ನಾವು ಕೆಲವು ನಿರ್ದಿಷ್ಟ ನಿಲುವುಗಳನು ತಳೆಯಲು ಸಾಧ್ಯವಿದೆ. 

ಶರಣ ಚಳುವಳಿಯ ಪ್ರಧಾನ ಗುಣಗಳು: ಭಕ್ತ ಚಳುವಳಿಯಲ್ಲಿ ಪ್ರತೀ ಭಕ್ತ ಅಥವಾ 
ಭಕ್ತೆಯರು ಸಾಮಾನ್ಯರ ಬದುಕಿಗಿಂತ ತೀರ ಭಿನ್ನವಾದ ಮೂರು ಪರ್ಯಾಯ 
(alternatives) ಗಳನ್ನು ಸೃಬ್ಬಸಿಕೊಳ್ಳುವುದು ಗಮನಾರ್ಹ ಅಂಶ. ಈ ಮೂರು 
ಪರ್ಯಾಯಗಳನ್ನು ಹೀಗೆ ಗುರುತಿಸಬಹುದು : 

೧) ಅಲೌಕಿಕ ಲೋಕದ ಸೃಷ್ಟಿ 

೨) ಅಲೌಕಿಕ ಗಂಡನ ಸೃಷ್ಟಿ 

೩) ವಚನ ಸೃಷ್ಟಿ 

ಈ ಮೂರು ಪರ್ಯಾಯಗಳ ಮುಖಾಂತರವೇ ಅವರು ಸಾಮಾನ್ಯ ಬದುಕಿನ 
ಪರಿಧಿಯಿಂದ ಪ್ರತ್ಯೇಕರಾಗುತ್ತಾರೆ. ಈ ಮೂರು ಬದಲಿಗಳ ಸೃಷ್ಟಿ ಭಕ್ತೆಯರಿಗೇ ವಿಶೇಷವಾದ 


ಸಂಗತಿಗಳಲ್ಲ. ಆದರೆ ಅವು ಶರಣೆಯರ ಸಂದರ್ಭದಲ್ಲಿ ಪಡೆದುಕೊಳ್ಳುವ ಭಿನ್ನ ಅರ್ಥ 
ಸಾಧ್ಯತೆಗಳನ್ನು ಮುಂದೆ ಚರ್ಚಿಸಬಹುದು. 


ಮ್ಮ ಲೌಕಿಕಕ್ಕಿಂತ ತೀರ ಭಿನ್ನವಾದ ಧಾರ್ಮಿಕ ಲೋಕದ ಸೃಷ್ಟಿ ಪ್ರತೀ ಭಕ್ತಿ ಪಂಥದ 
ಮೊದಲ ಹಂತ. ಹಾಗಾಗಿ ಸಹಜವಾಗಿಯೇ ಅಲೌಕಿಕಕ್ಕೆ ಮೊದಲ ಪ್ರತಿಭಟನೆಯಾಗಿಯೇ 
ಗೋಚರವಾಗುತ್ತದೆ. ಅಲೌಕಿಕದ ಸೃಷ್ಟಿ ಮತ್ತು ಅದರ ಸ್ವೀಕರಣೆ ಎಂದರೆ ಲೋಕದ 
ನಿರಾಕರಣೆ ಎಂಬುದು ಸ್ಪಷ್ಟ, 


ಆದರೆ ಮುಂದಿನ ಹಂತ ಈ ಲೋಕದ ಗಂಡನ (ಹೆಂಡತಿಯ ಅಲ್ಲ) ನಿರಾಕರಣೆ ಮತು 

ಆ ಲೋಕದ ಗಂಡನ ಸೃಷ್ಟಿ. ಇದೂ ಕೂಡ ಲೌಕಿಕದ ಗಂಡನನ್ನು ನಿರಾಕರಿಸುವುದಕ್ಕೆ 
ಮಾಡಿಕೊಂಡ ಬದಲಿ ವ್ಯವಸ್ಥೆಯೇ ಆಗಿದೆ. ಇಂತಹ ಅಲೌಕಿಕ ಲೋಕ ಮತ್ತು ಅಲೌಕಿಕ 
ಗಂಡಂದಿರನ್ನು ಸೃಷ್ಟಿಸಿ ಪ್ರತೀ ಭಕ್ತೆಯರೂ ಸಾಹಿತ್ಯ ಸೃಷ್ಟಿ ಎಂಬ ಮೂರನೆಯ ಬದಲಿ 
ವ್ಯವಸ್ಥೆಯನ್ನು ಹುಟ್ಟಿಸಿದ್ದಾರೆ ಎಂಬುದು ಕುತೂಹಲದ ಅಂಶ. ಅದು ಅವರ ಪರ್ಯಾಯ 
ಲೋಕದ, ಪರ್ಯಾಯ ಗಂಡನ ಕುರಿತ ಭಾಷಿಕ ಅಭಿವ್ಯಕ್ತಿ ಮತ್ತು ಆ ಮೂಲಕ ಅವರು 
ಸೃಷ್ಟಿಸಿಕೊಂಡಿರುವ ಬದುಕನ್ನು ದಾಖಲಿಸಿಟ್ಟ ಮಾದರಿ ರಚನೆಗಳು. 


ವಚನಕಾರ್ತಿಯರು ಪ್ರಕಟಸುವ ನಿರ್ಲಿಂಗಿಗುಣ ೫ 


ಅಲೌಕಿಕ ಗಂಡನ ಸೃಷ್ಟಿಸಿಕೊಳ್ಳುವ ಭಕ್ತ ಮತ್ತು ಭಕ್ತೆಯರಿಬ್ಬರನ್ನೂ ಒಂದೇ 
ಮಾನದಂಡದಿಂದ ಅರ್ಥೈಸಿಕೊಳ್ಳಬಹುದೇ? ಎ. ಕೆ. ರಾಮಾನುಜನ್‌ ಬರೆಯುತ್ತಾರೆ: 
ಲೌಕಿಕದ ಗಂಡುತನ ಎನ್ನುವುದೇ ಒಂದು ಸವಲತ್ತು (Privilege). ಬದುಕಿನ ಅನೇಕ 
ಸವಲತ್ತುಗಳನ್ನು ದಾಟುವುದೇ ನಿಜವಾದ ಭಕ್ತಿಯ ಅನುಭವಕ್ಕೆ ಅಗತ್ಯವಾದದ್ದರಿಂದ 
""ಗಂಡುತನ'' ಎಂಬ ಸವಲತ್ತನ್ನು ದಾಟುವುದೂ ಇಲ್ಲಿಯ ಮುಖ್ಯ ಗುಣ 
(ರಾಮಾನುಜನ್‌. ಎ ಹ ಲರ ೫೪). ಆದರೆ ಈ ಎವರಣೆಯನ್ನು ಭಕ್ತ ಮತ್ತು 
ಭಕ್ತೆಯರಿಬ್ಬರ ಸಂದರ್ಭದಲ್ಲೂ ಒಪ್ಪಿಕೊಳ್ಳುವುದು ಕಷ್ಟ . ವಚನಕಾರ್ತಿಯರು ಇದಕ್ಕೆ 
ಬೇರೆಯೇ ವಿವರಣೆಯನ್ನು ಅಪೇಕ್ಷಿಸುತ್ತಾರೆ. 


ಏಕೆಂದರೆ ಇವರ ಅಲೌಕಿಕ ಲೋಕದ ಸೃಷ್ಟಿಯು (ಪ್ರಮುಖ ಭಕ್ತೆಯರಿಗೆ ಸೀಮಿತೆಗೊಳಿಸಿ 
ಹೇಳುವುದಾದರೆ- ಮಹಾದೇವಿ, ಮೀರಾ, ಆಂಡಾಳ, ಕಾರಿಕಾಲಮೈ) ಪೂರ್ತಿಯಾಗಿ ಲೌಕಿಕ 
ಲೋಕದ ಎಲ್ಲ ಬಂಧನಗಳ ನಿರಾಕರಣೆಯಾಗಿ ರಚಿತವಾಗಿದೆ. ಆದ್ದರಿಂದ ಈ ಲೋಕದ 
ಗಂಗಾಂಬಿಕೆ, ನೀಲಾಂಬಿಕೆಯರಿಗೆ ಗಂಡನಾಗಿ ಉಳಿದುಕೊಂಡೇ ಪರ್ಯಾಯ ಲೋಕ 
ಮತ್ತು ಗಂಡನನ್ನು ಸೃಷ್ಟಿಸುವ ಬಸವಣ್ಣನಂಥವರಿಗೂ, ತನ್ನ ಗಂಡ ಮತ್ತು ಈ ಲೋಕವನ್ನು 
ನಿರಾಕರಿಸಿ ದೇವರನ್ನೇ ಪರ್ಯಾಯ ಗಂಡನನ್ನಾಗಿಸಿ, ಅಲೌಕಿಕ ಲೋಕ ಸೃಷ್ಟಿಸುವ 
ಅಕ್ಕಮಹಾದೇವಿಯ ೦ಂಥವರಿಗೂ ಅಗಾಧ ವ್ಯತ್ಯಾಸವಿದೆ. ಪುರುಷ ಭಕ್ತರು ಅಲೌಕಿಕ ಲೋಕದ 
ಒಳಗೆ ತಾತ್ಕಾಲಿಕವಾಗಿ ಮಾತ್ರ ಲೌಕಿಕವನ್ನು ನಿರಾಕರಿಸಿದರೆ, ಭಕ್ತೆಯರು ಶಾಶ್ವತವಾಗಿ 
ಲೌಕಿಕವನ್ನು ನಿರಾಕರಿಸುತ್ತಾರೆ. ಈ ನೆಲೆಯಲ್ಲಿ ಭಕ್ತಿ ಚಳುವಳಿ ಎನ್ನುವುದು ಗಂಡುತನದ, ಆ 
ಮೂಲಕ ಸವಲತ್ತುಗಳನ್ನು ಒಪ್ಪುವ ಪ್ರ ಭುತ್ವದ ನಿರಾಕರಣೆ ಎಂಬ 
ಎ. ಕೆ. ರಾಮಾನುಜನ್‌ ಅವರ ವಾದವನ್ನು ಒಪ್ಪುವುದು ಕಷ್ಟವಾಗುತ್ತದೆ. ಹೀಗಾಗಿ : 
ಎ. ಕೆ. ರಾಮಾನುಜನ್‌ ಅವರ ವಾದವನ್ನು ತಾತ್ಕಾಲಿಕ ಮತ್ತು ಶಾಶ್ವತ ಎಂಬ ನೆಲೆಗಳಲ್ಲಿ 
ವಿವರಿಸಬೇಕಾಗುತ್ತದೆ. ಭಕ್ತೆಯರು ಶಾಶ್ವತವಾಗಿ ಪ್ರಭುತ್ವವನ್ನು ನಿರಾಕರಿಸಿದರೆ, ಭಕ್ತರು 
ತಾತ್ಕಾಲಿಕವಾಗಿ ಮಾತ್ರ ಪ್ರಭುತ್ವವನ್ನು ನಿರಾಕರಿಸಿ ಉಳಿದ ಸಂದರ್ಭಗಳಲ್ಲಿ ಅದನ್ನು 
ನೆಮ್ಮಿಕೊಂಡಿದ್ದಾರೆ. ಅವರು ಗಂಡುತನವನ್ನು ಪೂರ್ತಿ ನಿರಾಕರಿಸುವುದೂ ಇಲ್ಲ; 
ಹೆಣ್ಣುತನವನ್ನು ಪೂರ್ತಿ ಒಪ್ಪಿಕೊಳ್ಳುವುದೂ ಇಲ್ಲ. ತಾತ್ಕಾಲಿಕವಾಗಿ ಮಾತ್ರ ತಮ್ಮ ದೇವರೆಂಬ 
ಗಂಡನ ಮುಂದೆ ಹೆಣ್ಣಾಗುತ್ತಾರೆ. ಆದರೆ ವಚನಕಾರ್ತಿಕರು ನಿರ್ಲಿಂಗಿ ಗುಣಪ್ರಕಟಿಸುವುದು 
ಈ ನಿರಾಕರಣೆಯಲ್ಲೇ. 

ಪ್ರ ದೃಷ್ಟಿಯಿಂದಲೇ ಶರಣ ಚಳುವಳಿಯ ವಚನ ಎಂಬವಾಚಿಕ ಅಭಿವ್ಯಕ್ತಿಕೂಡ ಪುರುಷ 
ವಚನಕಾರರು ಮತ್ತು ವಚನಕಾರ್ತಿಯರ ಅನುಭವಕ್ಕೆ ಅನುಗುಣವಾಗಿ ಎಭಿನ್ನವಾಗಿದೆ. ದ 
ಕೆಳಗಿನಕೆಲವು ಪ್ರಮುಖ ಅಂಶಗಳನ್ನು ವಚನಕಾರ್ತಿಯರು ವ್ಯಕ್ತಪಡಿಸುವ ಸ್ತ್ರಿ ಸಂವೇದನಾತ್ಮಕ 


ಶ್ರ ಕರ್ನಾಟಕ ಭಾರತಿ 


-ಗುಣಗಳೆಂಬ ನೆಲೆಯಲ್ಲಿಚರ್ಚಿಸುತ್ತಾ ಅವು ಪುರುಷರ ವಾಚಿಕ ಅಭಿವ್ಯಕ್ತಿಗಿಂತ ಹೇಗೆ ಭಿನ್ನ 
“ಎಂಬುದನ್ನು ಸ್ಥೂಲವಾಗಿ ಗಮನಿಸೋಣ. 


೧) ಬೋಧನೆಯ ಅಂಶಗಳ ಗೈರುಹಾಜರಿ 
೨) ಅಂತಸ್ಥ ಪ್ರತಿಭಟನೆ ಅಥವಾ ಆತ್ಮಶೋಧ 
| ೩) ಶರಣ ಸತ್ರಿ- 'ಲಿಂಗಪ ತಿ ತತ್ವ 
೪) ಭೋಗ ಮತ್ತು ವರ್ಣನೆ 
-೫) ಸ್ತ್ರೀಯ ಭಾಷೆ ಮತ್ತು ಕೇಳುಗರು 
೧. ಬೋಧನೆಯ ಅಂಶಗಳ ಗೈರು ಹಾಜರಿ: ವಚನಕಾರ್ತಿಯರ ವಚನಗಳಲ್ಲಿ ನಾವು 
ವೈಯಕ್ತಿಕ ತುಮುಲ, ಆತ್ಮಶೋಧ, ಗಂಡನನ್ನು ಕುರಿತ ನಿರಂತರ ಹುಡುಕಾಟ, ಮಿಲನದ 
ಅಪೇಕ್ಷೆ ಮೊದಲಾದವುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಗುರುತಿಸಬಹುದಾಗಿದೆ. ಆದರೆ 
ಸಾಮಾಜಿಕ ವಿಡಂಬನೆ, ನೀತಿಬೋಧೆ, ತಿದ್ದುವಿಕೆ ಮುಂತಾದ ವಿಚಾರಗಳು ಇಲ್ಲವೇ 
ಇಲ್ಲ ವೆಂಬಷ್ಟು ವಿರಳ. ಪ್ರಮುಖ ವಚನಕಾರ್ತಿಯಾದ ಅಕ್ಕಳಲ್ಲಿ ಕೆಲವೇ ಕೆಲವು (ಸುಮಾರು 
ಒಂಬತ್ತು)” ವಚನಗಳು ಸಾಮಾಜಿಕ ನೀತಿಬೋಧೆಗೆ ಸೀಮಿತವಾಗಿರುವದನ್ನು ಕಾಣುತ್ತೇವೆ. 
ಈ ಮಾತಿಗೆ ಅಪವಾದವಾಗಿ ಕಾಣಿಸುವ ಏಕಮಾತ್ರ ವಚನಕಾರ್ತಿ ಲಿಂಗಮ್ಮ. ಅವಳು 
ಬೋಧನೆಯಲ್ಲಿಯೇ ಮುಳುಗಿ ತನ್ನ ವಚನಗಳಲ್ಲಿ ಏಕತಾನತೆಯನ್ನು ಜೊಂದಿರುವುದು 
ಕುತೂಹಲದ ಅಂಶ. 


ಬಸವಣ್ಣ ಜೇಡರ ದಾಸಿಮಯ್ಯ ಮುಂತಾದ ಪ್ರಮುಖ ವಚನಕಾರರಲ್ಲಿ ಕಾಣಿಸುವ 
ಬೋಧನೆಯ ಅಂಶಗಳು, ವಚನಕಾರ್ತಿಯರಲ್ಲಿ ಕಾಣಿಸದೆ ಇರುವುದಕ್ಕೆ ಕಾರಣವಿದೆ. 
ಬೇರೆಯವರನ್ನು ತಿದ್ದುವ, ಬೋಧಿಸುವ ಸ್ಥಿತಿ ಎಂದರೆ ಒಂದು ದೃಷ್ಟಿಯಿಂದ ಬಂಧಿತ 


೧. ಆರ್‌.ಸಿ. ಹಿರೇಮರಠರು ಸ ಸಂಪಾದಿಸಿದ ಕೃತಿಯ ಸಂಖ್ಯೆ ಗಳಿಗನುಗುಣವಾಗಿ ಅವುಗಳನ್ನು ಹೀಗೆ 
ಗುರುತಿಸಬಹುದು : 


ಪು.ಸಂ ವ.ಸಂ 
ಸ್ನ ೩೫ 
೨೪ ೬೨ 
೩೦ ೮೦ 
೩೨ ೮೬ 
೪೯ ೧೨೮ 
೫೧ ೧೩೪ 
೬೩ ೧೬೭ 


೬೪ ೧೬೯ 


ವಚನಕಾರ್ತಿಯರು ಪ್ರಕಟಸುವ ನಿರ್ಶಿಂಗಿಗುಣ ಕಿ 


ಸ್ಥಿತಿಯೆ, ಅವರು ಬೇರೆಯವರಿಗೆ ಉಪದೇಶಿಸಿದ ಸಂಗತಿಯನ್ನು ಮೊದಲು 
ಪಾಲಿಸುವವರಾಗಿರಬೇಕು ಮತ್ತುತಾವು ಹೇಳುವುದಕ್ಕೆ ಸ್ವತ: ಬದ್ಧರಿರಬೇಕು. ಆ ಬಳಿಕವೇ 
ಇತರರಿಂದ ಅದನ್ನು ಅಪೇಕ್ಷಿಸಬೇಕು. ಈ ದೃಷ್ಟಿಯಿಂದ ಬೋಧಿಸುವವವ್ಯಕ್ತಿ ಸ್ವಾತಂತ್ಯವಿಲ್ಲದೆ 
"ಸಾಮಾಜಿಕ', ಮತ್ತು'" ಬಂಧಿತ'' ವ್ಯಕ್ತಿ ಯೇ ಆಗಿರುತ್ತಾರೆ. ಆದರೆ ವಚನಕಾರ್ತಿಯರು ಈ 
ಅರ್ಥದಲ್ಲಿ ಲೌಕಿಕದಪ ಸಿಕೊಂದರಿಂದಲೂ ಸ್ವತಂತ್ರ ಕು ಮತ್ತು ಮುಕ್ತರು. ಈ ನೆಲೆಯಲ್ಲಿ 
ನೋಡಿದಾಗಲೂ ಇವರ ವಚನಗಳಲ್ಲಿ ಹ ಸಾಮಾಜಿಕ ತಿದ್ದುಪಡಿಗಳೂ 
ಅಂತಿಮವಾಗಿ ಸಾಮಾಜಿಕ ಪ ಪ್ರಭುತ್ವದ, ಲೌಕಿಕ ಲೋಕದ ನಿರಾಕರಣೆಯೇ ಆಗಿವೆ. 


ಉಪದೇಶಕ್ಕಿಂತ ಆಚರಣೆಯನ್ನೇ ಮಾದರಿ ಮಾಡಿಕೊಳ್ಳುವ ಗುಣವಿಶೇಷತೆಯನ್ನು 
ಅಕ್ಕಮಹಾದೇವಿಯಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದು. ಬಸವ, ಅಲ್ಲಮಾದಿಗಳು 
ಯಾವುದನ್ನು ಬೋಧಿಸಿ, ತಿದ್ದುವ ಕೆಲಸವನ್ನು ಮಾಡಿದರೋ ಅಕ್ಕಳಂಥವರು ಅದನ್ನು 
ಆಚರಣೆಯ ಮುಖಾಂತರವೇ ವ್ಯಕ್ತಪಡಿಸಿದ್ದಾರೆ. ಅಕ್ಕ ಬದುಕುವ ಕ್ರಮದಲ್ಲೇ ಸಮಾಜಕ್ಕೆ 
ಮಾದರಿಯನ್ನು ನೀಡುತ್ತಾಳೆಯೇ ಹೊರತು ಬೋಧನೆಯ ಮುಖಾಂತರ ಅಲ್ಲ. ಮತ್ತು 
ಅವಳ ಈ ಮಾದರಿಯೂ ಕೂಡ ""ಕಳಬೇಡ, ಕೊಲಬೇಡ'' ದಂಥ ಸಾಮಾಜಿಕ ಸಂಗತಿಯ 
ಕುರಿತದ್ದಾಗಿರದೆ ಕುಟುಂಬ, ತಾಯ್ತನ, ಗಂಡ ಮುಂತಾದ ಕೌಟುಂಬಿಕ ಪರಿಕಲ್ಪನೆಗಳಲ್ಲಿ 
ಮಾಡಿಕೊಳ್ಳಬೇಕಾದ ತಿದ್ದುಪಡಿಯನ್ನು ಸೂಚಿಸುತ್ತದೆ. 


ಮಧುಕೀಶ್ವರ ಮತ್ತು ರುತ್‌ವನಿತಾ ಅವರು ಕೇಳುವ ಭಕ್ತೆಯರು ಒಂದು ಪಂಥ 
ನಿರ್ಮಾಣ ಮಾಡದೆ ಇರಲು ಕಾರಣವೇನು ಎಂಬ ಪ್ರಶ್ನೆಗೆ” ಇಲ್ಲಿ ಉತ್ತರವನ್ನು ಕಂಡು 
ಕೊಳ್ಳಬಹುದಾಗಿದೆ. ಸಾಮಾಜಿಕ ಅಥವಾ ಸಾಮೂಹಿಕ ತಿದ್ದುವ ಪಡಿಗಿಂತ ಭಕ್ತಿಂ ಯರಿಗೆ ಉದ್ದಾರ 
ಮತ್ತು ವೈಯುಕ್ತಿ ಕ ನೆಲೆಯ ಆಚರಣೆಯೇ ಪ್ರಮುಖವಾಗಿರುವುದನ್ನು ವಚನಾಕಾರ್ತಿ ಯರ 
ಉದಾಹರಣೆಗಳು ಸ್ಪಷ್ಟಪಡಿಸುತ್ತವೆ. ಬೋಧಕನ ಪತ್ನಿ ಎನಿಸಿಕೊಂಡ ನೀಲಾಂಬಿಕೆ, 
ಗಂಗಾಂಬಿಕೆಯರೂ ಆಂತರಿಕ ತುಮುಲಗಳ ಒತ್ತಡವನ್ನೇ ಪ್ರಮುಖ ಭಾಷಿಕ 
ಅಭಿವ್ಯಕ್ತಿ ಯನ್ನಾ ಗಿಸಿಕೊಂಡದ್ದು ಗಮನಿಸಬೇಕಾದ ಅಂಶ. 
ತೆ ಅಂತಸ್ಥ ಪ್ರತಿಭಟನೆ ಅಥವಾ ಅತ್ಮಶೋಧ : ಪ್ರತಿಭಟನೆಗಳು ಬಹಿರಂಗ 
ಸ್ವರೂಪ ದಲ್ಲೂ ಕಾಣಿಸಬಹುದು. ಅಂತರಂಗ ಸ್ವರೂಪದಲ್ಲೂ ಕಾಣಿಸಬಹುದು. ಮೇಲೆ 
ಚರ್ಚಿಸಿದ ಸಾಮಾಜಿಕ ಮತ್ತು ವೈಯಕ್ತಿಕ ಎಂಬ ನೆಲೆಯಲ್ಲಿಯೇ ಇದನ್ನು ಗಮನಿಸಿದರೆ 
ವಚನಕಾರ್ತಿಯರ ಬಹುತೇಕ ಪ್ರತಿಭಟನೆಗಳು ಆತ್ಮಶೋಧದ ಸ್ವರೂಪದವು ಮತ್ತು ಇಲ್ಲಿ 


೨. ಈ ಲೇಖನವನ್ನು ಗಮನಿಸಿ: ‘Madhu Kiswar & Ruth Vanita (ತೀ) Poison to 
NECTAR : THE LIFE OF MIRABAI India Intemational Centre 
Quarterly 1992:Volume19, Number 4, New Delhi. 


೮ ಕರ್ನಾಟಕ ಭಾರತಿ 


ಸಾಮೂಹಿಕ ಪ್ರತಿಭಟನೆಗಿಂತ ವ್ಯಕ್ತಿಯೇ ಪ್ರತಿಭಟನೆಯ ಮಾದರಿಯಾಗುತ್ತಾರೆ. ಅಕ್ಕ ಸೂಳೆ 
ಸಂಕವ್ವೆ, "ಬಿಡಾಡಿ' ಎಂಬಂತಹ ಅಂಕಿತನಾಮವನ್ನು ಧೈರ್ಯದಿಂದ ಪ್ರಕಟಿಸಿದ 
ಬೊಂತಾದೇವಿಯರೆಲ್ಲರೂ ಈ ರೀತಿಯ ಅಂತಸ್ಥ ಪ್ರತಿಭಟನೆಯ ಮಾದರಿಯನ್ನೇ ತಮ್ಮ 
ವಚನಗಳಲ್ಲಿ ಪ್ರಕಟಸುತ್ತಾರೆ. ಗುಂಪು ಕಟ್ಟಿಕೊಂಡು ವ್ಯವಸ್ಥೆಯನ್ನು ಪ್ರತಿಭಟಿಸುವ 
ಬಸವಣ್ಣನಂಥ ಪುರುಷ ಮಾದರಿಗಿಂತ ಇದು ತೀರ ಭಿನ್ನವಾದುದು. 


೩. ಶರಣಸತಿ - ಲಿಂಗಪತಿ ತತ್ತ್ವ: ಬಸವ ಅಲ್ಲಮಾದಿಗಳಿಗೆ ಶರಣ ಸತಿ ಭಾವವು 
ಆರೋಪಿತ ಪ್ರಕ್ರಿಯೆಯಾದರೆ ವಚನಕಾರ್ತಿಯರಿಗೆ ಅದು ಅನಾರೋಹಿತ ಪ್ರಕ್ರಿಯೆ. 
ಹಾಗಾಗಿ ಈ ತತ್ತ್ವವನ್ನು ಭಕ್ತ ಮತ್ತು ಭಕ್ತೆ ಇಬ್ಬರ ಸಂದರ್ಭದಲ್ಲೂ ಒಂದೇ ನೆಲೆಯಲ್ಲಿ 
ವಿಶ್ಲೇಷಿಸಲು ಸಾಧ್ಯವಿಲ್ಲ, N 


ವಚನಕಾರ್ತಿಯರು ಸ್ವತಃ ಹೆಣ್ಣಾಗಿರುವುದು ಮತ್ತು ಅಲೌಕಿಕದ ಗಂಡನನ್ನು 
ಪತಿಯೆಂದು ಭಾವಿಸುವ ಸಹಜ ಸ್ಥಿತಿಗೂ ಬಸವ ಅಲ್ಲಮಾದಿಗಳು ತಮ್ಮನ್ನು ಹೆಣ್ಣೆಂದು 
ಆರೋಪಿಸಿಕೊಂಡು, ದೇವರನ್ನು ಗಂಡನೆಂದು ಕಲಿಸುವ ಅಸಹಜ ಸ್ಥಿತಿಗೂ ಭೇದವಿದೆ. ಈ 
ದೃಷ್ಟಿಯಿಂದ ಗಮನಿಸಿದಾಗ ವಚನಕಾರ್ತಿಯರ ವಚನಗಳು ಹೆಚ್ಚು 
ಅಂತರ್‌ಮುಖಿಯಾಗಿರುವುದನ್ನು ಅರ್ಥೈಸಿಕೊಳ್ಳಬೇಕು. ಇಲ್ಲಿ ಕಾಣುವ ನಿರಂತರ 
ಹುಡುಕಾಟ. ಅಂತರಂಗದ ತುಡಿತ ಮುಂತಾದ ಎವರಗಳನ್ನು ಪುರುಷ ವಚನಗಳು ಅಷ್ಟುಗಿ 

ಅಭಿವ್ಯಕ್ತಿಸುವುದಿಲ್ಲ 

ಇದಕ್ಕೆ ಪ್ರಮುಖ ಉದಾಹರಣೆಯಾಗಿ ಅಕ್ಕಳ ಮತ್ತು ಕದಿರಚೆಮೃವ್ವೆಯ ಒಂದೊಂದು 

ವಚನಗಳನ್ನು ಗಮನಿಸಬಹುದು. 


ಸೆಜ್ಜೆ ಉಪ್ಪರಿಸಿ ಶಿವಲಿಂಗ ಕರಸ್ಥ ಲಕ್ಕೆ ಬರೆ 
ಪ್ರಜ್ವಲಿಸಿ ತೊಳತೊಳಗಿ ಬೆಳಗುತ್ತಿಹ ಕಾಂತಿಯಲ್ಲಿ ಒಜ್ಜರಿಸಿ 
ತನುಮನ ದೃಷ್ಟಿ ನಟ್ಟು ಲಿಂಗದಲ್ಲಿ ಒಜ್ಜರಿಸುವ 
ಶಿವಸುಖದೊಳೋಲಾಡುತ್ತ ಸಜ್ಜನ ಸದ್ಬಕ್ತ ರತಿಯೊಡನೆ ಕೂಡಾಡಿ 
ಲಜ್ಜೆಗೆಟ್ಟು ನಿಮ್ಮ ನೆರೆವೆ ಚನ್ನಮಲ್ಲಿಕಾರ್ಜುನಾ 
(ಆರ್‌. ಸಿ. ಹಿರೇಮಠ; ೧೯೭೩ ೨೭೫-೧೧೬) 
ಎಲ್ಲರ ಹೆಂಡಿರು ತೊಳಸಿಕ್ಕುವರು ಸ 
ಎನ್ನ ಗಂಡಂಗೆ ತೊಳಸುವುದಿಲ್ಲ 
ಎಲ್ಲರ ಗಂಡಂದಿರಿಗೆ ಬಸಿವರು 
ಎನ್ನ ಗಂಡ ಬಸಿವುದಿಲ್ಲ. 


ವಚನಕಾರ್ತಿಯರು ಪ್ರಕಟಸುವ ನಿರ್ಲಿಂಗಿಗುಣ a 


ಎಲ್ಲ ಗಂಡಂದಿರಿಗೆ ಬೀಜವುಂಟು 
ಎನ್ನ ಗಂಡಂಗೆ ಅಂಡದ ಬೀಜವಿಲ್ಲ. 
ಎಲ್ಲರ ಗಂಡಂದಿರು ಮೇಲೆ 
ಎನ್ನ ಗಂಡ ಕೆಳಗೆ ನಾ ಮೇಲೆ 
ಕದಿರಟ್‌ಮ್ಹ ವೈಯೊಡೆಯ ಗುಮ್ಮ ಶ್ವರಾ. 
(ಆರ್‌. ಸಿ. ಹಿರೇಮಠ, ೧೯೬೮,೩೮೧-೧೯೩) 


ಹೀಗೆ ಇವರ ವಚನಗಳು ಲೈಂಗಿಕಾಭಿಮುಖಿಯಾಗಿದ್ದಾಗಲೂ ಒಂದು ಅಂಶವನ್ನು 
ಗಮನಿಸಬೇಕು. ಇಲ್ಲಿಯ ಯಾವುದೇ ಲೈಂಗಿಕಾಭಿಮುಖ ವಚನಗಳಲ್ಲಿ ತಮ್ಮ ಲಿಂಗ ಪ್ರಜ್ಞೆಯ 
( Sex Consiousness ) ಭಾವವಿಲ್ಲ "ಎನ್ನ ದೇವಂಗೆ ಜಗವೆಲ್ಲ ಹೆಣ್ಣು ನೋಡಾ' 
ಎಂಬಂತಹ ಅಕ್ಕಳ ವಚನದ ಸಾಲುಗಳೇ ಆಗಲಿ, " ಎಲ್ಲರ ಗಂಡ ಮೇಲೆ ನನ್ನ ಗಂಡ ಕೆಳಗೆ 
ನಾ ಮೇಲೆ' ಎಂಬ ಕದಿರಣೆಮ್ಮವ್ವೆಯ ಅದ್ಭುತ ಸಾಲುಗಳಾಗಲಿ ಸಾರುವುದು ಲಿಂಗಾತೀತ 
ಅಥವಾ ನಿರ್ಲಿಂಗಿ ಗುಣವನ್ನೆ ಕ 


ಆದ್ದರಿಂದ ವಚನಕಾರ್ತಿಯರು ಪ್ರಕಟಸುವ ಭಕ್ತಿಯ ಸ್ವರೂಪಕ್ಕೂ ವಚನಕಾರರು 
ಪ್ರಕಟಿಸುವ ಭಕ್ತಿಯ ಸ್ವರೂಪಕ್ಕೂ ವ್ಯತ್ಯಾಸವಿದೆ. ಏಕೆಂದರೆ ಗಂಡನನ್ನು ಕಳಕೊಂಡ ಅಕ್ಕ, | 
ಪರ್ಯಾಯವಾಗಿ ಭಕ್ತಿಯ ಮೊರೆಹೋದರೆ, ಬಸವ ಅಲ್ಲಮಾದಿಗಳ ಭಕ್ತಿಯ ಸ್ವರೂಪ 
ಅದಕ್ಕಿಂತ ಭಿನ್ನವಾದದ್ದು. 

ತಮ್ಮನ್ನು ಹೆಣ್ಣೆಂದು ಆರೋಪಿಸಿಕೊಳ್ಳಬೇಕಾದ ಪ್ರಸಂಗವಿಲ್ಲದೆ ಸಹಜನೆಲೆಯಲ್ಲಿಯೇ 
"ಶರಣ ಸತಿ' ಯರಾಗಿರುವ ವಚನಕಾರ್ತಿಯರು ಅನಾರೋಪಿತ ಪ್ರಕ್ರಿಯೆಯಲ್ಲಿಯೇ 
ಪ್ರಕಟಿಸುವ ಲಿಂಗಾತೀತ ಗುಣ (ಹೆಣ್ಣೆಂಬ ನೆನಪು ಶಾಪದ ಸ್ಥಿತಿ) ತಮ್ಮನ್ನು ಹೆಣ್ಣೆಂದು 
ಆರೋಪಿಸಿಕೊಂಡು ಉದ್ದೇಶಪೂರ್ವಕ (ಪ್ರಜ್ಞಾ; ಪೂರ್ವಕ) ಲಿಂಗ ಪ್ರಜ್ಞೆಯನ್ನು ಮರೆಯುವ 
ಪುರುಷ ಭಕ್ತರ ಗುಣಕ್ಕಿಂತ ಭಿನ್ನವಾದುದು. 

೪. ಭೋಗ ಮತ್ತು ವರ್ಣನೆ: ನಮ್ಮ ಭೋಗಕ್ಕೆ ಇರುವ ಸಂಗತಿಗಳನ್ನು ಮಾತ್ರ ನಾವು 
ವರ್ಣಿಸುತ್ತೇವೆ. ವರ್ಣನೆ ಎಂಬುದೇ "" ಅನುಭವಿಸುವುದರ'' ಭಾಷಿಕ (ಸಾಂಕೇತಿಕ) 
ಅಭಿವಕಿ . ಪಂಪಾದಿಗಳಿಂದ ಬೆಳೆದು ಬಂದ ವರ್ಣನಾ ಪರಂಪರೆ ವಚನಕಾರ್ತಿಯರ 
ಸಂದರ್ಭಗಳಲ್ಲಿ ಪಡೆದುಕೊಳ್ಳುವ ಅರ್ಥ ಸ್ವರೂಪತೀರ ಭಿನ್ನವಾದುದು. ನಿರ್ದಿಷ್ಟ ವಸ್ತು ವಿಗೆ 
ಆರೋಪಿಸಿರುವ ವರ್ಣನಾ ಗುಣ ಪರಂಪರೆಯನ್ನು ವಚನಕಾರ್ತಿಯರು 


೩. ವಿವರಿಗಳಿಗೆ ಗಮನಿಸಿ: ವೀಣಾ ಬನ್ನಂಜಿ 1992" ಅಕ್ಕಮಹಾದೇವಿಯ ವಚನಗಳಲ್ಲಿಸ್ತ್ರೀ ಸಂವೇದನೆ '' 
(ಅಪ್ರಕಟಿತ) ಮಂಗಳ ಗಂಗೋತ್ರಿ. 


ಕಂ ಕರ್ನಾಟಕ ಭಾರತಿ 


ಉಳಿಸಿಕೊಳ್ಳುತ್ತಾ ರಾದರೂ ಅವರು ಅದನ್ನು ತಮ್ಮ ಭಾಷಿಕ ಅಭಿವ್ಯಕ್ತಿ ಯಲ್ಲಿ ಬಳಸಿಕೊಳ್ಳುವ 
ಕ್ರಮ ಮಾತ್ರ ಹಳಯ ಪರಂಪರೆಗೆ ವ್ಯತಿರಿಕ್ತ ವಾದುದು. ಉದಾಹರಣೆಗೆ : ಒಂದು ವಚನವನ್ನು 
ಗಮನಿಸಬಹುದು. ಕ 


ಚಿಲಿಮಿಲಿ ಎಂದೋದುವ ಗಿಳಿಗಳಿರಾ ನೀವು ಕಾಣಿರೆ, ನೀವು ಕಾಣಿರೆ 
ಸರವೆತ್ತಿ ಪಾಡುವ ಕೋಗಿಲೆಗಳಿರಾ ನೀವು ಕಾಣಿರೆ, ನೀವು ಕಾಣಿರೆ 
ಎರಗಿ ಬಂದಾಡುವ ತುಂಬಿಗಳಿರಾ ನೀವು ಕಾಣಿರೆ, ನೀವು ಕಾಣಿರೆ 
ಕೊಳನ ತಡಿಯೊಳಾಡುವ ಹಂಸೆಗಳಿರಾ ನೀವು ಕಾಣಿರೆ, ನೀವು ಕಾಣಿರೆ 
ಚನ್ನಮಲ್ಲಿಕಾರ್ಜುನನಲ್ಲಿದ್ದಹನೆಂದು ಹೇಳಿರೆ 
(ಆರ್‌ . ಸಿ. ಹಿರೇಮಠ ೧೯೭೩. ೨೭೪ -೧೧೬) 


ಪಕ್ಷಿಯ ಗುಣಗಳೆಂದು ವರ್ಣನಾ ಪರಂಪರೆಯಲ್ಲಿ ಪಂಪಾದಿಗಳು ಒಪ್ಪಿಕೊಂಡ 
ಚಿಲಿಮಿಲಿಎಂದೋದುವುದು, ಸರವೆತ್ತಿ ಪಾಡುವುದು, ಎರಗಿ ಬಂದಾಡುವುದು ಮುಂತಾದ 
ಭಾಗಗಳನ್ನು ಅಕ್ಕ ಒಪ್ಪಿಕೊಳ್ಳುತ್ತಾಳೆ. ಆದರೆ ಅಕ್ಕಳಿಗೆ ಅವು ಕೇವಲ ವರ್ಣನೆಗೆ ಇರುವ 
ಅನುಭೋಗಿ ಸಾಮಗ್ರಿಗಳಲ್ಲ. ಬದಲಿಗೆ ಅವು ಅವಳ ಕೇಳುಗರು. ಹಾಗಾಗಿ ಅಕ್ಕ ಅವುಗಳನ್ನು 
ತನ್ನ ಅನುಭೋಗದ ಸಾಮಗ್ರಿಗಳನ್ನಾಗಿ ಬಳಸದೆ, ಬದುಕಿನ ಅವಿಭಾಜ್ಯ ಅಂಗಗಳಾಗಿ, 
ಸಂವಹನದ ಬಂಧುಗಳಾಗಿ ಬಳಸಿಕೊಳ್ಳುತ್ತಾಳೆ. 


ಪುರುಷ ವರ್ಣನೆಗಳಿಗಿಂತ ಸ್ತ್ರೀ ವರ್ಣನೆಗಳು ಭಿನ್ನವಾಗುವುದು ಇದೇ ಕಾರಣದಿಂದ. 
ಅಂದರೆ ಯಾವುದನ್ನೇ ಆದರೂ ಭೋಗದ ಸಂಗತಿ ಎಂದು ತಿಳಿದು ತಾನು ಭೋಗಿಸುವವರು 
ಎಂದು ಭಾವಿಸುವ ಪ್ರಭುತ್ವವು ಸಹಜವಾಗಿಯೇ ಆ ಸಂಗತಿಯನ್ನು ತನಗೆ ಸುಖವೀಯುವ 
ಹಾಗೆ ವರ್ಣಿಸುತ್ತದೆ. ಈ ದೃಷ್ಟಿಯಿಂದ ಸಿಂಹಕಟಿ, ಬಾಳೆಯ ದಿಂಡಿನಂಥತೊಡೆ, ಜಿಂಕೆಯ 
ಕಣ್ಣು ತೊಂಡೆಯಂಥ ತುಟಿ ಮುಂತಾದ ವರ್ಣನೆಯ ಭಾಗಗಳನ್ನು ನಾವು ಕೂಲಂಕಷವಾಗಿ 
ಗಮನಿಸಬೇಕು. ಅವು ಹಣ್ಣನ್ನು ಭೋಗಿಸುವ ಭೋಗ ಗುಣದ ಪ್ರತಿಫಲಗಳು. ನಾವು 
ಭೋಗಿಸುವದನ್ನು ಮಾತ್ರ ವರ್ಣಿಸುತ್ತೇವೆ. ಭೋಗಕ್ಕೆ ದಕ್ಕದ್ದು ವರ್ಣಿತವಲ್ಲ, 


ಈ ನೆಲೆಯಲ್ಲಿ ವಚನಕಾರ್ತಿಯರು ಪ್ರಕೃತಿಯ ಯಾವುದೇ ಸಂಗತಿಗಳನ್ನು ವರ್ಣನೆಗೆ 
ಬಳಸದೆ ಇರುವುದು ಗಮನಾರ್ಹ. ಅವರಿಗೆ ಅದು ಭೋಗದ ವಸ್ತುವಲ್ಲ. ಈ ದೃಷ್ಟಿಯಿಂದ 
"ವರ್ಣನಾತೀತ ಗುಣ'' ಕೂಡ ಸ್ತ್ರೀ ವಿಶಿಷ್ಟ ಶೈಲಿಯಾಗಿಯೇ ವಚನಕಾರ್ತಿಯರಲ್ಲಿ 
ಕಾಣಿಸುತ್ತದೆ. ಹಾಗೆ ನೋಡಿದರೆ ವಚನ ಸಾಹಿತ್ಯವೇ ಭಕ್ತಿ ಪಂಥದ ಸೃಷ್ಟಿಯಾಗಿರುವುದರಿಂದ 
ಇಲ್ಲಿ ಭೋಗಭೋಗಿಯ ಸಂಬಂಧವೇ ಇಲ್ಲವಾಗಿ ಇಡೀ ವಚನ ಸಾಹಿತ್ಯದಲ್ಲೇ ವರ್ಣನೆಗಳು 
ತೀರ ಅಪರೂಪ. 


ವಚನಕಾರ್ತಿಯರು ಪ್ರಕಟಸುವ ನಿರ್ಲಿಂಗಿಗುಣ 00 


೫. ಸ್ತ್ರೀಯ ಭಾಷೆ ಮತ್ತು ಕೇಳುಗರು: ಪ್ರತಿ ಹೆಣ್ಣಿನ ಬರಹವು ಪುರುಷನ ಬರಹಕ್ಕಿಂತ 
ಭಿನ್ನವಾಗಿರುತ್ತದೆ ಎಂಬುದು ಭಾಷಾ ವೈಜ್ಞಾನಿಕ ದೃಷ್ಟಿಯಿಂದ ತಿಳಿದು ಬಂದಿರುವ ಅಂಶ. 
ಆದರೆ ಪುರುಷ ಬರಹಗಳನ್ನು ಶ್ರೇಷ್ಠತೆಗೆ ಮಾನದಂಡವಾಗಿಸಿಕೊಂಡು, ಅವುಗಳ . 
ಹೋಲಿಕೆಯ ಮುಖಾಂತರ ಸ್ತ್ರೀ ಬರೆಹವನ್ನು ಶ್ರೇಷ್ಠ ಮತ್ತುನಿಕೃಷ್ಟವೆಂದು ಅಳೆಯಲಾಗುತ್ತ ಜೆ 
ಅಕ್ಕಳನ್ನು ಸಾಹಿತ್ಯಕವಾಗಿ ಶ್ರೇಷ್ಠವೆಂದು ಒಪ್ಪಿಕೊಂಡ ವಿಮರ್ಶೆ ಕೂಡ ಅವಳನ್ನು ಬಸವ 
ಅಲ್ಲಮಾದಿಗಳಿಗೆ ಹೋಲಿಸಿಕೊಂಡೇ ಹುಟ್ಟಿದ್ದಾಗಿದೆ. 

ಆದರೆ ಸ್ತ್ರೀ ಬರಹದಲ್ಲಿ ಕಾಣಿಸುವ ಕೋಮಲತೆಯ ವರ್ಣನೆಯಾಗಲಿ, ಅಡುಗೆ 
ಮನೆಯ ವರ್ಣನೆಗಳಾಗಲಿ, ಬಾಹ್ಯದ ಕ್ರೌರ್ಯಕ್ಕೆ ಪ್ರತಿಕ್ರಿಯೆಯಾಗಿಯೇ 
ರೂಪುಗೊಂಡಿರುತ್ತವೆ ಎಂಬ ಸಂಗತಿಯನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. 
ಕ್ರೌರ್ಯಕ್ಕೆ ಪ್ರತಿಭಟನೆಯಾಗಿ ಹೂವು ಚಿಗುರುಗಳು ವರ್ಣನೆಯಾದರೆ, ಕ್ರಾಂತಿಗೆ 
ಪ್ರತಿಭಟನೆಯಾಗಿ ಅಡುಗೆಮನೆ, ಒಳಗಿನ ಸಂರಕ್ಷಣೆ ಪ್ರತಿಕ್ರಿಯೆಯಾಗುವುದು ಕೂಡ 
ಇರದುದರ ಹುಡುಕಾಟವೇ ತುಂಬ ಕುತೂಹಲಕಾರಿಯಾದದ್ದು. ಎಲ್ಲ 
ವಚನಕಾರ್ತಿಯರಲ್ಲೂ ಕಾಣಸಿಗುವ ಒಂದು ಪ್ರಧಾನ ಅಂಶವೆಂದರೆ ತಮ್ಮ ಆತ್ಮೀಯ 
ಸಂವಹನಕ್ಕೆ ಅವರು ದೇವನೆಂಬ ಗಂಡನನ್ನು ಬಿಟ್ಟರೆ ಒಂದೋ ಸ್ತ್ರೀಯರನ್ನು ಇಲ್ಲವೇ 
ಪ್ರಾಣಿಪಕ್ಷಿಗಳನ್ನು ಆಯ್ದುಕೊಳ್ಳುತ್ತಾರೆ. ಯಾವ ವಚನಕಾರ್ತಿಯರೂ ತಮ್ಮ ಭಾವನೆಗಳನ್ನು 
ಹಂಚಿಕೊಳ್ಳಲು ಪುರುಷರನ್ನು ಆಯ್ದುಕೊಳ್ಳುವುದಿಲ್ಲ. ಇಂಥ ಕನಿಷ್ಠ ಮೂರರಿಂದ ನಾಲ್ಕು 
ವಚನಗಳನ್ನು ಪ್ರತಿ ವಚನಕಾರ್ತಿಯರಲ್ಲೂ ಗುರುತಿಸಬಹುದು. 

ಆದರೆ ಇನ್ನೊಂದು ಗಮನಾರ್ಹ ಅಂಶವೆಂದರೆ ಸಾಮಾಜಿಕ ವಿಡಂಬನೆಯ 
ಸಂದರ್ಭದಲ್ಲಿ ಲೋಕನೀತಿ ಹೇಳುವಲ್ಲಿ ತಿದ್ದುಪಡಿಯ ಸಂದರ್ಭದಲ್ಲಿ ಪ್ರತಿ 
ವಚನಕಾರ್ತಿಯರು ಆ ಬೋಧನೆಗಳನ್ನು ಪುರುಷರನ್ನೇ ಸಂಬೋಧಿಸಿ ಹೇಳುತ್ತಾ ರೆ. ಆಗ 
ಎಲ್ಲಿಯೂ ಸ್ತ್ರೀ ಸೂಚಕ ಸಂಬೋಧನೆಗಳು ಕಾಣಿಸುವುದಿಲ್ಲ. 

ಅಕ್ಕಳಂತೂ ತನ್ನ ಎಲ್ಲ ನೋವುಗಳನ್ನು, ಸುಖ, ಸಂತೋಷ, ಕನಸುಗಳನ್ನು ಅಕ್ಕ ಕೆಳದಿ, 
ಸಖ, ತಾಯೆ, ಅವ್ವಾ ಎಲಗೆ ಮುಂತಾದ ಸ್ತ್ರೀ ಕುಲದ ಜೊತೆಗೆ ಹಂಚಿಕೊಂಡರೆ, ಅವಳು 
ಪುರುಷ ಸಂಬೋಧನೆಗಳನ್ನು ಬಳಸುವ ಸಂದರ್ಭಗಳಿಗೆ ವಿಶೇಷ ಅರ್ಥಮಹತ್ವವಿದೆ. 
ಯಾಕೆಂದರೆ ಅಕ್ಕ ಮರುಳಾ, ದುರುಳಾ ಎಂಬ ಪುರುಷ ಸಂಬೋಧನೆಯನ್ನು ಸಾಮಾಜಿಕ 
ವಿಡಂಬನೆಯ ಸಂದರ್ಭದಲ್ಲಿ ಬಳಸುವ ಮೂಲಕ ಪುರುಷನ ಅಸ್ತಿ ತ್ವವನ್ನು ಸ್ವೀಕರಿಸುತ್ತಾಳೆ. 


ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ 
ವಚನಕಾರ್ತಿಯರು ಬಳಸುವ ಅತ್ತೆ ನಾದಿನಿ, ಭಾವಂದಿರು, ಮಾವ, ಗಂಡನ ಮನೆ 
ಮುಂತಾದ ಪ್ರಯೋಗಗಳು. ಆತ್ಮೀಯ ಸಂವಹನಕ್ಕೆ ತಾಯೆ, ಎಲಗೆ, ಸಖಿ, ಕೆಳದಿ ಎಂಬ 
ಪ್ರಯೋಗಗಳಿದ್ದರೆ. ಬದುಕಿನ ನೋವು ಕುಟುಂಬದ ದುಃಖದ ಸಂದರ್ಭಗಳಲ್ಲಿ ಅತ್ತೆಯ 

(5) 


೧೨ ಕರ್ನಾಟಕ ಭಾರತಿ 


ಮನೆ, ಮಾವನ ಏಟು ಮುಂತಾದ ಪ್ರಯೋಗಗಳನ್ನು ವಚನಗಳಲ್ಲಿ ಗುರುತಿಸಬಹುದು. 


ವಶಿಷ್ಟ ಅಂಶ : ಇವು ಎಲ್ಲ ವಚನಕಾರ್ತಿಯರಿಗೆ ಸಂಬಂಧ ಪಟ್ಟ ಮಾತಾದರೆ ಕೆಲವು 
ವಿಶಿಷ್ಟ ಅಂಶಗಳನ್ನು ವ್ಯಕ್ತಿಪಡಿಸುವ ವಚನಕಾರ್ತಿಯರನ್ನು ಪ್ರತ್ಯೇಕವಾಗಿ ಗಮನಿಸಬಹುದು. 


ಹೀಗೆ ಬರೆಯುವಾಗ ಸ್ತ್ರೀ ಸಂವೇದನೆಯನ್ನು ಕೇವಲ ಮೊತ್ತಮೊದಲ ಕವಯಿತ್ರಿ ಎಂಬ 
Brand ನಲ್ಲ ಷ್ಟ ಅಲ್ಲದೆ ಆಚರಣೆ ಮತ್ತು ಚಾರಿತ್ರಿಕ ಮಾದರಿಯ ರೂಪದಲ್ಲಿ ಪ್ರಕಟಿಸಿದ 
ಅಕ್ಕಮಹಾದೇವಿಯ ವಿಶಿಷ್ಟ ಅಂಶಗಳನ್ನು ಪ್ರತ್ಯೇಕವಾಗಿ ಗಮನಿಸಬೇಕಾಗುತ್ತದೆ. 


ಅಕ್ಕ ಮಾತ್ರವಲ್ಲ ಶ್ರೇಷ್ಠ ವ್ಯಕ್ತಿಗಳೆಲ್ಲರ ಹುಟ್ಟಿನ ಚಿತ್ರಣಗಳನ್ನು ಮಾಡುವ ಧಾರ್ಮಿಕ 
ಚಿತ್ರಣಗಳು ಹುಟ್ಟನ್ನು ವೈಭವೀಕರಿಸುತ್ತವೆ. ಆದರೆ ಬಸವ ಅಲ್ಲಮಾದಿಗಳನ್ನು ಹೀಗೆ 
ಚಿತ್ರಿಸುವುದಕ್ಕೂ ಹೆಣ್ಣಾದ ಅಕ್ಕಳನ್ನು ಚಿತ್ರಿಸುವುದಕ್ಕೂ ಉಂಟಾಗಬಹುದಾದ 
ಪ ಣಾಮಗಳಲ್ಲಿವ್ಯ ವ್ಯತ್ಯಾಸವಿದೆ. 


ಅಕ್ಕಳ ಹುಟ್ಟಿನ ಧಾರ್ಮಿಕ ಚಿತ್ರಣಗಳು ಅಕ್ಕಳನ್ನು ಸಾಮಾಜಿಕ ಸಂಘರ್ಷಗಳಿಗೆ 
ಕ 2 ಹಾಗಸದೆ ಇರುವುದು ಮಾತ್ರವಲ್ಲ 'ಅಕ್ಕಳನ್ನು ' ಆಸಹಜ' " ಅಅಮಾನುಷೆ 
ಎಂದು ವೈಭವೀಕರಿಸಿ ಕೌಶಿಕನನ್ನು ಸಹಜ' ಮತ್ತು "ಮಾ ದರಿ” 'ಗಳನ್ನಾ ಗಿಯೇ ಉಳಿಸುತ್ತವೆ. 


ಕೌಶಿಕನನ್ನು ಅಕ್ಕ ಮದುವೆಯಾಗಿದ ನೋ ಇಲ್ಲವೋ ಅದು ಅಮುಖ್ಯ. ಆದರೆ ಅವಳ 
ಇಚ್ಛೆಗೆ ವಿರುದ್ದವಾದ ಬಲಾತ್ಕಾರ ಅವಳ ಮೇಲಿ ನಡೆದಿದೆ. ಆಗ ಅವಳು ಅಲೌಕಿಕ ಗಂಡನನ್ನು 
ಆಯ್ಕೆ ಮಾಡಿಕೊಂಡಿದ್ದಾಳೆ. ಆದ್ದರಿಂದ ಉಳಿದ ವಚನಕಾರ್ತಿಯರಿಗಿಂತಲೂ ಅಕ್ಕಳ 
"ಅಿಂಗಪ ಪತಿ' ಯ ಆಯ್ಕೆ ಸ್ವ ವುದು ಲೌಕಿಕಗಂಡನ ನಿರಾಕರಣೆಗೆ ಮಾಡಿಕೊಂಡ ಸಕತ 
ಪರ್ಯಾಯ ವ್ಯವಸ್ಥೆ ಮತ್ತು ಲೌಕಿಕದ ಗಂಡನವಿರುದ ವಾಗಿ ಅವಳು ಸ್ಥ ೈಷ್ಟಿಸಿಕೊಳ್ಳುವ ಗಂಡ 
ಅಸ್ತಿತ್ತದಲ್ಲಿ ಇಲ್ಲ ದೆ. ಇರುವುದು ಒಂದು ಭಾಷಿಕ ವ್ಯಂಗ್ಯ. 


ಅಕ್ಕ ಬದುಕಿನುದ್ದ ಕ್ಕೂ ದಿಗಂಬರೆಯಾಗಿದ್ದಳೋ ಇಲ್ಲವೋ ಎನ್ನುವುದು ಅಮುಖ್ಯ 
ಆದರೆ ಬಟ್ಟೆಯನ್ನು ಕಳಚುವುದರ ಮುಖಾಂತರ ಅಕ್ಕ "ಹೆಣ್ತನ' ವನ್ನು ಕಳಚಿದ್ದಾಳೆ. ಆ 
ಪ್ರತಿಭಟನೆ ಮಹತ್ವದ್ದು. ಅದು ಲಿಂಗ ( 50 )ಕ್ಕ ಅಂಟಿಕೊಳ್ಳದ ಗುಣದ್ದು. 


ಶೂನ್ಯ ಸಂಪಾದನೆ ಹೇಳುವ ಕಿನ್ನರಿ ಬೊಮ್ಮಯ್ಯನ ಪ್ರಸಂಗ ಕಾಲ್ಪನಿಕ ಅಲ್ಲವೆಂದಾರೆ 

ಸಾ ಸ್ವಾತಂತ್ರ್ಯ ದ ಪರಿಕಲ್ಪನೆ ಕೇವಲ ಬೋಗಸ್‌ ಗುಣವಂತ ಒಪ್ಪಿಕೊಳ್ಳಬೇಕು. ಹೆಣ್ಣು ಮಾತ್ರ 
ಪರೀಕಿ ಕಿಸಿದ ಅಂಥ ಭಯಾನಕ ವ್ಯವಸ್ಥೆ ಸಿಯನ್ನು ವೀರಶೈವ ಚಳುವಳಿಯ: ಪ್ರತಿಗಾಮಿ ಧೋರಣೆ 
ಎಂದು ನಂಬಬೇಕು. ಒಂದು ವೇಳೆ. ಅದು "ಶೂನ್ಯ 'ಸಂಪಾದನೆಕಾರರೇ ಆ ಬಳಿಕ ಸೃಷ್ಟಿಸಿದ 


ವಚನಕಾರ್ತಿಯರು ಪ್ರಕಟಸುವ ನಿರ್ಲಿಂಗಿಗುಣ (2೩ 


ಕತೆಯಾದರೆ ವಚನ ಚಳುವಳಿಯ ಕಾಲ ಮಾಗುತ್ತಾ ಹಳೆಯ ಜಡ್ಡು ಸಂಪ್ರದಾಯವನ್ನೇ 
ನಂಬಿತೆಂದೂ. ಆ ಮೂಲಕ ವೀರಶೈವ ಚಳುವಳಿಗೆ ಅಪಚಾರ ಮಾಡಿತೆಂದೂ 
ಒಪ್ಪಬೇಕಾಗುತ್ತದೆ. ಕಿನ್ನರಿಯ ಬೊಮ್ಮಯ್ಯ ಸ್ವತಃ ಮುಟ್ಟಿದ್ದೆಂದಾದರೆ ಅದು ಹೆಣ್ಣೊಬ್ಬಳು 
ವ್ಯವಸ್ಥೆಯನ್ನು ಧಿಕ್ಕರಿಸಿ ನಡೆಯುವ ಸಂದರ್ಭದಲ್ಲಿ ಎದುರಿಸಬೇಕಾಗುವ ಅಂದಿನ ಮತ್ತು 
ಇಂದಿನ ಒಂದು ಸಾಮಾಜಿಕ ಸಮಸ್ಯೆಯ ಸಂಕೇತವೆಂದು ಪರಿಗಣಿಸಬೇಕಾಗುತ್ತದೆ. 


ಅಕ್ಕಳಿಗೇ ವಿಶಿಷ್ಟವಾದ ಕೊನೆಯ ಅಂಶವೆಂದರೆ ಅಕ್ಕ ತನ್ನ ವಚನರಚನೆಯಲ್ಲಿ ಪ್ರಕಟಿಸುವ 
ಭ್ರಮಾಪ್ರಪಂಚ : ಅಕ್ಕ ಈ ವಚನ ರಚನೆಗಳಲ್ಲೆಲ್ಲ (ಉದಾ : ""ಅಕ್ಕ ಕೇಳಕ್ಕ ಆನೊಂದು 
ಕನಸಕಂಡೆ'' - " ಜಲದ ಮಂಟಪದ ಮೇಲೆ ಮುಂತಾದ) ತನ್ನ ಮದುವೆಯ ಕುರಿತು, ತನ್ನ 
ಗಂಡನನ್ನು ತನಗೆ ಧಾರೆ ಎರೆದದ್ದರ ಕುರಿತು ಕನಸುಗಳನ್ನು ವಿವರಿಸುತ್ತಾಳೆ ಮತ್ತು ಹೀಗೆ 
ವಿವರಿಸುವ ಅಕ್ಕ ಲೌಕಿಕದ ಕುಟುಂಬ ವ್ಯವಸ್ಥೆ ತಾಯ್ದನ, ಮದುವೆ ಮುಂತಾದವುಗಳನ್ನು 
ಎರೋಧಿಸುತ್ತಾತನ್ನ ಆದರ್ಶದ ಮದುವೆ ಮತ್ತು ಗಂಡನ ಕುರಿತು ಹೇಳುತ್ತಿರುತ್ತಾಳೆ. ಇಂಥ 
ಭ್ರಮಾಪ್ರಪಂಚದ ಕೇಳುಗರೆಲ್ಲತಾ ಯೆ, ಕೆಳದಿ, ಸಖಿ, ಅವ್ವಾ ಮುಂತಾದ ಸ್ತ್ರೀ ಸಮುದಾಯ. 
ಕುಟುಂಬ ವ್ಯವಸ್ಥೆ' “ಒಲ್ಲದ ಸಮುದಾಯವನ್ನು '' ಅಕ್ಕ ಪ್ರತಿನಿಧಿಸಿದರೆ ಅದನ್ನು "" ಒಪ್ಪಿದ 
ಸಮುದಾಯ'ದ ತಾಯೆ, ಕೆಳದಿ, ಅವ್ವೈಯರು ಅಕ್ಕಳ ಕೇಳುಗರು. ಈ ದೃಷ್ಟಿಯಿಂದ ಅಕ್ಕ 
""ಓಲ್ಲದಸಮುದಾಯದ'' ಆಶಯಗಳ ಮಾದರಿ ರಚನೆಗಳನ್ನು "" ಒಪ್ಪಿದ ಸಮುದಾಯಕ್ಕೆ'' 
ಪ್ರಸರಿಸುತ್ತಿರುತ್ತಾಳೆ. ಈ ಹಿನ್ನೆಲೆಯಲ್ಲಿ ಅಕ್ಕಳ ಬಹುತೇಕ ವಚನಗಳು ಸ್ವಗತಗಳಾಗಿರುವುದು 
ಕೂಡ ಅವಳ ಶೈಲಿಯ ಎಶಿಷ್ಟ ಅಂಶ. ಇಂದಿಗೂ ಕಾವ್ಯ ಕಾದಂಬರಿಯನ್ನು ಬರೆಯುವ 
ಬರಹಕಾರ್ತಿಯರಿದ್ದರೂ ನಾಟಕಕಾರ್ತಿಯರ ಸಂಖ್ಯೆ ವಿರಳವಾಗಿರುವುದನ್ನು ಈ ನಿಟ್ಟಿನಲ್ಲಿ 
ಗಮನಿಸಬೇಕು. ನಾಟಕದಂಥ ಸಾರ್ವಜನಿಕ ಪ್ರಕಟಿತ ರೂಪಕ್ಕಿಂತ ಕಾವ್ಯ, ಕಾದಂಬರಿಯಂಥ 
ಅಂತರ್ಮುಖಿ ಸ್ವಗತಗಳನ್ನು ಬರಹಗಾರ್ತಿ ಯರು ಆಯ್ಕೆ ಮಾಡುವುದಕ್ಕೂ ಸಾಮಾಜಿಕ ಮತ್ತು 
ರಾಜಕೀಯ ಪ್ರಭುತ್ವಗಳ ಒಳಗೆ ನಿರ್ಧಾರವಾಗುವ ಖಾಸಗಿ ಮತ್ತು ಸಾರ್ವಜನಿಕ ಎಂಬ 
ಪರಿಕಲ್ಪನೆಗಳಿಗೂ ಕಾರ್ಯ ಕಾರಣ ಸಂಬಂಧಗಳಿವೆ ಎಂಬುದನ್ನು ಮೇರಿ ಈ ಗಲ್‌ ಟನ್‌ 
ಗುರುತಿಸುತ್ತಾರೆ. *ಈ ನೆಲೆಯಲ್ಲಿ ಅಕ್ಕಳ ಸ್ವಗತಗಳಿಗೂ ಹೆಚ್ಚು ಮಹತ್ವವಿದೆ. 


ಉಪಸಂಹಾರ: ವಚನಕಾರ್ತಿಯರೆಲ್ಲರೂ ಸ್ತ್ರೀ ಸಂವೇದನಾಶೀಲರೂ, ಲಿಂಗಾತೀತರೂ 
ಎಂದು ಗುರುತಿಸಲು ಸಾಧ್ಯವಾಗುವುದಿಲ್ಲ ನೀಲಾಂಬಿಕೆ ಬಸವಣ್ಣನ ಹೆಂಡತಿ ಎಂಬ ವಿಶೇಷ 
ಅರ್ಹತೆ ಮತ್ತು ವಚನಗಳ ಸಂಖ್ಯೆಗಳಿಂದ ಮೊದಲ ಪಟ್ಟಿಗೆ ಸಂದಿದ್ದರೆ, 


೪..ಗಮನಿಸಿರಿ:ಮೇರಿ ಈಗಲ್‌ ಟನ್‌ (ಸಂ.) : 1990, 


೧೪ ಕರ್ನಾಟಕ ಭಾರತಿ 


ವಚನಗಳ ಗುಣಮಟ್ಟದಿಂದ ಶ್ರೇಷ್ಠ ವಚನಕಾರ್ತಿಯಾಗಿ ಕಾಣಿಸುವುದಿಲ್ಲ, ಹಾಗೆ 
ನೋಡಿದರೆ ತನ್ನ ಸೂಳೆ ಎಂಬ ಕಾಯಕವನ್ನು ನಿರ್ಭಡೆಯಿಂದ ಹೇಳಿದ ಸೂಳೆ ಸಂಕವ್ವೆ, 
ಬಿಡಾಡಿ ಎಂಬ ಅಂಕಿತವನ್ನು ಬಳಸಿಕೊಂಡು ಕೆಚ್ಚುತನದಿಂದ ವಚನ ರಚಿಸಿದ 
ಬೊಂತಾದೇವಿಯರು ವಚನ ಸಂಖ್ಯೆಯ ದೃಷ್ಟಿಯಿಂದ ಕಡಿಮೆಯಾದರೂ ಗುಣಮಟ್ಟದ 
ದೃಷ್ಟಿಯಿಂದ ಶ್ರೇಷ್ಠರೆನಿಸಿಕೊಳ್ಳುತ್ತಾ ರೆ. ಕದಿರಟ್‌ಮೃವೈೆಯ ನಾಲ್ಕು ವಚನಗಳೂ ಅಕ್ಕಳನಾಲ್ಕು 
ನೂರು ವಚನಗಳಿಗೆ ಸರಿಸಾಟಿಯಾಗಿ ನಿಲ್ಲುವಷ್ಟು ಪರಿಣಾಮಕಾರಿಯಾಗಿವೆ. 


ಈ ಸಂದರ್ಭದಲ್ಲಿ ಆರಂಭದಲ್ಲಿ ಚರ್ಚಿಸಿದ ಒಂದು ಮಾತನ್ನು ಸ್ಪಷ್ಟಪಡಿಸಬೇಕು. ಸ್ತ್ರೀ 
ಎಂಬ ಕಾರಣಕ್ಕೆ ಅವಳು ಬರೆದದ್ದೆಲ್ಲ ಸ್ತ್ರೀವಾದಿ ಬರಹ ಆಗಿರಬೇಕಲ್ಲ ಎಂಬ ಮಾತಿಗೆ 
ಸಂಚಿಯ ಹೊನ್ನಮ್ಮ ಉದಾಹರಣೆ ಆಗುವ ಹಾಗೆ. ವಚನಕಾರ್ತಿಯರಲ್ಲಿ ಅಕ್ಕಮ್ಮ ಅಂಥದೇ 
ಉದಾಹರಣೆಯಾಗಿದ್ದಾಳೆ. ಆದರೆ ಸಂಚಿಯ ಹೊನ್ನಮ್ಮಳ ಕಾಲದ ಮನೋಧರ್ಮ, ಅವಳ 
ಕಾಲದ ರಾಜಕೀಯ ಆರ್ಥಿಕ ಮುಂತಾದ ಪ್ರಭುತ್ವಗಳ ಕೆಳಗೆ ಅವಳು ನಿರ್ವಹಿಸುತ್ತಿದ್ದ 
ಕಸುಬುಗಳ ನೆಲೆಯಲ್ಲಿ ಸಂಚಿಯ ಹೊನ್ನಮ್ಮಳ "ಹದಿಬದೆಯ ಧರ್ಮ' ಕ್ಷಮಾರ್ಹವಾದರೂ 
ಅತ್ಯಂತ ಸ್ವಾತಂತ್ಯ ಮತ್ತು ಸಮಾನತೆಯನ್ನು "" ಅನುಮತಿಸಿದ ವೀರಶೈವ ಚಳುವಳಿಯ 
ಕಾಲಘಟ್ಟದ ಅಕ್ಕಮ್ಮ ಮಾತ್ರ ಆ ಕಾಲದ ತೀರ ವಿಚಿತ್ರ ಉತ್ಪನ್ನವಾಗಿ ಗೋಚರಿಸುತ್ತಾಳೆ. 
ಅವಳ ವಚನಗಳ ತುಂಬ ಪಾತಿವ್ರತ್ಯದ ಮೌಲ್ಯ, ಸ್ತ್ರೀ ಮೌಲ್ಯ ಮುಂತಾದ 
ಸಾಂಪ್ರದಾಯಿಕ ( ೦೦೧560/8010೧ ) ಮನೋಧರ್ಭೃಗಳೇ ಬಹಳವಾಗಿವೆ. ಹಾಗೆ 
ನೋಡಿದರೆಇಂಥಮನೊ ಭಾವವನ್ನು ಪ್ರಕಟಿಸುವ ಏಕಮಾತ್ರ ವಚನಕಾರ್ತಿ ಅಕ್ಕಮ್ಮ ಎನ್ನಲು 
ಅಡ್ಡಿಯಿಲ್ಲ. ಇವಳೇನಾದರೂ ಚಳುವಳಿಯು ಬೇರೆ ತಿರುವುಗಳನ್ನು ಪಡೆವ ಕಾಲಕ್ಕೆ ವಚನ 
ಸೃಷ್ಟಿಗೆ ತೂಡಗಿದಳೇ ಎಂಬುದು ಸಂಶೋಧನಾರ್ಹ ಅಂಶ. 


ಮೈ ಬಟ್ಟೆಯ ಹರಿದು, "ಸ್ತ್ರೀತನ' ವೆಂಬ ಬಾಹ್ಯಮೌಲ್ಯಗಳನ್ನೇ ನೆಮ್ಮಿಕೊಳ್ಳದೆ ಉಳಿದ 
ಅಕ್ಕಮಹಾದೇವಿ, ಸಾಹಿತ್ಯ ರಚನೆಯ ಕೆಲವೇ ಮಾದರಿಗಳ ಮುಖಾಂತರ ಜೈಎಕ 
ಅಂಗಪ ರಿಕಲ್ಪನೆಯನ್ನು ಮೀರಿ ಬೆಳೆದ ಕದಿರಟ್‌ಮ್ಲೆವೆ ಮುಂತಾದ ವಚನಕಾರ್ತಿಯರ 
ಪಟ [ಗಳೆಲ್ಲವೂ ಬಹುತೇಕ ಧಾರ್ಮಿಕ ಚೌಕಟ್ಟಿನ ಒಳಗೆ ವ್ಯಕ್ತಪಡಿಸುವ ಮೌಲ್ಯ ಗಳು, 
ಸಾಮಾಜಿಕ ಸಂದರ್ಭಗಳಲ್ಲಿ ಒಪ್ಪಿಕೊಂಡ ಸ್ತ್ರೀ "ಮೌಲ್ಯ ಗಳಿಗಿಂತ ತೀರ ಭಿನ್ನವೆಂಬುದು 
ಸುಸ್ಪಷ್ಟ ವೀರಶೈವ ಚಳುವಳಿಗೆ ಮುನ್ನವೂ, ಅಬು ರೀತಿಯಲ್ಲಿ ಲ್ಲಿ ( ಅಂದರೆ ಸುಮಾರು 
ಮೂವತ್ತರಿಂದ ನಲವತ್ತು) ವಚನಕಾರ್ತಿಯರನ್ನು ಸೃಷ್ಟಿಸಿದ ಯಾವುದೇ ಭಕ್ತಿಪಂಥ ಇಲ್ಲದೆ 
ಇರುವುದು ' ಅನುಮತಿ' ಯ ವಿಶೇಷತೆಯನ್ನು ಹೇಳುತ್ತದೆ. ಒಂದು ದೃಷ್ಟಿಯಿಂದ ಮೊತ್ತ 
ಮೊದಲ ಬಾರಿಗೆ ಈ ರೀತಿಯ ' "ಅನುಮತಿ'' ಯನ್ನು ವೀರಶೈವ ಕಾಲದಲ್ಲಿ ಪಡೆದ 


ವಚನಕಾರ್ತಿ ಯರು ನಮ್ಮ ಇತಿಹಾಸದಲ್ಲಿ ಉಳಿಸಿ Py ಸವಾಲುಗಳು ಬಹಳ 
ದೊಡ್ಡವು. 


' ವಚನಕಾರ್ತಿಯರು ಪ್ರಕಟಿಸುವ ನಿರ್ಲಿಂಗಿಗುಣ ೧೫ 


ಪರಾಮರ್ಶನ ಗ್ರಂಥಗಳು 


ಪಠ್ಯ: 
ಹಿರೇಮಠ ಆರ್‌. ಸಿ. (ಸಂ) 


ಗುರುಲಿಂಗ ಕಾಪಸೆ 


ಚಿದಾನಂದಮೂರ್ತಿ ಎಂ. 


ತಿಪ್ಪೇರುದ್ರ ಸ್ವಾಮಿ ಎಚ್‌. 


ದಿವಾಕರ . ಆರ್‌. ಎಸ್‌ 


: ೧೯೬೮ 


"ಶಿವಶರಣೆಯರ ವಚನಗಳು' 
ಕರ್ನಾಟಕ ಎಶ್ವವಿದ್ಯಾಲಯ ಧಾರವಾಡ 


: ೧0೯೭೬ 


ಎಮರ್ಶಾತ್ಮ ಕ ಲೇಖನಗಳು 
ಪ್ರಸಾರಾಂಗ, ಕರ್ನಾಟಕ 
ಎಶ್ವವಿದ್ಯಾಲಯ, ಧಾರವಾಡ 


: ೧೯೮೮ 


ಅಕ್ಕಮಹಾದೇವಿ 
ಸಾಹಿತ್ಯ ಆಕಾಡೆಮಿ, ನವದೆಹಲಿ 


: ೧೯೮೫ 


ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು 
ಅಸ್ಪೃಶ್ಯತೆ ಪ್ರಸಾರಾಂಗ, 
ಕರ್ನಾಟಕ ಎಶ್ವವಿದ್ಯಾಲಯ, ಧಾರವಾಡ 


: ೧೯೮೭ 


ಅಲ್ಲಮ ಪ್ರಭುದೇವ 
ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ 


: ೧೯೭೬ 


ಶರಣರ ಅನುಭವ ಅನುಭಾವ ಅನುಭೂತಿ 
ಪ್ರಸಾರಾಂಗ, ಕರ್ನಾಟಕ ಎಶ್ವವಿದ್ಯಾಲಯ, 
ಧಾರವಾಡ 


೧೬ 


ಮುಳಗುಂದ ಚ. ವಿ. (ಪ್ರ.ಸಂ): ೧೯೮೬ 


ವಿಜಯಶ್ರೀ ಸಬರದ 


ಹಿರೇಮಠ ಆರ್‌. ಸಿ 


ಆಂಗ್ಲಭಾಷೆಯ ಕೃತಿಗಳು : 


Maggle 1107777 


Mary Euyleton (ed) 


Me 143 


: ೧೯೮೨ 


: ೧೯೭೭ 


ಕರ್ನಾಟಕ ಭಾರತಿ 


ಮಾತೋಶ್ರೀ ಅಭಿನಂದ ನ ಗ್ರಂಥ 
ಮಾತೋಶ್ರೀ ಪ್ರಕಾಶನ, 
ಮುದ್ದೆ €ಬಿಹಾಳ. 


ಸಾಹಿತ್ಯ ಮತ್ತು ಮಹಿಳೆ 
ನವಕರ್ನಾಟಕ ಪಬ್ಲಿಕೇಶನ್ಸ್‌ ಬೆಂಗಳೂರು 


ಮಹಾದೇವಿ 
ಪ್ರಸಾರಾಂಗ, ಕರ್ನಾಟಕ ಎಶ್ವವಿದ್ಯಾಲಯ, 
ಧಾರವಾಡ 


ಬಸವಣ್ಣನವರ ಜೀವನ ಹಾಗೂ ಸಂದೇಶ 
ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ | 


‘0೯೭೧ (ರ್ವಿಮು) 


ನೀಲಮ್ಮನ ವಚನಗಳು ಮತ್ತು ಲಿಂಗಮ್ಮನ 
ವಚನಗಳು, ಪ್ರಸಾರಾಂಗ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 


: ೧೯೮೬ 


Feminist criticism - women as 
cotemporory cntics. the 
Horvesters press Brnitan. 


: ೧೯೯೦ 


Feminist literary theory - A 
Reader 
Brezil Blackwell 


ವಚನಕಾರ್ತಿಯರು ಪ್ರಕಟಸುವ ನಿರ್ಲಿಂಗಿಗುಣ 


Geeti Sen (Ed) 


Simone de Beauvoir 


: ೧೯೯೨ 


India International Centre 
Quarterly Published by 
N. H. Ramachandran for India 


International Centre New Delhi. 
: ೧೯೭೨ 


The Second Sex 
Panbooks London. 


೧೭ 


ನಿರೀಕ್ಷೆ 


% ಡಿ. ಬಿ. ಢಂಗ 


ಲೇ ಕವಿತಾ 


ಮೊನ್ನೆ ನಡೆದ 

ಕವಿಗೋಷ್ಠಿಯಲ್ಲಿ 

ಪ್ರೇಕ್ಷರೆದುರು ನಿಂತು 

ಧ್ವನಿ ಸುರುಳಿ ಬಿಚ್ಚಿದಾಗ 

ಮೈತುಂಬ ಅಂದ ಚೆಂದ 
ಶೃಂಗರಿಸಿಕೊಂಡ 

ಅಕ್ಷರ ಹೂವಿನ" ಅಲಂಕಾರ' ದ ಸೀರೆ 
ಸುಂದರ ಕೇಶರಾಶಿ 

"ಕಾಲ 'ಲ್ಲಿನುಡಿ ಗೆಜ್ಜೆ 

ಕೈಯಲ್ಲಿ ಹೊಳಪಿನ ಬಳೆ 


೮ 
ಕೊರಳಲ್ಲಿ "ಸುವರ್ಣ A ದೀರ್ಫ) ಮುತ್ತಿನ ಹಾರ 


೧ 


ಕಣ್ಣಲ್ಲಿಪ್ಪ ಕೃತಿ ಭಾವ ಕಂಡೆ. 


ಇ? 

ಇದೆಲ್ಲಾ ಬರು ಬರುತ್ತ 
ಮೇಲ್ನೋಟದಲ್ಲಿ ಮಾತ್ರ ಕಾಣುತ್ತ 
ಅಕ್ಬರ ಹೂವಿನಲ್ಲಿ ಮಕರಂದವಿಲ್ಲದೆ 
ನೀ 

ರಸವಾಗಿ ನಿಂತಿರುವ ನೀನು 
ಹರಿದು ಬಂದ ಬೆವರು 

ಕಾಮದ ಕಾವಿನಲ್ಲಿ 

ಕುದಿಕುದಿದು 

ಒಲವು ಆವಿ ಮೇಲೇರಿ 

ಶುಭ್ರ ಮೋಡವಾಗಿ ತೇಲಾಡಿ 


ನಿರೀಕ್ಷೆ 


ಮುತ್ತ ಹನಿಯಾಗಿ 
ನಮ್ಮೆಲ್ಲರ ಮೈಯಲ್ಲಿ 
ಮಿಲನ ಹೊಂದುವದೆಂದು 
ಅಮೂರ್ತವಿದ್ದ 

ನಿನ್ನ ಮೈ ಭಾವ 

ಮೂರ್ತ ರೂಪ ಪಡೆದು 
ನಿನಗೊಂದು ಅರ್ಥ ಬರುವದೆಂದು ? 
ಹೀಗೆ ಕೇಳಿಕೊಳ್ಳುತ್ತಾ 
ಕಾಯುತ್ತಾ ನಿಂತಿರುವ 
ಅಂದು 

ಇಂದು. 


೧೯ 


ಕರ್ನಾಟಕ ಭಾರತಿ 


ಪುನರುಕ್ತಿಯ ಪ್ರಕಾರಗಳು 


ಕ 


ಹ ಆರ್‌. ವಾಯ್‌. ಕುಲಕರ್ಣಿ 


ಭಾಷೆ ನಿಂತ ನೀರಲ್ಲ ; ಅದು ಯಾವಾಗಲೂ ಸರಿವ ನದಿಯಂತೆ. ಇದು 
ಸ್ವಾಭಾವಿಕ ಭಾಷೆಗಳ ಲಕ್ಷಣ. ಸ್ವಾಭಾವಿಕ ಭಾಷೆಗಳು ಹೀಗೆಯೇ ಇರಬೇಕೆಂದು 
ಗನ್ನು ಒಂದು ಕಟು ಪಾಡಿನಲ್ಲಿಡಲು ಬರುವುದಿಲ್ಲ. ಒಂದು ರೀತಿಯಿಂದ 
ನೋಡಿದರೆ ಭಾಷೆಯ ನಿಯಮಗಳಿಲ್ಲ ಅಲಿಖಿತ ನಿಯಮಗಳೇ. ಕಾಲಕಾಲಕ್ಕೆ ಭಾಷೆ 
ಹಂತಹಂತವಾಗಿ ತನ್ನ ರಚನೆ ಮತ್ತು ಸ್ವರೂಪವನ್ನು ಬದಲಿಸುತ್ತಿರುತ್ತದೆ. ಇಂತ 
' ಬದಲಾವಣೆಗಳು ಭಾಷೆಯ ಎಲ್ಲ ಸ್ಮರಗಳಲ್ಲಿಯೂ ನಡೆಯುತ್ತವೆ. ಈ 
ಪರಿವರ್ತನ ಶೀಲತೆಯೇ ಭಾಷೆಗಳಲ್ಲಿ ಘಟ್ಟಗಳನ್ನು ನಿರ್ಮಿಸುತ್ತದೆ. ಮತ್ತು ಆ ಕಾಲದ 
" ಭಾಷಾ ರಚನೆ ಮತ್ತು ಸ್ವರೂಪವನ್ನು ವರ್ಣಿಸಲು ಸಾಧನಗಳಾಗುತ್ತವೆ. ಉದಾಹರಣೆಗೆ 
ಕನ್ನಡದಲ್ಲಿ ಪೂರ್ವದ ಹಳೆಗನ್ನಡ, "ನಡುಗನ್ನಡ, ಮತ್ತು 'ಹೊಸಗನ್ನಡಗಳೆಂದು ಭಾಷಾ 
ವಿಜ್ಞಾ ನಿಗಳು ಗುರುತಿಸಿದ್ದಾರೆ. "ಈ ಗುರುತಿಸುವಿಕೆ ಭಾಷೆಯ ವಿವಿಧ ಸ್ತರಗಳಲ್ಲಿ ನಡದು 
ಹೋದ ಬದಲಾವಣೆಗಳಿಂದ ಮಾತ್ರ ಸಾಧ್ಯ. 


ಭಾಷಿಕ ಬದಲಾವಣೆಗಳು ಹಂತಹಂತವಾಗಿ ಕ್ರಮೇಣವಾಗಿ ವ್ಯಕ್ತಿಭಾಷೆಯಿಂದ 
ಉಪಭಾಷೆಗೆ ಪಸರಿಸಿ, ಉಪಭಾಷೆಯಿಂದ ಭಾಷೆಯನ್ನು ವ್ಯಾಪಿಸಿಬಿಡುತ್ತವೆ. ಇಂತಹ 
ಬದಲಾವಣೆಗಳು ಹಠಾತ್ತನೆ ನೋಡಸಿಗುವುದಿಲ್ಲ. ಇವು ನಮ್ಮ ಗಮನವನ್ನೂ ಸಹ ಅಷ್ಟು 
ಸೆಳೆಯುವುದಿಲ್ಲ ಅಥವಾ ಅವುಗಳ, ಕಡೆಗೆ ನಾವು ಗಮನವನ್ನು 
ಹರಿಸುವದಿಲ್ಲವೆನ್ನಬಹುದು. ಭಾಷೆ ಯಾವುದೇ ಆದರೂ ಅದರ ಸಿರಿವಂತಿಕೆಗೂ ಅದರ 
ಶಬ್ದ ಸಂಪತ್ತಿಗೂ ನಂಟರುತ್ತದೆ. ನಾವು ಕನ್ನಡವನ್ನೇ ನೋಡಿದಾಗ ಮತ್ತು ಕನ್ನಡದ 
ಮೂಲಶಬ್ದಗಳ ಬಗ್ಗೆ ಎಚಾರಿಸಿದಾಗ ನಮ್ಮೆದುರು ಬಹಳಷ್ಟು ಎರವಲಾಗಿ ಪಡೆದ 
ಶಬ್ದಗಳೇ ಬಂದು ನಿಲ್ಲುತ್ತವೆ. ಆದರೆ ಇವು ನಮಗೆ ಇಂದು ಎರವಲು ಶಬ್ದಗಳಂತೆ 
ಕಾಣಲಿಕ್ಕಿಲ್ಲ ಒಂದು ಕಾಲಕ್ಕೆ ಕನ್ನಡದಲ್ಲಿ ಸ ಸಂಸ್ಕೃತ ಮತ್ತು ಪ್ರಾಕೃತ ಶಬ್ದಗಳ ಬಳಕೆ 
ವಿಪರೀತವಾಗಿ ಪರಭಾಷಾ ಶಬ್ದಗಳ ಬಳಕೆಯನ್ನು ಪ್ರತಿಭಟಸುವ ಕಾಲವೂ ಬಂದು 
ಹೋಯಿತು. ನಂತರದಲ್ಲಿ ಪರ್ಶಿಯನ್‌, ಅರೇಬಿಕ್‌, ಉರ್ದು, ಪೋರ್ತುಗೀಸ್‌, 
ಮರಾಠಿ, ಹಿಂದಿ ಮತ್ತು ಇಂಗ್ಲಿಷ್‌ ಹೀಗೆ ಹಲವಾರು ಭಾಷೆಗಳೊಡನೆ ಸಂಪರ್ಕವೂ 
ಏರ್ಪಟ್ಟಿತು. ಆಗ ಪ್ರ ಭಾಷೆಗಳಲ್ಲಿ ಕೊಡಕೊಳ್ಳುವಿಕೆ ಬಹಳ ಸಹಜವಾಗಿ ನಡೆದು 
ಹೋದ. ಕ್ರಿ ಯೆಯನ್ನು ಗಮನಿಸಬೇಕು. ಇಂತಹ ಸಮಯದಲ್ಲಿ ಸ್ವಾಭಾವಿಕ ಭಾಷೆಗಳು 


NE EE ಹತ ಹಾ ನಂ ಸುನ ಮವ 


ಪುನರುಕ್ತಿಯ ಪ್ರಕಾರಗಳು ೨೧ 


ತಮ್ಮ ಜಾಯಮಾನವನ್ನು ತಮ್ಮ ಪರಿಸರಕ್ಕನುಗುಣವಾಗಿ ಬದಲಿಸಿಕೊಂಡು ಶಬ್ದಸ್ವೀಕರಣ 
ಮಾಡುತ್ತವೆ. ಸ್ವೀಕರಣ ಹೊಂದಿದ ಶಬ್ದಗಳು ತಮ್ಮೊಡನೆ ಕಾಲ, ಸ್ಥಳ, ಸಂಸ್ಕೃತಿ ಮತ್ತು 
ರಾಜಕೀಯ ಅಲ್ಲದೇ ಇನ್ನೂ ಇಂತಹ ಎಷ್ಟೋ ಸಂಗತಿಗಳನ್ನು ಹೊತ್ತು ತಂದಿರುತ್ತವೆ. 
ಈ ಶಬ್ದಗಳು ರೂಪವನ್ನು ಬದಲಿಸಿಕೊಂಡರೂ, ತಮ್ಮ ಹುಟ್ಟು ಮತ್ತು ಸಂಗತಿಗಳನ್ನು 
ಮಾತ್ರ ಎಂದಿಗೂ ಬಿಟ್ಟುಕೊಡುವದಿಲ್ಲ ಹಾಗೆ ನೋಡಿದರೆ ಎಷ್ಟೂ ಸಾರಿ 
ಇತಿಹಾಸಕಾರರಿಗೆ, ಸಮಾಜಶಾಸ್ತ್ರಜ್ಞರಿಗೆ, ಮಾನವಶಾಸ್ತ್ರಜ್ಞರಿಗೆ, ಮತ್ತು ಜನಪದ 
ವಿಜ್ಞಾನಿಗಳಿಗೆ ಗೋಚರಿಸದ ಸಂಗತಿಗಳನ್ನು ಇಂತಹ ಶಬ್ದಗಳು ಸರಳವಾಗಿ 
ಬಿಚ್ಚಿಹೇಳಿಬಿಡುತ್ತವೆ. ಈ ವರ್ಗಕ್ಕೆ ಸೇರಿದ ಶಬ್ದಗಳು ತಮ್ಮೊಡಲಿನಲ್ಲಿ ಸಾಮಾಜಿಕ, 
ಧಾರ್ಮಿಕ, ಮತ್ತು ಐತಿಹಾಸಿಕ ಘಟನೆಗಳನ್ನು ತುಂಬಿಕೊಂಡಿರುತ್ತವೆ. ಇಂತಹ 
ಮಾಹಿತಿಗಳನ್ನು ನಾವು ಶಬ್ದಗಳಿಂದ ದೊರಕಿಸಬೇಕಾದಲ್ಲಿ ಪ್ರತಿ ಶಬ್ದವನ್ನು ನಾವು ಹೆಕ್ಕಿ 
ಹೆಕ್ಕಿ ನೋಡುವ ತಾಳ್ಫೆ ಹೊಂದಿರಬೇಕು. ಶಬ್ದಗಳನ್ನು ಅಂತಹ ಸಂದರ್ಭಗಳಲ್ಲಿ ಇಟ್ಟು 
ಪರೀಕ್ಷಿಸಬೇಕು ಆದರೆ ಶಬ್ದಗಳನ್ನು ನಾವು ನಿತ್ಯವೂ ನಮ್ಮ ಸಂವಹನಕ್ಕಾಗಿ 
ಬಳಸುವದರಿಂದ, ಅವುಗಳ ಹುಟ್ಟು ಬೆಳವಣಿಗೆ ಮತ್ತು ಸಾವಿನೆಡೆಗೆ ನಾವು 
ಲಕ್ಷವಹಿಸುವುದು ಬಹಳ ಕ್ವಚಿತ. 


- ಇಲ್ಲಿ ವಿವೇಚಿಸುತ್ತಿರುವ ಪುನರುಕ್ತಿ ಈ ಮೇಲೆ ವಿವರಿಸಿದ ಪ್ರಕ್ರಿಯೆಗಿಂತ 
ಹೊಸದೇನಲ್ಲ. ಪುನರುಕ್ತಿ ಸರ್ವಸಾಧಾರಣವಾಗಿ ಜಗತ್ತಿನ ಎಲ್ಲ ಭಾಷೆಗಳಲ್ಲಿಯೂ ಕಂಡು 
ಬರುತ್ತದೆ. ಭಾರತೀಯ ಭಾಷೆಗಳನ್ನು ಅವಲೋಕಿಸಿದರೆ ಸಂಸ್ಕೃತ ವೈಯಾಕರಣಿಕರಿಂದ 
ಹಿಡಿದು ಆಧುನಿಕ ಭಾಷಾಎಜ್ಞಾ, ನಿಗಳವರೆಗೆ ಎಲ್ಲರೂ ಪುನರುಕ್ತಿಯನ್ನು ಅಭ್ಯಸಿಸಿದ್ದಾರೆ. 
ಸಂಸ್ಕೃತದ ಕೆಲವು ವೈಯಾಕರಣಿಕರು ಪುನರುಕ್ತಿಯನ್ನು ವ್ಯಾಕರಣ ದೃಷ್ಟಿಯಿಂದ 
ದೋಷವೆಂದೂ, ಇನ್ನು ಕೆಲವರು ದೋಷವಲ್ಲವೆಂದೂ, ಕೆಲವರು ಕಾವ್ಯ ದೃಷ್ಟಿಯಿಂದ 
ಗುಣವೆಂದೂ ಹೇಳಿದ್ದಾರೆ. ಕನ್ನಡ ವ್ಯಾಕರಣಕಾರರ ಕಡೆಗೆ ದೃಷ್ಟಿಯನ್ನು ಹೊರಳಿಸಿದರೆ 
ಸಂಸ್ಕೃತ ವ್ಯಾಕರಣಕಾರರ ಅಭಿಮತವೇ ಕನ್ನಡ ವ್ಯಾಕರಣಕಾರರ ಅಭಿಮತ. ಇದಕ್ಕೆ 
ಕಾರಣವಿಷ್ಟೇ. ನಮ್ಮ ಕನ್ನಡ ವ್ಯಾಕರಣಕಾರರಾಗಲಿ, ಕಾವ್ಯಾಲಂಕಾರ ಶಾಸ್ತ್ರಗಳಾಗಲೀ 
ಸಂಸ್ಕೃತದ ಪಡಿಕಟ್ಟಿನಲ್ಲಿ ಹುಟ್ಟಿಬಂದಂತಹವು. ಇತ್ತೀಚೆಗೆ ಕನ್ನಡ ಭಾಷಾವಿಜ್ಞಾನಿಗಳು 
ಕನ್ನಡಕ್ಕೆ ಕನ್ನಡದ ವ್ಯಾಕರಣವನ್ನು ಕೊಡಲು ಪ್ರಯತ್ನಿಸುತ್ತಿದ್ದಾರೆ. ಅದೇನೇ ಇದ್ದರೂ 
ಕನ್ನಡ ಪುನರುಕ್ತಿಯನ್ನು ಅಭ್ಯಸಿಸುವಾಗ ಸಂಸ್ಕೃತ ವ್ಯಾಕರಣಕಾರರು ಪುನರುಕ್ತಿಯ ಬಗೆಗೆ 
ಹೇಳಿದ ಕೆಲವು ವಿಚಾರಗೆಳನ್ನು ಅಭ್ಯಸಿಸುವದು ಅಗತ್ಯ. 
ಸಂಸ್ಕೃತದಲ್ಲಿ ಪುನರುಕ್ತಿ : 

ಮೇಲುನೋಟಕ್ಕೆ ಪುನರುಕ್ತಿ ಎಷ್ಟೇ ಸರಳವಾಗಿ ಕಂಡರೂ ಈ ಪ್ರಕ್ರಿಯೆ ಬಹಳ 
ಗಹನವಾಗಿದೆ.ಪುನರುಕ್ಕಿಗೆ ಬಹಳ ಮುಖಗಳಿವೆ. ಆದ್ದರಿಂದಲೇ ಸಂಸ್ಕೃತ 


ಫಿ೨ ಕರ್ನಾಟಕ ಭಾರತಿ 


ವೈಯ್ಯಾಕರಣಿಕರು ಪುನರುಕ್ತಿಯ ಬಗೆಗೆ ವ್ಯಾಕರಣ ಗ್ರಂಥಗಳಲ್ಲಿಯೂ ಮತ್ತು 
ಅಲಂಕಾರಶಾಸ್ತ್ರಗಳಲ್ಲಿಯೂ ಉಲ್ಲೇಖಿಸಿದ್ದಾರೆ. 


೧. ವಾಮನನು ತನ್ನ ಕಾವ್ಯಾಲಂಕಾರ ಸೂತ್ರ-ವೃತ್ತಿಯಲ್ಲಿ ಶಬ್ದಶುದ್ಧಿಯನ್ನು 
ಕುರಿತು ಐದನೆಯ ಅಧಿಕರಣದಲ್ಲಿ ಹೀಗೆ ಹೇಳುತ್ತಾನೆ. 

""ನೈಕಂ ಪದಂ ದ್ವಿಃ ಪ್ರಯೋಜ್ಯಂ ಪ್ರಾಯೇಣ'' 

ಅಂದರೆ ಸಾಮಾನ್ಯವಾಗಿ, ಒಂದೇ ಪದವನ್ನು ಎರಡು ಸಲ ಪ್ರಯೋಗಿಸಬಾರದು; 
ಪುನರುಕ್ತಿಯು ದೋಷವೇ ಆದರೆ ವಿಶೇಷ ವಿವಕ್ಷೆಯಿದ್ದಾಗ ದೋಷವಲ್ಲ ಎನ್ನುತ್ತಾನೆ. 
ಉದಾಹರಣೆಗೆ ಮಾಘ ಪ್ರಯೋಗವನ್ನು ಕೊಡುತ್ತಾನೆ. 


"ಕಣೇ ಕ್ಷಣೇ ಯನ್ನವತಾಮುಪೈತಿ 
ತದೇವ ರೂಪಂ ರಮಣೀಯತಾಯಃ '' 


೨. ರುದ್ರಟನು ತನ್ನ ಕಾವ್ಯಾಲಂಕಾರದಲ್ಲಿ ಆರನೆಯ ಅಧ್ಯಾಯದಲ್ಲಿ ಪುನರುಕ್ತಿ 
ದೋಷವಲ್ಲವೆಂದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾ; ನೆ. 


"" ಯಚ್ಚ ಪ್ರತಿಪತೌವಾ ನ ಪ್ರತಿಪದ್ಯತೇ ವಸ್ತು ಸಕ್ಕದುಕ್ತಂ । 


ತತ್ರ ಪದಂ ವ್ಯಾಕಂ ವಾ ಪುನರುಕ್ತಂ ನೈವ ದೋಷಾಯ ॥ 


ಅನ್ಯಾಭಿದೇಯಮಪಿ ಸತ್‌ ಪ್ರಯುಜ್ಯತೇ ಯತ್‌ ಪದಂ ಪ್ರಶಂಸಾರ್ಥಂ | 
`ತದ್ಧಿ ನ ದೋಷಾಯ ಸ್ಯಾದಾಧಿಕ್ಕಂ ಪೌನರುಕ್ತಂ ವಾ ॥ 


ಚೆನ್ನಾಗಿ ಅಭಿವ್ಯಕ್ತಪಡಿಸಿದ ವಸ್ತುವಿನ ತಿಳುವಳಿಕೆಯಾಗದಿದ್ದರೆ ಅಂಥ ಹೊತ್ತಿನಲ್ಲಿ 
ಪದವನ್ನು ವಾಕ್ಯವನ್ನು ಮತ್ತೊ; ಮೆ ಉಚ್ಚರಿಸಿದರೆ ದೋಷವಲ್ಲ ಬೇರೆ ಅರ್ಥ ಕೊಡುವ 
ಶಬ್ದವಾಗಿದ್ದರೂ ಪ್ರಶಂಸೆಗಾಗಿ ಉಪಯೋಗಿಸಿದರೆ ದೋಷವಿಲ್ಲ ಮತ್ತು ಅಧಿಕವಾದ 
ಪುನರುಕ್ತಿಯೂ ದೋಷವಲ್ಲ . 


೩. ಇದೇ ಮಾತನ್ನು ಶಾಬರ- ಭಾಷ್ಯದಲ್ಲಿ ನಾಲ್ಕನೆಯ ಅಧ್ಯಾಯದಲ್ಲಿ 
ಪುಷ್ಟಿಗೊಳಿಸಲಾಗಿದೆ. 


ಪುನರುಕ್ತಿಯ ಪ್ರಕಾರಗಳು ೨೩. 


""ನ ಪುನರುಕ್ತಂ ಮಹಾನ್‌ ದೋಷಾ :, 
ಬಹುಕೃತ್ವೋಪಿ ಪಥ್ಯಂ ವೇದಿತವ್ಯಂ ಭವತಿ '' 


ಅಂದರೆ ಪುನರುಕ್ತಿ ದೊಡ್ಡ ದೋಷವಲ್ಲ; ಹಲವಾರು ಸಾರೆ ಉಪಯೋಗಿಸಿದರೂ 
ಅದು ಒಳ್ಳೆಯದನ್ನೇ ಹೇಳುತ್ತದೆ. 


ಲ. ಮಮ್ಮಟನ ಕಾವೃಪ್ರಕಾಶದ ಪ್ರಕಾರ- 


""ಕಥಿತಪದಂ ಗುಣೋ ಲಾಟನುಪ್ರಾಸೇ5ರ್ಥಾಂತರ ಸಂಕ್ರಮಿತ ವಾಚ್ಕೇ 
ಎಹಿತಾನುವಾದ್ಯತ್ವೇಚ '' 


ಒಮ್ಮೆ ನುಡಿದ ಶಬ್ದ ಲಾಟಾನುಪ್ರಾಸದಲ್ಲಿ ಬೇರೆ ಅರ್ಥವನ್ನು ಸೂಚಿಸುವದರ, 
ಸಲುವಾಗಿ ಮತ್ತು ವಿಹಿತವಾದ ಅರ್ಥಾಂತರಕ್ಕೂ ಅಥವಾ ಅನುವಾದಕ್ಕೂ ಮತ್ತೊಮ್ಮೆ 
ಪ್ರಯೋಗಿಸಿದರೆ ಗುಣವೇ ಹೊರತು ದೋಷವಲ್ಲ 


ವಾಮನ, ರುದ್ರಟ, ಶಾಬರ, ಮತ್ತು ಮಮ್ಮಟ ಇವರುಗಳ ವ್ಯಾಖ್ಯೆಗಳು ವಿವರಿಸುವ 
ವಿಚಾರಗಳು ಸ್ಪಷ್ಟವಾಗಿವೆ. ಶಾಬರ ಭಾಷ್ಕದಲ್ಲಿ ಒಡಮೂಡಿದ ವಿಚಾರ ""ನ ಪುನರುಕ್ತಂ 
ಮಹಾನ್‌ ದೋಷಃ'' ಎಂಬ ವ್ಯಾಖ್ಯೆ ಪುನರುಕ್ತಿ ದೋಷವೆಂದು ಸೂಚ್ಯವಾಗಿ 
ನಿರೂಪಿಸುತ್ತದೆ. ಜೊತೆಜೊತೆಗೆ ಒಟ್ಟು ಪುನರುಕ್ತಿ ದೋಷವಲ್ಲವೆಂದೂ ಹೇಳುತ್ತದೆ. 
ಆದರೆ ವಾಮನನು ಪುನರುಕ್ತಿಯನ್ನು ವ್ಯಾಕರಣದ ದೃಷ್ಟಿಯಿಂದ ಮಾತ್ರ ವಿವೇಚಿಸಿದ್ದಾನೆ. 
ಪ್ರಾ ವ್ಯಾಖ್ಯೆಗಳ ಹಿನ್ನೆಲೆಯಲ್ಲಿ ಕನ್ನಡ ವೈಯಾಕರಣಿಕರ ಮಾತುಗಳನ್ನೂ ಪರೀಕ್ಷಿಸಬೇಕು. 


ಕನ್ನಡದಲ್ಲಿ ಪುನರುಕ್ತಿ : 


ಈ ಮೊದಲೇ ಹೇಳಿದಂತೆ ಸಂಸ್ಕೃತ ಲಾಕ್ಷಣಿಕರಂತೆ, ವೈಯಾಕರಣಿಕರಂತೆ ಕನ್ನಡ 
ವ್ಯಾಕರಣಕಾರರು, ಲಾಕ್ಷಣಿಕರು ಪುನರುಕ್ತಿ ದೋಷವೆಂದೂ ಸಂದರ್ಭಕ್ಕನುಸಾರವಾಗಿ 
ಪ್ರಯೋಗಿಸಿದರೆ ದೋಷವಲ್ಲವೆಂದೂ ಹೇಳಿದ್ದಾರೆ. 


| ನ ನೃಪತುಂಗನು ತನ್ನ ಕವಿರಾಜಮಾರ್ಗದಲ್ಲಿ ಪುನರುಕ್ತಿಯನ್ನು ಕುರಿತು ಹೀಗೆ 
ನುಡಿದಿದ್ದಾನೆ 


""ಪುನರುಕ್ಕಮೆಂದಕ್ಕುಂ, ನೆನೆಯದೆ ಪೂರ್ವೋದಿತಾರ್ಥ ಪದ ಪದ್ಧತಿಗೆ 
ಒಂದಿನಿಸುಂ ವಿಶೇಷಮಿಲ್ಲದೆ ಜನಯಿಸಿದ ಪದಾರ್ಥಮ್‌''. 


೨೪ ಕರ್ನಾಟಕ ಭಾರತಿ 


ಮೊದಲು ಹುಟ್ಟದ ಅರ್ಥವನ್ನು ನೆನಪಿಗೆ ತಂದುಕೊಳ್ಳದೆ, ಅದೇ ಪದವನ್ನು 
ಹಾಗೆಯೇ ಮತ್ತೊಮ್ಮೆ ಪ್ರಯೋಗಿಸಿದರೆ ಆಗ ಜನಿಸುವ ಪದಾರ್ಥಕ್ಕೆ ಪುನರುಕ್ತಿ 


ಎನ್ನುವರು. ನೃಪತುಂಗನು ಉದಾಹರಣೆಗಾಗಿ ಈ ಕೆಳಗಿನ ರಚನೆಗಳನ್ನು ಕೊಟ್ಟಿದ್ದಾನೆ. 


""ತ್ರಿದಶ ಸುರಲೋಕಾಸ್ಪದಮಂ ಪೆಅಗುಂ ಮನುಷ್ಯ- ಮನುಜಂ '' ಮತ್ತು 


""ನಿನ್ನ ಪದಚರಣ ಯುಗದ್ವಯವಂ'' 
೨. ಕೇಶಿರಾಜನು ಶಬ್ದಮಣಿದರ್ಪಣದಲ್ಲಿ ಹೀಗೆ ಹೇಳುತ್ತಾನೆ- 


""ದುರಾಭೀಕ್ಷಣವೀಪ್ಪೋ 
ದಾರಾನುಕೃತಿಕ್ರಿಯಾಸಮಭಿಹಾರಸಮೀ 
ಪೋರುತರ ಚಾಪಲಾದಿಗೆ 

ಸಾರಂ ಬುಧರಿಂ ಪದಕ್ಕೆ ಯುಗಲೋಚ್ಚರಣಂ'' 


ದೂರದ ವಸ್ತುವನ್ನು ನೋಡುವದಕ್ಕೆ ಇಚ್ಛೆಗೆ, ಔದಾರ್ಯ, ಅನುಕರಣ, ಕ್ರಿಯಾ 
ಸಮೂಹ, ಸಾಮಿಪ್ಯವನ್ನು ಸೂಚಿಸುವದಕ್ಕೆ ಮತ್ತು ತೀವ್ರ ವಾದ ಉತ್ಪಾಹಾದಿಗಳಿಗೆ 
ಪಂಡಿತರು ಪುನರುಕ್ತಿ ಯನ್ನು ಉಪಯೋಗಿಸುತ್ತಾರೆ. "ಇದರರ್ಥ ಪುನರುಕ್ತಿ ದೋಷವಲ್ಲ 
ಗುಣವೆಂದಾಗುತ್ತದೆ. 


೩. ನಾಗವರ್ಮನ ಕರ್ನಾಟಕ ಭಾಷಾ ಭೂಷಣ ಕನ್ನಡ ವ್ಯಾಕರಣವಾದರೂ 
ಸಂಸ್ಕೃತದಲ್ಲಿದೆ. ನಾಗವರ್ಮನ ವ್ಯಾಖ್ಯೆ ಈ ಕೆಳಗಿನಂತಿದೆ : 


ಇ ವೀಪ್ಸಾನುಕರಣಾಭೀಕ್ಷ್ಞ್ಯಸ ಕ್ರಿಯಾ ಸಮಭಿಹಾರ 
ಸಾಮೀಪ್ಕ ಚಾಪಲಾದ್‌ೌ ಪದಸ್ಯ ದ್ವಿರ್ವಚನಂ'' 


ಇದನ್ನೇ ಕನ್ನಡದಲ್ಲಿ ನಾಗವರ್ಮನು ತನ್ನ ಕಾವ್ಯಾವಲೋಕನ ಅಧಿಕರಣ 


ಒಂದರಲ್ಲಿ ಅಂದರೆ ಶಬ್ದಸ್ಥ ತಿಯಲ್ಲಿ ದೀಶ ಹೇಳಿದ ಎಚಾರವನ್ನೇ 
ಕನ್ನಡೀಕರಿಸಿದ್ದಾನೆ : 


""ಚಾಪಲ ಎಪ್ಸಾಭೀಕ್ಷ್ಣ ಸ 

ಮೀಪಾನುಕೃತಿ ಕ್ರಿಯಾ ಸಮಭಿಹಾರಾದಿ 
ವ್ಯಾಪಸೆಯೊಳ್‌ ಪದಕಕ್ಕುಂ 

ರೂಪ ದ್ವಿತ್ವಂ ಯಥಾ ಪ್ರಯೋಗಾನುಗತಂ '' 


ರರ ಾ್ಕ್‌ರರರರಲಲರ ರರ ್ಸರ್‌್ಸ್‌ಟ್ಸೀ್‌ ೯ 


ಪುನರುಕ್ತಿಯ ಪ್ರಕಾರಗಳು ೨೫ 


ಇವೆರಡರ ಅರ್ಥವಿವರಣೆಯು ಒಂದೇ ಅಲ್ಲದೇ ಮೇಲೆ ಹೇಳಿದ ಕೇಶಿರಾಜನ 
ವಿವರಣೆಗಿಂತ ಭಿನ್ನವಾದುದಲ್ಲ. ಆದರೆ ನಾಗವರ್ಮನು ವಿಷಯವನ್ನು ಕ್ರಮಬದ್ಧವಾಗಿ 
ನಿರೂಪಿಸಿದ್ದಾನೆ. ಪುನರುಕ್ತಿ ದ್ರಾವಿಡ ಭಾಷೆಗಳಲ್ಲಿ ಎಶಿಷ್ಟವಾಗಿ ಬೆಳೆದುಕೊಂಡು 
ಬಂದಿದೆ. ಕನ್ನಡ ಭಾಷೆಯಲ್ಲಿ ಪುನರುಕ್ತಿ ಬಹುಕಾಲದಿಂದ ಇಂದಿನವರೆಗೆ 
ನಡೆದುಕೊಂಡು ಬಂದು ಹೊಸ ಹೊಸ ಆಯಾಮಗಳನ್ನು ಸೃಷ್ಟಿಸಿಕೊಳ್ಳುತ್ತಲಿದೆ. ಈ 
ಪ್ರಕ್ರಿಯೆಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುವುದು ಅವಶ್ಯ. 


ಭಾಷಾವಿಜ್ಞಾನದ ಪ್ರಕಾರ ಪುನರುಕ್ತಿ ದೋಷವಲ್ಲ ಅದು ಕಾವ್ಯದಲ್ಲಿಯೇ ಬರಲಿ, 
ಗದ್ಯದಲ್ಲಿಯೇ ಬರಲಿ, ಆಡುಮಾತಿನಲ್ಲಿಯೇ ಬರಲಿ, ಅದೊಂದು ಸಹಜ ಮತ್ತು 
ಸ್ವಾಭಾವಿಕ ಪ್ರಕ್ರಿಯೆ. ಸಂಸ್ಕೃತ ವ್ಯಾಕರಣಕಾರರಾಗಲಿ, ಕನ್ನಡ ವ್ಯಾಕರಣಕಾರರಾಗಲಿ ಎಷ್ಟು 
ವಿಧವಾಗಿ ಪುನಬುಕ್ತಿಯನ್ನು ಎಂಗಡಿಸಿದ್ದಾರೆಯೋ ಅಷ್ಟು ತೆರನಾದ ಕಾರ್ಯಗಳನ್ನು ಅವು 
ನಿರ್ವಹಿಸುತ್ತವೆ. ಅಂದಮೇಲೆ ದೋಷಪೂರಿತ ರಚನೆಗಳೆಂದು ಹೇಳುವುದು 
ಸಮಂಜಸವೂ ಅಲ್ಲ ; ವೈಜ್ಞಾನಿಕವೂ ಅಲ್ಲ. ಮೇಲಾಗಿ ಇವು ಎಲ್ಲ ಭಾಷೆಗಳಲ್ಲಿಯೂ 
ಕಂಡುಬರುತ್ತವೆ. ಪುನರುಕ್ತಿಗಳು ಅರ್ಥವನ್ನು ಸಾಧಿಸುತ್ತವೆ. ಒಂದು ರೀತಿಯಲ್ಲಿ 
ಪುನರುಕ್ತಿಗಳು ಅರ್ಥಬೆಳವಣಿಗೆಯ ಕಡೆಗೆ ಬಾಗುತ್ತವೆ. ವೈವಿಧ್ಯತೆ ವಕ್ರವಾಗಿದ್ದರೂ 
ಅರ್ಥ ನೇರವಾಗಿರುತ್ತದೆ, ಹೊರತು ಅರ್ಥಕ್ಕೆ ಬಾಧೆ ತರುವುದಿಲ್ಲ. ಇವು ತಮ್ಮದೇ ಆದ 
ವೈಶಿಷ್ಟ ವನ್ನು ಪಡೆದುಕೊಂಡಿರುವುದು ಗಮನಾರ್ಹವಾದ ಅಂಶ. ಭಾರತೀಯ 
ವೈಯಾಕರಣಿಕರು ವಿವೇಚಿಸದ ಪುನರುಕ್ತಿಗಳಿಗಿಂತ ತೀರಾ ಭಿನ್ನವಾದ ಪುನಮಕ್ತಿಗಳು 
ಜನ್ನತಾಳುತ್ತಿವೆ. ಅಂದರೆ ಭಾಷೆ ಬೆಳೆದಂತೆ ಭಾಷೆಯೊಡನೆ ಪುನರುಕ್ತಿಯು ಬೆಳೆಯುತ್ತದೆ 
ಎನ್ನುವುದನ್ನು ಗಮನಿಸುವುದು ಅವಶ್ಯ. ಒಂದೇ ಮಾತಿನಲ್ಲಿ ಹೇಳುವುದಾದರೆ 
ಪುನರುಕ್ತಿಗೂ ತನ್ನದೇ ಆದ ಪರಂಪರೆ ಹುಟ್ಟಿಕೊಂಡಿದೆ. 


ಪುನರುಕ್ತಿಯ ಪರಿಕಲ್ಪನೆ : 


ಪುನರುಕ್ತಿಯ ಪರಿಕಲ್ಪನೆ ಸಾಕಷ್ಟು ಪ್ರಾಚೀನವಾದದ್ದು. ವ್ಯಾಕರಣಗಳಲ್ಲಿ 
ಪುನರುಕ್ತಿಯ ಬಗೆಗೆ ಎಲ್ಲಿ ಯಾದರೂ ಸ್ವಲ್ಪ ವಿಚಾರವಿದ್ದೇ ಇರುತ್ತದೆ. ಒಂದು ಮಹತ್ವದ 
ಸಂಗತಿ ಎಂದರೆ ಪುನರುಕ್ತಿಗೆ ವ್ಯಾಕರಣಗಳಲ್ಲಿ ದೊರೆಯಬೇಕಾದ ಸ್ಥಾನ ದೊರೆತಿಲ್ಲವೆಂದೇ 
ಹೇಳಬೇಕು. ಪುನರುಕ್ತಿಗಳ ಪ್ರಯೋಗ ವಿಶೇಷವಾಗಿ ಆಡುಮಾತಿನಲ್ಲಿ ಹೆಚ್ಚಿಗೆ 
ಇರುವುದರಿಂದ ಗ್ರಾಂಥಿಕದಲ್ಲಿ ಕೆಲಮಟ್ಟಿಗೆ ಇರುವುದರಿಂದ ವೈಯಾಕರಣಿಕರು ಇವುಗಳ 
ಬಗೆಗೆ ವಿಶೇಷವಾದ ಗಮನಹರಿಸಿರಲಿಕ್ಕಿಲ್ಲವೆಂದು ಹೇಳಬಹುದು. ಮಿಶನರಿ (ಕೈಸ್ಟ) 
ವ್ಯಾಕರಣಕಾರರು ಕನ್ನಡ ಭಾಷಾ ವ್ಯಾಕರಣಗಳನ್ನು ರಚಿಸುವಾಗ ಅವರೂ ಕೂಡ 
ಕನ್ನಡಕ್ಕಿದ್ದ ವ್ಯಾಕರಣ ಪರಂಪರೆಯನ್ನು ಅನುಲಕ್ಷಿಸಿ ವ್ಯಾಕರಣಗಳನ್ನು ರಚಿಸಿದ್ದರಿಂದ 


೨೬ ಕರ್ನಾಟಕ ಭಾರತಿ 


ಪುನರುಕಿಗೆ ಅಷಕಷ್ಟೇ ಸ್ಥಾ ನ ದೊರೆತಿದೆ. ವಿಷಯವೇನೇಯಿದ್ದರೂ ಸಂಸ್ಕೃತ ಮತ್ತು ಕನ್ನಡ 
ವ್ಯಾಕರಣಗಳಲ್ಲಿ ಇರುವ ವಿವೇಚನೆಯೇ ಮುಂದೆ ಈ ದಿಕ್ಕಿನಲ್ಲಿ ಭಾಷಾವಿಜ್ಞಾ; ನಿಗಳಿಗೆ 
ಬೆಳಕು ತೋರುವಂತಾಯಿತು. 


ಕವಿರಾಜಮಾರ್ಗದಿಂದ ಮೊದಲು ಮಾಡಿ ಇಲ್ಲಿಯವರೆಗಿನ ಭಾಷಾಭ್ಯಾಸದ 
ಇತಿಹಾಸವನ್ನು ಅವಲೋಕಿಸಿದರೆ ಪುನರುಕ್ತಿಯ ಬಗೆಗೆ ನಡೆದ ವಿವೇಚನೆಯಿಂದ ನಮಗೆ 
ಪುನರುಕ್ತಿಯ ವ್ಯಾಪ್ತಿ ಎಷ್ಟು ಎಂಬ ಕಲ್ಪನೆ ಮೂಡುತ್ತದೆ. ವಿವೇಚನೆ ಬಹಳ ಕಡಿಮೆ 
ಪ್ರಮಾಣದಲ್ಲಿದ್ದರೂ ಪುನರುಕ್ತಿಯನ್ನು ವ್ಯಾಕರಣಕಾರರು ಮತ್ತು ಭಾಷಾವಿಜ್ಞಾನಿಗಳು 
ಬೇರೆ ಬೇರೆ ಹೆಸರಿನಿಂದ ಗುರುತಿಸಿದ್ದಾರೆ. ಸಂಸ್ಕೃತ ಮತ್ತು ಕನ್ನಡ ವ್ಯಾಕರಣಕಾರರು 
ಪುನರುಕ್ತಿಯನ್ನು ಈ ಕೆಳಗಿನಂತೆ ಹೆಸರಿಸಿದ್ದಾ ರೆ- 


ಪುನರುಕ್ತಿ ಆಮ್ರೇಡಿತ ದ್ವಿರುಕ್ತಿ ಜೋಡುನುಡಿ,ಕೂಡುನುಡಿ ಮತ್ತು ಮೇಳನುಡಿ 
ಎಂದರೆ ಪದಗಳನ್ನು ಎರಡು ಸೂಳು ಉಚ್ಚರಿಸುವುದು ಅಥವಾ ದ್ವಿಪ್ರಯೋಗ. ಬಹೂಕ್ತಿ 
ಎಂದರೆ ಮೂರು ಸೂಳು ಉಚ್ಚರಿಸುವುದು ಅಥವಾ ತ್ರಿಪ್ರಯೋಗವೆಂದು 
ವ್ಯಾಕರಣಕಾರರು ಕೊಟ್ಟ ವ್ಯಾಖ್ಯೆಗಳಿವೆ. ಈ ವ್ಯಾಖ್ಯಾನಿಸುವ ಪದ್ಧತಿಯ ಮರೆಯಲ್ಲಿ 
ಬಹುಶಃ ಸಂಸ್ಕೃತ ವಚನ ಪದ್ಧತಿಯ ಪ್ರಭಾವವಿರಬೇಕು. ಇವರ ನಂತರ ಬಂದ ಕನ್ನಡ 
ಮಿಶನರಿ ವ್ಯಾಕರಣಕಾರರು ಕನ್ನಡ ವ್ಯಾಕರಣವನ್ನು ಇಂಗ್ಲಿಷ್‌ ಮಾಧ್ಯಮದ ಮೂಲಕ 
ರಚಿಸಿದರು. ಅವರು ಇಂತಹ ತಾಂತ್ರಿಕ ಪದಗಳಿಗೆ ಇಂಗ್ಲಿಷ್‌ ತಾಂತ್ರಿಕ ಪದಗಳನ್ನೇ 
ಬಳಸಿದರು. ಮಿಶನರಿ ವ್ಯಾಕರಣಕಾರರು ಪುನರುಕ್ತಿಯನ್ನು Dup॥cation ಮತ್ತು 
Repetition ಎಂದು ಹೆಸರಿಸಿದ್ದಾರೆ. ಇವರ ನಂತರದಲ್ಲಿ ಬಂದ ಕೆಲವು ಭಾಷಾಶಾಸ್ತ್ರಜ್ಞರು 
ಕೂಡ ಇವೇ ತಾಂತ್ರಿಕ ಪದಗಳನ್ನು ಬಳಸಿಕೊಂಡರು. ಭಾಷಾಶಾಸ್ತ್ರ ಒಂದು ವಿಜ್ಞಾನವಾಗಿ 
ಬೆಳೆದನಂತರ, ಈ ಶಿಸ್ತಿನಲ್ಲಿ ಬಂದ ದ್ರಾವಿಡ ಭಾಷಾವಿಜ್ಞಾನಿಗಳು ಪುನರುಕ್ತಿಯನ್ನು 
ಒಂದೇ ಮಗ್ಗಲಿನಿಂದ ಅಭ್ಯಸಿಸಿ ಈ ರಚನೆಯನ್ನು £ಂhಂ-Words ಎಂದು ಕರೆದರು. 
ಇವರಲ್ಲಿ ಪ್ರಮುಖರಾದವರು ಎಮಿನೊ (೧೯೩೮), ಅಂದ್ರನೋವ್‌ (೧೯೭೦), 
ಚಿದಾನಂದ ಮೂರ್ತಿ (೧೯೮೧), ಶಿಫ್‌ಮನ್‌ (೧೯೮೩) ಮತ್ತು ಜ್ವಲಬಲ್‌ (೧೯೯೦). 
Etho -Words ಈ ಪದವನ್ನು ಪ್ರತಿಧ್ವನಿ ಪದ' ಎಂದು ಕನ್ನಡಿಸಿದ್ದಾರೆ. ಆದರೆ ಈ 
ಪದವನ್ನು ಆಧುನಿಕ ಭಾಷಾವಿಜ್ಞಾನಿಗಳೇ ಟಂಕಿಸಿದ್ದರೂ ಇದರ ವ್ಯಾಪ್ತಿ ಬಹಳ 
ಸೀಮಿತವಾದದ್ದು. ಇದನ್ನು ಗಮನಿಸಿದ ಆಕೃತಿಮಾ ವಿಜ್ಞಾನಿಗಳು, ಇಲ್ಲಿಯವರೆಗೆ 
ಉಪಯೋಗಿಸಿದ ಎಲ್ಲಾ ತಾಂತ್ರಿಕ ಪದಗಳನ್ನು ಚೆನ್ನಾಗಿ ಅಭ್ಯಸಿಸಿ ಅವುಗಳ ಸೀಮಿತವಾದ 
ವ್ಯಾಪ್ತಿಯನ್ನು ಗಮನಿಸಿ ಪುನರುಕ್ತಿ ಎಂಬುದಕ್ಕೆ ಸರಿಸಮಾನವಾದ ತಾಂತ್ರಿಕಪದ 
Reduplication ಎಂದು ಹೆಸರಿಸಿ Reduplication ಎಂಬ ತಲೆಪಟ್ಟಿಯ ಅಡಿಯಲ್ಲಿ 


ಕ್ರಿಯ ಪ್ರಕಾರಗಳು 0 


ಇನ್ನೆರಡು ಹೊಸ ಪರಿಕಲ್ಪನೆಗ ಳನ್ನು ಪರಿಚಯಿಸಿದರು - Partial Reduplication 
( ಆಂಶಿಕ ಪುನರುಕ್ತಿ ) ಮತು $ Cals Reduplication ( ಪೂರ್ಣ ಪುನರುಕ್ತಿ ). 
ಅಂಶಿಕ ಪುನರುಕ್ತಿಯೂ ಪ್ರತಿಧ್ವನಿ ಪದಗಳಿಗೆ (Echo - Words) ಸಂವಾದಿಯಾಗಿ 
ರುತ್ತದೆ. ( ಮ್ಮಾಧಿವೃ ೧೯೭೪). ಇಲ್ಲಿಯವರೆಗೆ ಪುನರುಕ್ತಿಯು ಸಾಗಿ ಬಂದ ದಾರಿ 
ಯನ್ನು ನೋಡಿದಾಗ ಪುನರುಕ್ತಿಯ ಕಲ್ಪನೆಯ ಬಗೆಗೆ ಹೆಚ್ಚಿನ ವಿಶ್ಲೇಷಣೆ ನಡೆದದ್ದು 
ಆಧುನಿಕ ಭಾಷಾ ವಿಜ್ಞಾನಿಗಳಿಂದಲೇ ಎಂಬ ಮಾತು ಖಚಿತವಾಗಿ ತಿಳಿದುಬರುತ್ತದೆ. 


ಪುನರುಕ್ತಿಯ ರಚನೆ ಮತ್ತು ಸ್ವರೂಪ : 


ಪುನರುಕ್ತಿಯ ರಚನೆಯು ಎಷ್ಟು ಸರಳವಾಗಿದೆಯೋ ಅಷ್ಟೆ ಸಂಕೀರ್ಣವಾಗಿಯೂ 
ಇದೆ. ` ಪುನರುಕ್ತಿ ' ಹೆಸರೇ ಸೂಚಿಸುವಂತೆ ಇದರಲ್ಲಿ ಎರಡು ಪದಗಳು ಸೇರಿಕೊಂಡಿವೆ. 
ಈ ರಚನೆಯಲ್ಲಿ ಎರಡು ಪದಗಳು ಸೇರಿಕೊಂಡಿದ್ದರೂ ನಾವು ಪುನರುಕ್ತಿಯಲ್ಲಿ ಎರಡು 
ಘದಗಳಿವೆ ಎಂದು ಗಣಿಸದೇ ಪುನರುಕ್ತಿಯನ್ನು ಒಂದೇ ಘಟಕ ಅಥವಾ ರಚನೆ ಎಂದು 
ಘರಿಗಣಿಸುತ್ತೇವೆ. ಪುನರುಕ್ತಿಯ ರಚನೆಯನ್ನು ಈ ಕೆಳಗಿನಂತೆ ತೋರಿಸಬಹುದು : 


ಪುನರುಕ್ತಿ - ೫X * ಹೃ 
'೫ ಎನ್ನುವುದು ಪದವನ್ನು ಸೂಚಿಸುತ್ತದೆ 


ಆಂಶಿಕ ಪುನರುಕ್ತಿ (Partial Reduplication ): 


ಈ ಮೇಲೆ ವಿವರಿಸಿದಂತೆ ಪುನರುಕ್ತಿಯಲ್ಲಿ ಅಂಶಿಕ ಮತ್ತು ಪೂರ್ಣ ಪುನರುಕ್ತಿಗಳು 
ಎಂಬ ಎರಡು ಪ್ರಕಾರಗಳಿವೆ. ಆಂಶಿಕ ಪುನರುಕ್ತಿಯಲ್ಲಿಯ ಪದಗಳನ್ನು ಈ ಮೇಲೆ 
ತೋರಿಸಿದ ಸೂತ್ರದ ಪ್ರ ಕಾರ ವಿಭಜಿಸಿದರೆ ಮೊದಲನೆಯ ಪದವು. X, ಮಾತ್ರ 
ಪದಗಳ ವರ್ಗಕ್ಕೆ ಸೇರಿಕೊಳ್ಳುತ್ತದೆ. ಎರಡನೆಯದು ೫, ಪದಗಳ ವರ್ಗಕ್ಕೆ ಸೇರುವಡೆಲ್ಲ. 
೫, ವನ್ನು ದಿಂದ ಬೇರುಡಿಸಿದರೆ ಸ್‌ ತನ್ನ ಅರ್ಥವಂತಿಕೆಯನ್ನು ಕಳೆದುಕೊಳ್ಳುತ್ತದೆ. 
ಯಾವುದೇ ಪದಗಳನ್ನು ಪದಗಳ ವರ್ಗಕ್ಕೆ ಸೇರಿಸಬೇಕಾದರೆ ಆ ಪದವು ಆ ಭಾಷೆಯಲ್ಲಿ 
ಸ್ವತಂತ್ರವಾಗಿ ಬಳಕೆಯನ್ನು ಹೊಂದಿರಬೇಕಾಗುತ್ತದೆ. ಆದರೆ ಇಲ್ಲಿಯ ಎರಡನೆಯ 
ಪದವು ಮೊದಲನೆಯ ಪದದೊಂದಿಗೆ ಸೇರಿಕೊಂಡು ಬಂದಾ ದಾಗ ಮಾತ್ರ ಆ ಪದಕ್ಕೆ 
ಅರ್ಥ ಉತ್ಪತ್ತಿ ಯಾಗುತ್ತದೆ. ಅಲ್ಲ ದೇ ಎರಡನೆಯ ಭಾಗವು ಭಾಷೆಯಲ್ಲಿ ಸ್ವತಂತ್ರ 
ವಾಗಿ ಬಳಕೆಯನ್ನು ಹೊಂದುವುದಿಲ್ಲ. 


೨೮ ಕರ್ನಾಟಕ ಭಾರತಿ 


ಉದಾಹರಣೆಗೆ : 


ಕಬೆಡಿ ಗಿರಡಿ/ಪರಡಿ 
ಚೋಳು ಗೀಳು /ಪಾಳು 
ಊಟ ಗೀಟ/ಪಾಟ 
ಕೋಳಿ ಗೀಳಿ /ಪಾಳಿ 
ಅಕ್ಕಿ ಗ್ಕಿ ಪಕ 

ಪಾಟಿ ಗೀಟಿ 

ಗಿಡಿ ಪಡ 


ಈ ಉದಾಹರಣೆಯಿಂದ ಇನ್ನೊಂದು ಅಂಶ ಸ್ಪಷ್ಟವಾಗುತ್ತದೆ. ಆಂಶಿಕ 
ಪುನರುಕ್ತಿಯಲ್ಲಿ X, ಇದು ಮೂಲರೂಪ (basic form) ಆಗಿದ್ದು X ಬದ್ಧರೂಪ 
(bound form) ಆಗಿದೆ. ಆಂಶಿಕ ಪುನರುಕ್ತಿಯಲ್ಲಿ ಮೂಲರೂಪದೊಂದಿಗೆ ಬರುವ 
ಬದ್ಧರೂಪವು ಮೂಲರೂಪದ ಜಾತಿಗೆ ಸೇರಿದಂತಹ ವಸ್ತುಗಳನ್ನು ಸೂಚಿಸುತ್ತದೆ. 


ಅಲ್ಲದೇ ಮೂಲ ರೂಪದ ಮೊದಲ ಅಕ್ಷರಕ್ಕೆ ಬದಲಾಗಿ ಗಿ-, ಅಥವಾ ಪ-, ಇಲ್ಲದಿದ್ದರೆ ೆ 


ಗೀ-, ಅಥವಾ ಪಾ-, ಎಂಬ ಅಕ್ಷರವು ಬದ್ದರೂಪಕ್ಕೆ ಸೇರಿಕೊಳ್ಳುತ್ತದೆ. ಇದು 
ಮೂಲಪದದ ಮೊದಲ ಅಕ್ಬರದಲ್ಲಿ ಬರುವ ಸ್ವರವನ್ನು ಅವಲಂಬಿಸಿರುತ್ತದೆ. ಸ್ವರವು 
ಹೃಸ್ವವಾಗಿದ್ದರೆ ಹೃಸ್ವ, ದೀರ್ಥವಾಗಿದ್ದರೆ ದೀರ್ಫಸ್ವರ ಬರುತ್ತದೆ. ಈಗ ಆಂಶಿಕ 
ಪುನರುಕ್ತಿಯ ಸೂತ್ರವನ್ನು ಈ ಕೆಳಗಿನಂತೆ ತೋರಿಸಬಹುದು. 


ಆಂಶಿಕ ಪುನರುಕ್ತಿ - ಮೂಲರೂಪ + ಬದ್ಧ ರೂಪ. 


ಗಿ- ಗೀ”, ಪ-, ಪಾ-, ಇವು ಇಂತಹ ಸಂದರ್ಭದಲ್ಲಿಯೇ ಬರಬೇಕೆಂಬ 
ನಿಯಮವೇನೂ ಇಲ್ಲ. ಈ ನಿಯಮವು ಐಚ್ಛಿಕವೂ ಆಗಿಲ್ಲ. ಸರ್ವಸಾಮಾನ್ಯವಾಗಿ ಈ 
ನಿಯಮವು ಕಂಡುಬರುತ್ತದೆ. ಆದರೆ ಇದಕ್ಕೆ ಸಾಕಷ್ಟು ಅಪವಾದಗಳೂ ಇವೆ. 
ಮೂಲರೂಪದ ಮೊದಲ ಅಕ್ಷರವು ಪ/ಗ ದಿಂದ ಆರಂಭವಾಗಿದ್ದರೆ ಪಕ್ಕೆ ಗ ಗಕ್ಕೆಪ 
ಆಗಮವಾಗುವುದು. ಕೆಲವು ಕಡೆಗಳಲ್ಲಿಯಂತೂ ಆಂಶಿಕ ಪುನರುಕ್ತಿಯು ಮೂಲರೂಪ 
ಮತ್ತು ಬದ್ಧರೂಪಗಳ ನಿಯಮವನ್ನು ಬಿಟ್ಟರೆ ಉಳಿದೆಲ್ಲಾ ನಿಯಮಗಳಿಂದ ಇದರ 
ಸ್ವರೂಪ ಮುಕ್ತವಾಗಿ ಬಿಡುತ್ತದೆ. ಇಲ್ಲಿ ಎಮನ್‌ಬಾಕ್‌ ಹೇಳಿದ ಮಾತು. ನೆನಪಿಗೆ 
ಬರುತ್ತದೆ. ಸ್ವಾಭಾವಿಕ ಭಾಷೆಗಳು ಹೀಗೇಕೆ ವರ್ತಿಸುತ್ತವೆ ಎಂದರೆ ಅದು ಸ್ವಾಭಾವಿಕ 
ಭಾಷಿಗಳ ಲಕ್ಷಣವೆನ್ನುತ್ತಾನೆ 


ಪುನರುಕ್ತಿಯ ಪ್ರಕಾರಗಳು ೨೯ 


ಉದಾಹರಣೆಗೆ : 


ಜಡ್ಡು ಜಾಪತ್ರಿ 

ಮೊಸರು ಹಸರು 

ದಂಡ ದಬಕ 

ತಂಗಳ ಮುಂಗಳ 

ರೋಗ ರುಜಿನು 

ಆದ್ದರಿಂದ ಆಂಶಿಕ ಪುನರುಕ್ತಿಯ ಪ್ರಕ್ರಿಯೆಯನ್ನು ನಿಯಮಬದ್ಧತೆಗೆ 
ಒಳಪಡಿಸುವದಾಗಲಿ ಒಂದು ಪಡಿಕಟ್ಟನಲ್ಲ ಇರಿಸುವದಾಗಲಿ ಕಷ್ಟಸಾಧ್ಯವೆನ್ನಿಸುತ್ತದೆ. 
ಆಂಶಿಕ ಪುನರುಕ್ತಿ ಇಲ್ಲಿ ಸಾಧ್ಯ ಇಲ್ಲಿ ಅಸಾಧ್ಯವೆಂದು ಹೇಳಲು ಬರುವಂತಿಲ್ಲ. (ನೋಡಿ 
ಕಿಟೆಲ್‌ ೧೯೦೩ ; ೩೦೦) ಮತ್ತು ಚಿದಾನಂದಮೂರ್ತಿ. (೧೯೮೧ ಇ ೧೨೨) ""ಪದಂಗಳ್ಳೆ 
ಎರಡು ವೇಳೆ ಉಚ್ಚರಿಸುವುದು ಶ್ರೇಷ್ಠವಪ್ಪುದು '' ಎಂದು ಕನ್ನಡ ವೈಯಾಕರಣಿಕರು 
ಹೇಳಿದುದು ಆಗಿನ ಭಾಷಾಸ್ಟರೂಪಕ್ಕೆ ತಕ್ಕಂತೆ ಎಂಬುದನ್ನು ಗಮನಿಸಬೇಕು. ಅದೂ 
ಕೂಡ ಆರೇಳು ಸಂದರ್ಭಗಳಲ್ಲಿ ಮಾತ್ರ. ಇಂದಿನ ಭಾಷಾ ಸ್ವರೂಪಕ್ಕೂ ಅಂದಿನ ಭಾಷಾ 
ಸ್ವರೂಪಕ್ಕೂ ಅಜಗಜಾಂತರದಷ್ಟು ವ್ಯತ್ಯಾಸವಿದೆ. ಆ ಕಾಲದ ಕನ್ನಡದಲ್ಲಿ ಇರದಂತಹ 
ಎಷ್ಟೋ ರಚನೆಗಳು ಈಗ ಕಾಣಸಿಗುತ್ತವೆ. ಹಲವಾರು ಭಾಷೆಗಳೊಡನೆ ಕನ್ನಡ ಭಾಷೆ 
ಸಂಪರ್ಕವನ್ನು ಬೆಳೆಸಿಕೊಂಡಿದೆ. ಆ ಭಾಷಾ ನಿಯಮಗಳೂ ಕನ್ನಡದಲ್ಲಿ ಸೇರಿಕೊಂಡಿವೆ. 


ಪೂರ್ಣ ಪುನರುಕ್ತಿ (Complete Reduplication) : 


ಪೂರ್ಣ ಪುನರುಕ್ತಿಯಲ್ಲಿ ಮೂಲರೂಪವು ಸಂಪೂರ್ಣವಾಗಿ ಮರಳಿ 
ಬರುತ್ತದೆಂದು ಅದರ ಹೆಸರೇ ಹೇಳಿಬಿಡುತ್ತದೆ. ಇಂತಹ ರಚನೆಯಲ್ಲಿ'ಎರಡೂ ಒಂದೇ 
ಪದಗಳಾಗಿದ್ದರೂ, ಅವು ಸ್ವತಂತ್ರ ಪದಗಳಿದ್ದರೂ, ಆ ಎರಡೂ ಪದಗಳು ಸೇರಿ ಒಂದು 
ರಚನೆಯನ್ನು ಸೃಷ್ಟಿಸುತ್ತವೆ. 


೩೦ ಕರ್ನಾಟಕ ಭಾರತಿ 


ಪೂರ್ಣ ಪುನರುಕ್ತಿಯಲ್ಲಿ ಇನ್ನೊಂದು ಪ್ರಕಾರದ ಪುನರುಕ್ತಿ ಇದೆ. ಇಲ್ಲಿ 
ಮೂಲಪದ ಮರುಕಳಿಸಿ ಬರದೇ ಮೂಲಪದದ ಪರ್ಯಾಯ ಪದವೇ 
ಮೂಲಪದದೊಂದಿಗೆ ಬರುತ್ತದೆ. ಪರ್ಯಾಯ ಪದಕ್ಕೆ ಇಂದಿನ ಭಾಷಾ ಪ್ರಯೋಗದಲ್ಲಿ 
ಅದೇ ಅರ್ಥ ಇರದೇ ಹೋಗಿರುವ ಸಂಭವವೂ ಇದೆ. 


ಉದಾಹರಣೆಗೆ : 


ಕೂಸು ಕುನ್ನಿ 
ಮಾಡು ಮಟ್ಟು 
ಹಚ್ಚ ಹಸರು. 


ಐತಿಹಾಸಿಕವಾಗಿ ಈ ಬೆಳವಣಿಗೆಯನ್ನು ನೋಡಿದಾಗ ಒಂದು ಕಾಲಕ್ಕೆ ಒಂದು 
ಪದದ ಅರ್ಥವು ಯಾವುದೋ ಕಾರಣದಿಂದ ಬಿದ್ದು ಹೋದಾಗ ಅದುವೇ ಇದು 
ಎಂದು ಹೇಳಲು ಈ ತೆರನಾದ ರಚನೆಗಳು ಹುಟ್ಟಿಕೊಳ್ಳುವ ಸಾಧ್ಯತೆಗಳಿವೆ. ಈ 
ರಚನೆಯಲ್ಲಿ ಬರುವ ಎರಡೂ ಪದಗಳಿಗೂ ಇಂದಿನ ಭಾಷೆಯಲ್ಲಿ ಒಂದೇ ತೆರನಾದ 
ಅರ್ಥ ಚಲಾವಣೆ ಇದೆ ಎಂದು ಹೇಳಲಾಗುವುದಿಲ್ಲ ಯಾಕೆಂದರೆ ಮೂಲಪದವಾಗಲಿ 
ಅಥವಾ ಇನ್ನೊಂದು ಪದವಾಗಲಿ ತನ್ನ ಚಲಾವಣೆಯನ್ನು ಕಳೆದುಕೊಂಡಿರಬಹುದು. 


ಈ ಮೇಲೆ ಉಲ್ಲೇಖಿಸಿದ ಉದಾಹರಣೆಗಳಲ್ಲಿಯ ಕುನ್ನಿ, ಮಟ್ಟು ಮತ್ತು ಹಚ್ಚ 
ಈ ಮೂರು ಪದಗಳನ್ನು ಬೇರ್ಪಡಿಸಿ ನೋಡಿದಾಗ ಈ ಖದಗಳು ಬೇರೆ ಬೇರೆ 
ಅರ್ಥವನ್ನು ಸೂಚಿಸಬಹುದು. ಅಂದರೆ ಕನ್ನಡ ಭಾಷೆಯ ಒಂದು ಘಟ್ಟದಲ್ಲಿರುವ 
ಅರ್ಥವನ್ನು ಹೇಳಬಹುದು ಅಥವಾ ಹೂಲದ ಅರ್ಥವನ್ನೇ ಸೂಚಿಸಬಹುದು. 


""ಕುನ್ನಿ' ಎಂಬ ಪದವು ೧೨ನೆಯ ಶತಮಾನದವರೆಗೆ ಕೂಸು 
ಎಂಬರ್ಥದಲ್ಲಿಯೇ ಉಪಯೋಗವಾಗುತ್ತಿತ್ತು. 


ಉದಾಹರಣೆಗೆ ಬಸವಣ್ಣ ನವರ ವಚನವನ್ನೇ ನೋಡಬಹುದು : 
""ನಮ್ಮ ಕುನ್ನಿಗೆ ತಳಿಗೆಯಲ್ಲಿ ಉಣ್ಣಲಿಡಬೇಡ ರ್‌ 
ಆದರೆ ಇಂದಿನ ಕನ್ನಡದಲ್ಲಿ ಮಾತ್ರ ""ಕುನ್ನಿ'' ಎಂದರೆ ""ನಾಯಿಯ ಕುನ್ನಿ'' 


ಎಂಬರ್ಥಕ್ಕೆ ಮೀಸಲಾಗಿದೆ. '"ಮಟ್ಟು'' ಎಂಬ ಪದದ ಅರ್ಥ ಹಳೆಗನ್ನಡದಲ್ಲಿ 
"ಮಾಡು '' ಎಂದಿದೆ. 


ಪುನರುಕ್ತಿಯ ಪ್ರಕಾರಗಳು ೩೧ 
ಉದಾಹರಣೆಗೆ : 


""ಪೊಡಮಟ್ಟು “ಅಂದರೆ. ' ನಮಸ್ಕಾರ ಮಾಡಿ'' ಎಂದರ್ಥ. ಆಧುನಿಕ 
ಕನ್ನಡದಲ್ಲಿ ""ಮಟ್ಟು'' ಎಂಬ ಪದದ ಬಳಕೆಯೇ ಇಲ್ಲ. (ಹವ್ಯಕ ಉಪಭಾಷೆಯಲ್ಲಿದೆ.) 

""ಹಚ್ಚ'' ಎಂಬ ಪದದ ಅರ್ಥ ""ಹಸರು'' ಎಂತಲೇ. ಇದು ಹಳೆಗನ್ನಡದಲ್ಲಿ ಪಚ್ಚ 
ಎಂದಿದೆ. ಪಚ್ಚ /ಹಚ್ಚ ಅಧುನಿಕ ಕನ್ನಡದಲ್ಲಿಯೂ ಸಹ ಹಸಿರಾಗಿದೆ ಎಂದು ಹೇಳಲು 
ನಾವು ಹಚ್ಚಗಿದೆ ; ಹಚ್ಚಗಾಗಿದೆ ಎಂದು ಹೇಳುತ್ತೇವೆ. 


ಈ ಮೇಲಿನ ಪುನರುಕ್ತಿಗಿಂತ ಸ್ವಲ್ಪ ಭಿನ್ನವಾದ ಪುನರುಕ್ತಿಯೂ ಇದೆ. ಈ 
ರಚನೆಯಲ್ಲಿ ಎರಡೂ ಪದಗಳು ಇಂದಿನ ಕನ್ನಡದಲ್ಲಿ ಚಲಾವಣೆ ಹೊಂದಿದ್ದು, 
ಸಮರ್ಥಪದಗಳಿದ್ದು ಮೊದಲ ಪದದ ಅರ್ಥವನ್ನು ಸೂಚಿಸುತ್ತದೆ. ಯಾವ 
ಅಂಶದಲ್ಲಿಯೂ ಬೇರೆ ಅರ್ಥಛಾಯೆಯನ್ನು ಹೊಂದಿದಂತಹದಲ್ಲ ಪದಗಳು ಮಾತ್ರ 
ರೂಪದಿಂದ ಭಿನ್ನವಾಗಿರುತ್ತವೆ. ಅರ್ಥ ದೃಷ್ಟಿಯಿಂದ ಏಕಾರ್ಥವನ್ನೇ ಸೂಚಿಸುತ್ತವೆ. 


ಅರ್ಥಕ್ಕೆ ಯಾವುದೇ ರೀತಿಯ ಚ್ಯುತಿಯನ್ನು ತರುವದಿಲ್ಲ. 


ಈ ರಚನೆಗಳು ನಿಯಮಬದ್ಧವಾದವುಗಳು. ಇಲ್ಲಿ ಬರುವ ಪದಗಳನ್ನು 
ಹಿಂಸೆಯಿಂದ ಹಿಂದೆ ಮುಂದೆ ಮಾಡಲು ಬರುವುದಿಲ್ಲ ಹೀಗೆ ಹಿಂದೆ ಮುಂದೆ 
ಮಾಡಿದಲ್ಲಿ ಆ ರಚನೆಗಳು ತಮ್ಮ ಭಾಷಿಕ ಸೌಂದರ್ಯವನ್ನು ಕಳೆದುಕೊಳ್ಳುತ್ತವೆ. 


೩೨ ಕರ್ನಾಟಕ ಭಾರತಿ 


ಹೀಗೆ ರಚಿಸಿದರೆ ಇಂತಹ ರಚನೆಗಳನ್ನು ಭಾಷಾ ಸಮುದಾಯ ಸಮೃತಿಸುವುದಿಲ್ಲ. 
ಈ ಪ್ರಕಾರದ ಪುನರುಕ್ತಿಗಳನ್ನು ಪರ್ಯಾಯ ಪುನರುಕ್ತಿ (Parallel Reduplication) 
ಎಂದು ಕರೆಯಬಹುದು. 


ಅಂಶಿಕ ಪುನರುಕ್ತಿ ಪೂರ್ಣ ಪುನರುಕ್ತಿ ಮತ್ತು ಪರ್ಯಾಯ ಪುನರುಕ್ತಿಗಳಷ್ಟೇ 
ಮಹತ್ವದ ಸ್ಥಾನ ಪಡೆದುಕೊಂಡು ಇನ್ನೊಂದು ಪ್ರಕಾರದ.ಪುನರುಕ್ತಿ ಆಧುನಿಕ ಕನ್ನಡದಲ್ಲಿ 
ಹುಟ್ಟಿಕೊಂಡಿದೆ. ಈ ಪುನರುಕ್ತಿಯು ಭಾರತೀಯ ಅನೇಕ ಭಾಷೆಗಳಲ್ಲಿಯೂ ಕಂಡು 
ಬಂದಿದೆ. ಉದಾಹರಣೆಗೆ ಉರ್ದು (ಜೈದಿ, ೧೯೭೫), ಮರಾಠಿ ( ಜೋಶಿ, ೧೯೫೨), 
ಮತ್ತು ಇಂಡಿಯನ್‌ ಇಂಗ್ಲಿಷ್‌ (ಕಾಚರು, ೧೯೮೩). ಬೃಜ್‌ ಕಾಚರು ಅವರು ಈ 
ಪ್ರಕ್ರಿಯೆಯನ್ನು ಇಂಡಿಯನ್‌ ಇಂಗ್ಲಿಷ್‌ದಲ್ಲಿ ಗುರುತಿಸಿ Hybrid Reduplication 
ಎಂದು ಹೆಸರಿಸಿದ್ದಾರೆ. ಇದನ್ನೇ ನಾನು ""ಮಿಶ್ರ ಪುನರುಕ್ತಿ'' ಎಂದು ಕರೆದಿದ್ದೇನೆ. 
ಕನ್ನಡದಲ್ಲಿ ಶಂ. ಭಾ. ಜೋಶಿ (೧೯೭೧:೧೦೫) ಮತ್ತು ರಾ.ಯ. ಧಾರವಾಡಕರ 
(೧೯೫೧:೧೩೧) ಇವರೀರ್ವರು ಈ ಪ್ರಕ್ರಿಯೆಯನ್ನು ಗುರುತಿಸಿದ್ದರೂ ಜೋಡುನುಡಿ 
ಅಥವಾ ದ್ವಿರುಕ್ತಿ ಎಂದು ಕರೆದಿದ್ದಾ ರೆ. ಆದರೆ ಇಲ್ಲಿ ನಡೆದಿರುವ ಈ ಪ್ರಕ್ರಿಯೆಯ ಸುಳಿವು 
ಹತ್ತಿದರೂ ಇದು ಎಂಥಹದು ಎಂಬುದು ಅವರನ್ನು ಕಾಡಿದಂತೆ ಕಾಣುವುದಿಲ್ಲ. 
ಆದುದರಿಂದಲೇ ಸಾಂಪ್ರದಾಯಿಕವಾಗಿ ವಿಭಜಿಸಿ ಮತ್ತು ವಿಶ್ಲೇಷಿಸಿ ಪುನರುಕ್ತಿಯ 
ಅಡಿಯಲ್ಲಿ ಸೇರಿಸಿದಂತೆ ಕಾಣುತ್ತದೆ. 


ಮಿಶ್ರ ಪುನರುಕ್ತಿ: 

ಮಿಶ್ರ ಪುನರುಕ್ತಿಯಲ್ಲಿ ಎರಡು ಪ್ರಕಾರಗಳು: ಮಿಶ್ರ ಪುನರುಕ್ತಿ ಮತ್ತು ಮಿಶ್ರ 
ಬಹೂಕ್ತಿಗಳು. ಮಿಶ್ರ ಪುನರುಕ್ತಿಯ ಬೆಳವಣಿಗೆಯು ಪುನರುಕ್ತಿಯ ರಚನೆಯಲ್ಲಿ ಆದ 
ಬದಲಾವಣೆಯನ್ನು ತೋರಿಸುತ್ತದೆ. ಇದು ಆಮೂಲಾಗ್ರ ಬದಲಾವಣೆ ಏನಲ್ಲ. 
ಆದಾಗ್ಯೂ ಮಿಶ್ರಪುನರುಕ್ತಿ ತನ್ನ ರಚನಾ ವ್ಯವಸ್ಥೆಯ ಬಗ್ಗೆ ನಮ್ಮ ಲಕ್ಷವನ್ನು ಸೆಳೆಯುವಷ್ಟು 


ಶಕ್ತಿಯುತವಾಗಿದೆ. ರಚನೆಯ ದೃಷ್ಟಿಯಿಂದ ಮಿಶ್ರಪುನರುಕ್ತಿ ಪುನರುಕ್ತಿ ಅಥವಾ ' 


ಬಹೂಕ್ತಿಯಂತಿದ್ದರೂ ಅದರಲ್ಲಿ ಬರುವ ಘಟಕಗಳ ಸಂಯೋಜನೆ ಬೇರೆ 
ಪ್ರಕಾರದ್ದಾಗಿದೆ. ಈ ರಚನೆಗಳು ಒಮ್ಮಿಲೇ ಭಾಷಾ ಸಂಪರ್ಕ (Language Contact) ದ 
ಅರಿವನ್ನು ಮೂಡಿಸುತ್ತವೆ. ಅಲ್ಲದೇ ಅರ್ಥಪ್ರಕಟನೆ, ಅರ್ಥದ ಹುಡಕಾಟ, ಅರ್ಥಪತನ 
ಇವುಗಳ ಜೀವನ್ಮೃತಾವಸ್ಥೆಯ ಘಟ್ಟಗಳನ್ನು ನೆನಪಿಗೆ ತರುತ್ತವೆ. 


i ಮಿಶ್ರ ಪುನರುಕ್ತಿಯು ಪುನರುಕ್ತಿಯ ರಚನೆಯಂತೆಯೇ ಎರಡು ಪದಗಳನ್ನು 
, ಹೊಂದಿದ್ದು ಒಂದು ಪದವು ದೇಶ್ಯವಾಗಿದ್ದು, ಇನ್ನೊಂದು ಪದವು 


ಇ 00 


ಪುನರುಕ್ತಿಯ ಪ್ರಕಾರಗಳು ೩೩ 


ಅನ್ಯದೇಶದ್ದಾಗಿರಬಹುದು, ಅಥವಾ ಎರಡೂ ಅನ್ಯ ದೇಶದ ಪದಗಳಾಗಿರಬಹುದು. 
ಪುನರುಕ್ತಿಯಂತೆಯೇ ಈ ರಚನೆಯೂ ಸಹ ಒಂದೇ ಘಟಕದಂತೆ ವರ್ತಿಸಿ 
ಏಕಾರ್ಥವನ್ನು ಸೂಚಿಸುತ್ತದೆ. 


ಉದಾಹರಣೆ ; 


ಛಪ್ಪನ್‌ ಐವತ್ತಾರು 

ಹೊಳ್ಳಿ return 

ಹೊಳ್ಳಿ ವಾಪಸ್‌ 

ಕಹಿ ಜಾರು (ಜಾರು/ಜಹರ್‌) 
ಕೆಂಪಲಾಲ 

ಅಖೇರ 1೩ 

ಹೊಲಸ ಘಾಣ 

cath ಹಿಡಿ 

Straight direct 

ನಡು ಮಧ್ಯ 


ಮಿಶ್ರ ಬಹೂಕ್ತಿ 


ಮಿಶ್ರ ಬಹೂಕ್ತಿಯಲ್ಲಿ ಎರಡಕ್ಕಿಂತ ಹೆಚ್ಚು ಪದಗಳಿದ್ದು ಅವೂ ಕೂಡ 
ಏಕಾರ್ಥವನ್ನು ಸೂಚಿಸುತ್ತವೆ. ಈ ಉಕ್ತಿಯಲ್ಲಿ ಸಾಮಾನ್ಯವಾಗಿ ಮೂರು ಪದಗಳಿದ್ದು 
ಮೂರು ಪದಗಳು ಪರಭಾಷಾ  ಪದಗಳಾಗಿರಬಹುದು, ಅಥವಾ ಎರಡು ಸ್ವಭಾಷಾ 
ಪದಗಳಿದ್ದು ಇನ್ನೊಂದು ಪರಭಾಷಾ ಪದವಾಗಿರಬಹುದು. ಈ ಪದಗಳು ಇಂತಹ 
ಸ್ಥಾನದಲ್ಲಿಯೇ ಇರಬೇಕೆಂಬ ನಿಯಮವೇನೂ ಇಲ್ಲ. ಇದನ್ನು ಇಂಗ್ಲಿಷ್‌ನಲ್ಲಿ Mult 
Hybrid Reduplication ಎನ್ನಬೇಕು. 


Just ಇದ ಈಗ 

ಅಖೇರ ಕಡೀ 1೬ 
ಹೊಳ್ಳಿ return back 
ಮಲಯಗಿರಿ ಪರ್ವತ 
ಎಲ್ಲಾ ಪೂರ್ತಿ Complete 


೪ ಕರ್ನಾಟಕ ಭಾರತಿ 


| 


ಈ ಉದಾಹರಣೆಗಳನ್ನು ಜಾಗರೂಕತೆಯಿಂದ ನೋಡಿದಾಗ ಇವು ಐತಿಹಾಸಿಕ 
ಕುತೂಹಲತೆಯನ್ನು ಕೆರಳಿಸುತ್ತವೆ. ನಾವು ಈ ರಚನೆಗಳನ್ನು ದಿನಾಲು 
ಬಳಸುತ್ತಿರುವದರಿಂದ ಇವು ನಮ್ಮನ್ನು ಎಚ್ಚರಿಸುವುದೇ ಇಲ್ಲ ಒಮ್ಮೊಮ್ಮೆ ಎಚ್ಚರಿಸಿದರೂ 
ಹೌದು ಹಾಗಿದೆ ಎಂದು ಹೇಳಿ ಸುಮ್ಮನಾಗಿ ಬಿಡುತ್ತೇವೆ. ಇದು ನಮ್ಮ ಭಾಷಿಕ 
ಅಜ್ಞಾನವಿದ್ದರೂ ಇರಬಹುದು. ಭಾಷೆ ಮಾತ್ರ ತನ್ನ ಸಹಜ ಸ್ವಭಾವದಂತೆ ಪರಿವರ್ತನೆ 
ಹೊಂದುತ್ತಲೇ ಇರುತ್ತದೆ. ಜಗತ್ತಿನಲ್ಲಿಯ ಯಾವುದೇ ವಿಷಯವಾಗಲಿ ಅದು 
ಬದಲಾವಣೆ ಹೊಂದಬೇಕಾದರೆ, ಅಥವಾ ತನ್ನ ರಚನೆಯಲ್ಲಿ ನಾದರೂ ಮಾರ್ಪಾಟನ್ನು 
ತಂದುಕೊಳ್ಳಬೇಕಾದರೆ ಅದರ ಹಿಂದೆ ಏನಾದರೂ ಕಾರಣನಿರಲೇಬೇಕು. ಆ ಕಾರಣವೇ 
ಮುಂದೆ ಆ ಬದಲಾವಣೆಯ ತಂತ್ರವಾಗಿ ಪರಿಣಮಿಸುತ್ತದೆ. ನಂತೆರ ಆ ಮಾರ್ಪಾಟು 
ಅಥವಾ ಬದಲಾವಣೆ ಐತಿಹಾಸಿಕ ಸತ್ಯವಾಗಿಬಿಡುತ್ತದೆ. ಈ ಮಿಶ್ರಪುನರುಕ್ತಿಯೂ ಕೂಡ 
ಈ ನಿಯಮದಂತೆ ನಡೆದ ಐತಿಹಾಸಿಕ ಸತ್ಯ. 


ಈ ಪ್ರಕ್ರಿಯೆ ಸುಮಾರು ನೂರು ವರ್ಷಗಳ ಹಿಂದೆಯೇ ಪ್ರಾರಂಭವಾಗಿರುವ 
ಸಾಧ್ಯತೆ ಇದೆ. ಕನ್ನಡ ಈ ನೂರು ವರ್ಷಗಳಲ್ಲಿ ಹಲವಾರು ಭಾಷೆಗಳ ಸಂಪರ್ಕವನ್ನು 
ಹೊಂದಿದೆ. ಒಂದು ಭಾಷೆ ಇನ್ನೊಂದು ಭಾಷೆಯೊಡನೆ ಸಂಪರ್ಕವನ್ನು ಹೊಂದಿದಾಗ 
ಆ ಪರಭಾಷೆಯ ಎಷ್ಟೋ ಸಂಗತಿಗಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬಿಡುತ್ತದೆ. 
೧೨ನೆಯ ಶತಮಾನದಲ್ಲಿ ಮುಸ್ಲಿಂ ರಾಜರು ಭಾರತಕ್ಕೆ ಬಂದರು. ಮುಂದೆ ಅವರು 
ಕರ್ನಾಟಕಕ್ಕೂ ಕಾಲಿರಿಸಿದರು, ರಾಜ್ಯಭಾರವನ್ನೂ ಪ್ರಾರಂಭಿಸಿದರು. ಆಡಳಿತದಲ್ಲಿ 
ಪರ್ಶಿಯನ್‌ ಮತ್ತು ಉರ್ದು ಭಾಷೆಗಳನ್ನು ಅಮಲಿನಲ್ಲಿ ತಂದು ನಮಗೆ ಈ ಭಾಷೆಗಳ 
ಪರಿಚಯ ಮಾಡಿಸಿದರು. ದಿನಗಳೆದಂತೆ ಮುಸ್ಲಿಂ ರಾಜರು ನಮ್ಮ ಕಲೆ, ಸಂಗೀತ್ರ ನೃತ್ಯ 
ಮತ್ತು ವಾಸ್ತುಶಿಲ್ಪಗಳಲ್ಲಿ ಆಸಕ್ತಿ ಯನ್ನು ತೋರಿಸಿದರು. ಅದರೊಡನೆ ಅವರ ಒಲವು ಭಾಷೆ 
ಮತ್ತು ಸಾಹಿತ್ಯದಲ್ಲಿಯೂ ಬೆಳೆದು ಬಂದದ್ದು ಕಂಡುಬರುತ್ತದೆ. ಆಗ ಸಂಸ್ಕೃತ ಮತ್ತು 
ಪ್ರಾಕೃತ ಭಾಷೆಗಳನ್ನು ಮುಸಲ್ಮಾನ ರಾಜರೂ ಕಲಿತರು. ಅವರೊಡನೆ ನಾವು 
ಪರ್ಶಿಯನ್‌, ಅರೇಬಿಕ್‌, ಮತ್ತು ಉರ್ದು ಭಾಷೆಗಳನ್ನು ಕಲಿತೆವು. ಮುಸ್ಲಿಂ ರಾಜರ 
ಕಾಲಕ್ಕೆ ಪರ್ಶಿಯನ್‌ ಮತ್ತು ಅರೇಬಿಕ್‌ ಭಾಷೆಗಳು ಎಷ್ಟು ಪ್ರಮುಖವಾದ 
ಭಾಷೆಗಳಾಗಿದ್ದವೆಂದರೆ ಕೋರ್ಟು ಮತ್ತು ಕಚೇರಿಗಳಲ್ಲಿ ಈ ಭಾಷೆಗಳನ್ನು ನಾವು ಬಳಕೆ 
ಮಾಡುತ್ತಿದ್ದೆವು. ಅರೇಬಿಕ್‌ ಲಿಪಿಯನ್ನು ಲಿಪ್ಯಂತರಕ್ಕಾಗಿಯೂ ಉಪಯೋಗಿ 
ಸಲಾಗುತ್ತಿತ್ತು ಜಿಲ್ಲಾ ಮಟ್ಟದ ಕಚೇರಿಗಳಲ್ಲಿ ಹಿಂದುಸ್ತಾನಿಯನ್ನೂ ಬಳಸಲಾಗುತ್ತಿತ್ತು 


ಇದಾದ ನಂತರದಲ್ಲಿ ಮರಾಠಿ, ಹಿಂದಿ, ಇಂಗ್ಲೀಷ್‌, ಪೋರ್ತುಗೀಸ್‌, ಮತ್ತು 
ಕೆಲಮಟ್ಟಿಗೆ ಫ್ರೆಂಚ್‌ ಈ ಭಾಷೆಗಳೊಡನೆ ಸಂಪರ್ಕವೂ ಏರ್ಪಟ್ಟಿತು. ಇವುಗಳ 
ಹೊರತಾಗಿ ಉಳಿದ ಭಾರತೀಯ ಭಾಷೆಗಳೊಡನೆಯೂ ಸಂಬಂಧವಿದೆ ಎಂಬುದನ್ನು 


ಪುನರುಕ್ತಿಯ ಪ್ರಕಾರಗಳು 2೫ 


ಮರೆಯಲಾಗದು. ಈ ಮೇಲೆ ಹೇಳಿಹ ಭಾಷೆಗಳ ಪ್ರಭಾವ ಎಷ್ಟು ಗಾಢವಾಗಿತ್ತೋ 
ಅಷ್ಟು ಮಾತ್ರ ಅವುಗಳ ಪ್ರಭಾವವನ್ನು ಕನ್ನಡದಲ್ಲಿ ಕಾಣಬಹುದು. ಈ ಕಾರಣದಿಂದಲೇ 
ಈ ಎಲ್ಲ ಭಾಷೆಗಳ ಪ್ರಭಾವವನ್ನು ಪುನರುಕ್ತಿಯಲ್ಲಿ ಕಾಣುವುದು ಅಥವಾ ಬಯಸುವುದು 
ಕಪ್ಪ. ಕೆಲವು ಭಾಷೆಗಳು ಮಾತ್ರ ಅಗಾಧವಾದ ಪ್ರಭಾವವನ್ನು ಬೀರಿವೆ. ಉದಾಹರಣೆಗೆ 
ಕೆಳದಿನೃಪ ವಜಯ, ರಾಜೇಂದ್ರನಾಮ, ಮತ್ತು ರೆವೆನ್ಯೂ ರೆಕಾರ್ಡಗಳನ್ನು ನೋಡಿದರೆ 
ಅರೇಬಿಕ್‌ ಮತ್ತು ಪರ್ಶಿಯನ್‌ ಭಾಷೆಗಳ ಪ್ರಭಾವ ಕನ್ನಡದ ಮೇಲೆಷ್ಟಿದೆ ಎಂಬುದನ್ನು 
ಖಚಿತಪಡಿಸುತ್ತವೆ. ಮುಂದೆ ಬಂದ ಆಂಗ್ಲರು ಭಾಷೆಯನ್ನು ಆಡಳಿತ 
ಭಾಷೆಯನ್ನಾಗಿಸಿದರು. ಆದರೂ ಅದರಲ್ಲಿ ಅರೇಬಿಕ್‌ ಮತ್ತು ಪರ್ಶಿಯನ್‌ ಕನ್ನಡ 
ಶಬ್ದಗಳು ಉಳಿದುಕೊಂಡು ಬಂದವು. ಬ್ರಿಟೀಶರ ಆಳ್ವಿಕೆಯಲ್ಲಿ ಆಂಗ್ಲ ಭಾಷೆ ಭಾರತೀಯ 
ಭಾಷೆಗಳ ಬೇರಿನೊಡನೆ ಸೇರಿಬಿಟ್ಟಿದೆ. ಆದ್ದರಿಂದ ಭಾರತೀಯ ಎಲ್ಲ ಭಾಷೆಗಳ 
ಆಯಾಮಗಳಲ್ಲಿ ಆಂಗ್ಲಭಾಷೆಯ ಶಬ್ದಗಳನ್ನು ಕಾಣುತ್ತೇವೆ. ಅಕ್ಷರ ಕಲಿಯದವರೂ ಸಹ 
ಗಹನವಾದ ಇಂಗ್ಲಿಷ್‌ ಪದಗಳನ್ನು ಬಳಸುವ ರೂಢಿಯನ್ನು ಮಾಡಿಕೊಂಡಿದ್ದಾರೆ. 
ಇಂತಹ ವಿಚಿತ್ರ ಸಹಜವಾದ ಸನ್ನಿವೇಶದಲ್ಲಿ ಮಿಶ್ರಪುನರುಕ್ತಿ ಹುಟ್ಟಿಕೊಂಡಿದೆ. ಪುನರುಕ್ತಿ 
ಹುಟ್ಟಿಬರುವ ಕಾರಣವನ್ನು ಈ ಮೊದಲೇ ಹೇಳಿಆಗಿದೆ. ಇದರ ಅವಶ್ಯಕತೆ ಬಹುಶಃ 
ಭಾಷೆಗೆ ಪಾರದರ್ಶಕತೆಯನ್ನುಂಟು ಮಾಡುವ, ಭಾಷೆಯನ್ನು ಸಂಯೋಜಿಸುವ ಅಥವಾ 
ವಿಚಾರಗಳನ್ನು ಘನೀಕರಿಸುವ ಇಲ್ಲವಾದರೆ ಭಾಷೆಗೆ ಹೊಸ ರೂಪಕೊಡುವ, ಅಥವಾ 
ಭಾಷೆಯಲ್ಲಿ ಅನ್ಯೋನ್ಯತೆಯನ್ನು ಅಥವಾ ಸಾಮ್ಯತೆಯನ್ನು ಕಾಣುವ ಒಂದು ಮೈಮರೆತ 
ಪ್ರಯತ್ನವಾಗಿರುವ ಸಾಧ್ಯತೆ ಇದೆ. ಉದಾಹರಣೆಗೆ ಕನ್ನಡದಲ್ಲಿ ""ಅಪರಾ ತಪರಾ'' ಎಂಬ 
ರಚನೆಯನ್ನು ಬಳಸುತ್ತೇವೆ. ಇದರ ಮೂಲ ಅರೇಬಿಕ್‌ ಭಾಷೆಯದು. 


ಅರೇಬಿಕ್‌ ಇಫ್ರಾತ್‌- ಅಫ್ರೀತ್‌ ""ಅತಿರೇಕ ಮತ್ತು ಕೊರತೆ'' 
ಉರ್ದು ಅಫ್ರಾ - ತಫ್ರೀ "ಹುಯಿಲು, ಅವ್ಯವಸ್ಥೆ ಗೊಂದಲ'' 


ಉರ್ದುವಿನಲ್ಲಿಯ ರಚನೆ ಅರೇಬಿಕ್‌ ಮೂಲದಿಂದ ಬಂದು ಸ್ವಲ್ಲ 
ಪ್ರಮಾಣದಲ್ಲಿ ತನ್ನ ರೂಪವನ್ನು ಮತ್ತು ಅರ್ಥವನ್ನು ಬದಲಿಸಿಕೊಂಡಿದೆ. ಈ ಪ್ರಕ್ರಿಯೆ 
ಇಲ್ಲಿಗೆ ನಿಲ್ಲದೆ ಕನ್ನಡದಲ್ಲಿ - "ಅಪರಾ ತಪರಾ'' ""ಎಪರಾ ತಪರಾ'' ಎಂದಾಗಿದೆ. 
ಆದರೆ ಉರ್ದು ಭಾಷೆಯಲ್ಲಿಯ ಅರ್ಥವನ್ನೇ ನಾವಿಟ್ಟು ಕೊಂಡಿದ್ದೇವೆ. ಆದರೂ 
ನಮಗೆ ಇದು ಮೂಲಕ: ಅರೇಬಿಕ್‌ ರಚನೆ ಎಂದು ಹೊಳೆಯುವುದು ಕಠಿಣವೇ ಆಗಿದೆ. 
ಇದರಂತಹ ಇನ್ನೂ ಕೆಲವು ಉಕ್ತಿಗಳನ್ನು ನೋಡಬಹುದು ""ಅವಳಿ ಜವಳಿ'' ""ಗಂಟು 
ಗದಡಿ'' ಅವಳಿ ಜವಳಿಯಲ್ಲಿಯ ಎರಡೂ ಪದಗಳೂ ಕನ್ನಡದವುಗಳಲ್ಲ. ""ಅವಳಿ' 
ಪದವು ಸಂಸ್ಕೃದ "ಯಮಲ' ದಿಂದ ಬಂದಿದೆ ಯಮಲವೆಂದರೆ ಜೋಡಿ ಎಂದೇ 
ಅರ್ಥ. "ಜವಳಿ ಪದವು ಪ್ರಾಕೃತದ "ಜಮಲ' ದಿಂದ ಬಂದಿದೆ. ಜಮಲ ಎಂದರೂ 


ಕರ್ನಾಟಕ ಭಾರತಿ 


೯ 
ರಿಕ 


ಜೋಡಿಯಂತಲೇ ಅರ್ಥ. ಇದೇ ಉಕ್ತಿ ಮುಂದೆ ಮರಾಠಿಯಲ್ಲಿ "ಅವಳೇ ಜಾವಳೇ' 
ಎಂದಾಗಿದೆ. "ಗಂಟು ಗದಡಿ' ಯಲ್ಲಿಯ "ಗಂಟು' ಇದು ಸಂಸ್ಕೃತ "ಗ್ರಂಥಿಯ ತದ್ಬವ 
"ಗದಡಿ' ಇದು ಕೂಡ ಪ್ರಾಕೃತದ "ಗಠಡಿ'ಯಿಂದ ಬಂದಿದೆ. ಎರಡೂ ಪದಗಳ ಅರ್ಥ 
ಗಟ್ಟಿಯಾಗಿ ಕಟ್ಟಿದುದು ಎಂತಲೇ. 


ಮುಖ್ಯವಾಗಿ ಎಭಿನ್ನ ಭಾಷಾ ಸಮುದಾಯಗಳು ನಿರಂತರ ಸಂಪರ್ಕದಲ್ಲಿ 
ಬಂದಾಗ ಸಂವಹನದ ಪ್ರಶ್ನೆ ಬಹಳ ಗಡಚಾಗಿ ಬಿಡುತ್ತದೆ. ತಮಗೆ ತಿಳಿದಷ್ಟು ಎರಡೂ 
ಸಮುದಾಯದವರೂ ತಮ್ಮ ತಮ್ಮ ಭಾಷೆಗಳನ್ನು ಶಿಧಿಲಗೊಳಸಿ ಉಪಯೋಗಿಸುತ್ತಾರೆ. 
ಇಂತಹ ಶಿಥಿಲ ಭಾಷೆಯ ಸಂದರ್ಭ ಪರಿಮಿತವಾಗಿದ್ದರೂ ಮಿಶ್ರಪುನರುಕ್ತಿಯ 
ಪ್ರಕ್ರಿಯೆಯನ್ನು ಅವಲೋಕಿಸಿದಾಗ ಈ ವಿಶಿಷ್ಟ ಸನ್ನಿವೇಶ ಜ್ಞಾಪಕಕ್ಕೆ ಬರುತ್ತದೆ. 
ಆದ್ದರಿಂದ ಈ ಪ್ರಕ್ರಿಯೆ ಸಾಮಾಜಿಕ ಮತ್ತು ಐತಿಹಾಸಿಕ ಅನಿವಾರ್ಯತೆಯಿಂದಲೇ 
ಅಸ್ತಿತ್ವದಲ್ಲಿ ಬಂದಿರಬೇಕು. 


ಭಾರತೀಯ ಕೆಲವು ಭಾಷೆಗಳಲ್ಲಿ ಮಿಶ್ರ ಪುನರುಕ್ತಿ - ಒಂದು ನೋಟ : 


ಉರ್ದು : ಈ ಪ್ರಕ್ರಿಯೆಯನ್ನು ಉರ್ದು ಭಾಷೆಯಲ್ಲಿ ಮುಜಾಹಿದ್‌ ಹುಸೇನ್‌ 
ಜೈದಿ ಗುರುತಿಸಿದ್ದಾರೆ. ಅವರು ಕೊಟ್ಟ ಉದಾಹರಣೆಗಳನ್ನು ನಾನು ಈ ಕೆಳಗೆ 
ಉದ್ದರಿಸಿದ್ದೇನಿ. ಈ ರಚನೆಗಳಲ್ಲಿ ಒಂದು ಶಬ್ದ ಹಿಂದಿ ಮತ್ತು ಇನ್ನೊಂದು ಪರ್ಶಿಯನ್‌ 
ಅಥವಾ ಅರೇಬಿಕ್‌ ಆಗಿವೆ. ಜೈದಿ ಅವರ ಪ್ರಕಾರ ಈ ಪ್ರಕ್ರಿಯೆ ೧೨೦೬ ರಿಂದ 
ಪ್ರಾರಂಭವಾಗಿ ೧೮೫೭ರಲ್ಲಿ ಸ್ಥಾಯಿಯಾಗಿರಬೇಕೆಂದು ಅಭಿಪ್ರಾಯಪಡುತ್ತಾರೆ. 


ಶಾದಿ ಬಿಯಾಹ "ಲಗ್ಗೆ 
ಮರ್ದ್‌ ಮಾನಸ್‌ "ಮನುಷ್ಯ' 
ಧನ್‌ ದೌಲತ್‌ "ಶ್ರೀಮಂತಿಕೆ ' 
ದಂಗಾ ಫಸಾದ್‌ "ಗೊಂದಲ' 
ಬಾಲ್‌ ಬಚ್ಚಿ "ಮಕ್ಕಳು' 
ಇತ್ರ ಪುಲೈಲ್‌ "ವಾಸನೆ ಎಣ್ಣೆ 
ಗಲೀ ಕೂಚಾಹ್‌ "ಒಣಿ 

ಗಾಲಿ ದುಶ್‌ನಾಮ್‌ "ಬೈಗಳು' 
ಜೂತಿ ಪೆಜಾರ್‌ "ಚಪ್ಪಲಿ' 
ಗೊರ್‌ ಗೃಹಾ "ಗೋರಿ' 


ಖತ್‌ ಪತ್ರ "ಪತ್ರ: ` (ಜೈದಿ ೧೯೭೫:೧೦೨) 


ಜಾಸು! alo ಸ Rs 


ಪುನರುಕ್ತಿಯ ಪ್ರಕಾರಗಳು ೩೭ 


ಮರಾಠಿ-ದ್ರಾವಿಡ : ನಾನು ಇಲ್ಲಿ ಉಲ್ಲೇಖಿಸಿದ ವಿಷಯಗಳು ಶಂ.ಬಾ. 
ಜೋಶಿಯವರವು . 


ಮರ್ದಾಟೀ ಸಂಸ್ಕೃತಿ -ಕೆಲವು ಸಮಸ್ಯೆಗಳು. ಮೂಲತಃ ಈ ಗ್ರಂಥವು 
ಮರಾಠಿಯಲ್ಲಿದೆ. ೧೯೫೨ರಲ್ಲಿ ಪ್ರಕಟಗೊಂಡಿದೆ. ಇದನ್ನು ೧೯೯೦ರಲ್ಲಿ ಕೀರ್ತಿನಾಥ 
ಕುರ್ತಕೋಟಿಯವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇಲ್ಲಿ ಹೇಳುವ ವಿಷಯವನ್ನು ಕನ್ನಡ 
ಅನುವಾದದಿಂದ ಎತ್ತಿಕೊಳ್ಳಲಾಗದೆ. ""ಕನ್ನಡ 'ಮತ್ತು ಮರಾಠಿಯಲ್ಲಿ ಅನೇಕ ಶಬ್ದಗಳು 
ಈ ಭಾಷಿಕರ ನಿಕಟ ಸಂಬಂಧಕ್ಕೆ ನಿಚರ್ಶಕವಾಗಿವೆ. ಸ "ಕೋಲ- ಕಾಠೀ 
"ಚೂಲ-ವೈಲ' "ಕೀಂವ-ಕಾಕುಳತೀ, ' "ಓಲಿ-ಶೇಲಾ' ಮೊದಲಾದ ಎರಡು ಭಾಷೆಗಳ 
ಶಬ್ದಗಳಿಂದ ತಯಾರಾದ ಜೋಡು ಶಬ್ದಗಳು ..... ಈ ಬಗೆಯ ಜೋಡು ಶಬ್ದಗಳು 
ಕನ್ನಡದಲ್ಲಿಯೂ ಇವೆ. ಉದಾಹರಣೆಗೆ." ಛಪ ನೈವತ್ತಾರು' "ನಡುಮಧ್ಯೆ' ಇತ್ಯಾದಿ '' 
(ಜೋಶಿ ೧೯೯೦:೧೨೩) ಈ ಪ್ರಕ್ರಿಯೆಯ ವಿಧಾನವನ್ನು ಈ ಕೆಳಗಿನಂತೆ ವಿವರಿಸಿದ್ದಾರೆ. 


"ಮರಾಠಿಯಲ್ಲಿ ಇಂಥ ಜೋಡುಶಬ್ದಗಳು ಮಹಾನುಭಾವ ಸಾಹಿತ್ಯದಲ್ಲಿ ಮತ್ತು 
ಜ್ಞಾನೇಶ್ವರಿಯಲ್ಲಿ ಸಿಗುತ್ತವೆ. ಚಕ್ರಧರನ "ಲೀಳಾಚರಿತ್ರೆ' ಯಲ್ಲಿ ಕೇವಲ "ಕೋಲ' ಶಬ್ದದ 
ಉಪಯೋಗವಿದೆ. ಇದು ಮರಾಠಿ ಶಬ್ದವಲ್ಲ. ಮುಂದೆ ಈ ಶಬ್ದದ ಅರ್ಥ 
ಜ್ಞಾನೇಶ್ವರಿಯ ಹೊತ್ತಿಗೆ ಮಸಕಾಗಿರಬೇಕು. ಆದ್ದರಿಂದ "ಕೋಲ' ಶಬ್ದದ ಅರ್ಥ 
ತಿಳಿಯಲು "ಕಾಠೀ' ಎಂಬ ಶಬ್ದ ಮುಂದೆ ಬರಬೇಕಾಯಿತು. ಜ್ಞಾನೇಶ್ವರಿಯಲ್ಲಿ 
"ಕೋಲ-ಕಾಠೀ' ಎಂಬ ಶಬ್ದದ ಪ್ರಯೋಗವಿದೆ. ಇದೇ ರೀತಿಯಲ್ಲಿ "ಓಲೀ-ಶೇಲಾ' 
ಎಂಬ ಶಬ್ದ "ವಲ್ಲಿ' ಎಂಬದು ಹೊದ್ದುಕೊಳ್ಳುವ ವಸ್ತ್ರ ಎಂಬರ್ಥದಲ್ಲಿ ಕನ್ನಡದ 
ಆಡುಮಾತಿನಲ್ಲಿ ಪ್ರಯೋ ಗಎದೆ. "ಓಲಿ' "ಶಬ್ದ ಕು ಚತ್ರ ಯಲ್ಲಿ ಬರುತ್ತದೆ. ಜೀ 
ನರೇಂದ್ರ ಕೃತ "ರುಕ್ಮಿಣೀ ಸ್ವಯಂವರ' ದಲ್ಲಿ "ಓಲಿಶೇಲಾ' ಎಂಬ ಜೋಡುಶಬ್ದ 
ದೊರೆಯುತ್ತದೆ.'' (ಜೋಶಿ ೧೯೯೦:೧೩೭- ೩೮) 


ಮ ಪುನರುಕ್ತಿ ಕೇವಲ ಕ್ರಿ ಯಾಪದ, ನಾಮಪದಗಳಿಗೆ ಸೀಮಿತವಾದರೆ ಸ್ಥಳನಾಮ 


ಮತು ವ್ಯಕ್ತಿನಾ ಮಗಳಲ್ಲಿಯೂ ಹರಡಿಕೊಂಡಿದೆ. 
ಉದಾಹರಣೆಗೆ": 
ಶಿವರುದ್ರ 


೩೮ ಕರ್ನಾಟಕ ಭಾರತಿ 


ಮಾಳಮಡ್ಡಿ 
ಕೂಡಲಸಂಗಮ ಕ 


ಶಿವರುದ್ರದ ವಿಶ್ಲೇಷಣೆಯನ್ನು ಜೋಶಿಯವರು ಈ ಕೆಳಗಿನಂತೆ ಮಾಡಿದ್ದಾರೆ - 


" ಪುರಾಣಕಾಲದಲ್ಲಿ ರುದ್ರನಿಗೆ ಶಿವ ಎಂಬ ಹೆಸರು ಎಲ್ಲ ಕಡೆಗೂ ಪ್ರಚಾರದಲ್ಲಿ 
ಬಂತೆಂದು ಕಾಣುತ್ತದೆ. ಆದರೆ ವೇದದಲ್ಲಿ "ಶಿವ' ಶಬ್ದ ದೇವವಾಚಕವಾಗಿಲ್ಲ ಆದರೂ 
ರುದ್ರನಿಗೆ ಶಿವನೆಂದು ಕರೆಯುವುದು ಪ್ರಾಚೀನಕಾಲದಿಂದಲೂ ರೂಢಿಯಲ್ಲಿದೆ. 
"ಶತರುದ್ರೀಯ'ದಲ್ಲಿ "ಶಿವ' ಶಬ್ದ ಅನೇಕ ಕಡೆಗಳಲ್ಲಿ ಬಂದಿದೆ. ವೀರಶೈವರಲ್ಲಿ ಮಕ್ಕಳಿಗೆ 
"ಶಿವರುದ್ರಪ್ಪ ಎಂದು ಹೆಸರಿಡುವ ಪದ್ಧತಿ ಇದೆ. ರುದ್ರ ಮತ್ತು ಶಿವ ಇವು ಒಂದೇ 
ದೇವತೆಯ ಹೆಸರುಗಳಾಗಿದ್ದು ಅವು ಭಿನ್ನ ಭಾಷಾವರ್ಗಗಳಿಗೆ ಸೇರಿದವುಗಳಾಗಿವೆ. 
"ರುದ್ರ' ಶಬ್ದ ಆರ್ಯಭಾಷಾವರ್ಗಕ್ಕೆ ಸೇರಿದ್ದದಾಗಿದ್ದರೆ "ಶಿವ ' ಪತ್ತಿ ಜನರ ದ್ರಾವಿಡ 
ಭಾಷಾವರ್ಗಕ್ಕೆ ಸಂಬಂಧಿಸಿದ್ದಾ ಗಿದೆ.' (ಜೋಶಿ ೧೯೯೦: ೧೩೩) 


ಇಂಗ್ಲಿಷ್‌ (Indian English) : 


ಇಂಗ್ಲಿಷ್‌ದಲ್ಲಿ ಬೃಜ್‌ಕಾಚರು ಅವರು ಈ ಪ್ರಕ್ರಿಯೆಯನ್ನು ಗುರುತಿಸಿದ್ದಾರೆ. 
ಇದು ಭಾರತೀಯ ಇಂಗ್ಲಿಷ್‌ಗೆ ಮಾತ್ರ ಸಂಬಂಧಿಸಿದ್ದು. 


"In a language contact situation sometimes. two or more components 
with an ‘identical’ lexical meaning in the languages from which they are 
taken,are used as single formations. Such forms may be termed ‘hybrid 
reduplication '. Consider for example, the following - lathi-stick, Cotton- 


Kapas,Curved-Kurki ". (Kachru ೧೯೮೩:೧೫೫-೫೬ ) 


ಒಟ್ಟಿನಲ್ಲಿ ಪುನರುಕ್ತಿಗಳ ಬಗೆಗೆ ಹೇಳುವದಾದರೆ ಪುನರುಕ್ತಿಗಳು ಪರಿಸರದ 
ಅಗತ್ಯತೆಗೆ ಅನುಸಾರವಾಗಿ ಹುಟ್ಟಕೊಂಡಿವೆ. ಭಾಷಾ ಸಮುದಾಯ ತಮ್ಮ ಕಲ್ಲನೆಯನ್ನು 
ನೇರವಾಗಿ, ಯಥಾರ್ಥವಾಗಿ ತಿಳಿಯಪಡಿಸಲು ತಾವು ಉಪಯೋಗಿಸಿದ ಪದ 
ಸಫಲವಾದಾಗ ಅಥವಾ ಅಸಫಲವಾಗುತ್ತದೆ ಎನ್ನಿ ಸಿದಾಗ ಅದೇ ಅರ್ಥವುಳ್ಳ ಪರಭಾಷೆಯ 
ಪದದೊಂದಿಗೆ ತೆಮ್ಮ ಮಾತೃಭಾಷೆಯ ಅಥವಾ ಅಷ್ಟೇ ಪರಿಚಿತವಾದ ಭಾಷೆಯ ಪದವನ್ನು 
ಸೇರಿಸಿ ರಚಿಸುವ ಘಟಕಗಳೇ "ಮಿಶ್ರಪುನರುಕ್ತಿ' ಎಂದು ಹೇಳಬೇಕು. 


ಪುನರುಕ್ತಿಯ ಪ್ರಕಾರಗಳು 


ಮಿಶ್ರ ಪುನರುಕ್ತಿಗಳ ಪಟ್ಟ 


೧) ಶಂಭೋರು ನೂರು 

೨) ದೊಡ್ಡ ಮಹಾ 

೩) ಏಕ ಒಂದ 

೪) ಒಂದ ಏಕ 

೫) ಮಾಳಮಡ್ಡಿ 

೬) Personal ವೈಯಕ್ತಿಕ 

೭) ಒಂದ ಸವನ continuous 


) 
೮) ಒಟ್ಟು total ' 
) 


€) Separate ಬ್ಯಾರೆ 
೧೦) ಇಡೀ ಅಖಂಡ 
೧೧) Just ಈಗ 
೧೨) ಈಗ 1೬5! 
೧೩) ಇದ ut 
೧೪) just ಇದ 
೧೫) best ಛಲೋ 
೧೬) ಛಲೋ 844 
೧೭) Same ಹಂಗ 
೧೮) ಹಂಗ Sam 
೧೯ ) notebook ವಹಿ 
೨೦) last ಕಡೆ 
೨೦) ಕಡೆ 1೩ 
೨೨) ಅಖೇರ್‌ 1೩st 
೨೩) Straight ಸೀದಾ 


೨೪) Straight direct 
೨೫) Compound ಗ್ವಾಡಿ 
) gate ಬಾಗೆಲ 

) ಸೀದಾ Straight 
೨೮) ವಾಪಸ್‌ ಹೊಳ್ಳಿ 
) Catch ಹಿಡಿ 
) ಹೊಳ್ಳಿ retum 


೪೦ 


ಹೊಳ್ಳಿ ವಾಪಸ್‌ 
ಇದ್ದ fact 

ಇದ್ದ ಹಕೀಕತ್‌ 
ರೋಖ cash 
return back 
ಗುರತಖೂನ್‌ 

ಕಹಿ ಜಾರು (ಜಹರ್‌ ) 
ಛಪ್ಪನೈಖವತ್ತಾರು 
ಅವಳಿಜವಳಿ 

ಹಳದಿ ಪೀತಾಂಬರ 
ಗಂಟು ಗದಡಿ (ಗಠಡಿ) 
ಹೊಲಸ ಘಾಣ 
ರೀತಿ ರಿವಾಜ್‌ 
ನಡುಮಧ್ಯ 
ವ್ಯಾಪಾರ ಧಂಧೆ 
ಕೆಂಪಲಾಲ 
ಅಲ್ಪಸ್ವಲ್ಪ 
ಆಳುಮನುಷ್ಯ 
ಕಲ್ಲು ಪಾಷಾಣ 
ಕಾರ್ಯಕಲಾಪ 
ಕೂಡಲಸಂಗಮ 
ಕನ್ಯಾಕುಮಾರಿ 
ಶಿವರುದ್ರ 
ರಘುರಾಮ 


ಅಪರಾತಪರಾ/ಎಪರಾ ತಪರಾ 


ಅದಾಲತ್‌ಕೋರ್ಟು 
ಪರಗೆತ್ತಿ ಓಡು 

just ಇದ ಈಗ 

ಇದ ಈಗ 1೬4 
ಅಖೇರ್‌ ಕಡಿ 1೩51 
ಹೊಳ್ಳಿ return back 


ಕರ್ನಾಟಕ ಭಾರತಿ 


ಪುನರುಕ್ತಿಯ ಪ್ರಕಾರಗಳು ೪೧ 


೬೨) ಮಲಯಗಿರಿ ಪರ್ವತ 
೬೩) ಎಲ್ಲಾ ಪೂರ್ತಿ: complete 


ಅನುಬಂಧ : 


ಈ ಪ್ರಕ್ರಿಯೆಯನ್ನು ಬಹಳ ದಿನಗಳ ಹಿಂದೆಯೇ ಗಮನಿಸಿದ್ದೆ ; ಇದನ್ನು ಒಂದು 
ಸಿದ್ಧಾಂತದ ಪಡಿಕಟ್ಟಿನಲ್ಲಿ ತರಲು ಇಲ್ಲಿಯ ವರೆಗೆ ಕಾಯಬೇಕಾಯಿತು. ಇಲ್ಲಿ 
ಉಪಯೋಗಿಸಿದ ದತ್ತವನ್ನು ಕ್ಷೇತ್ರಕಾರ್ಯ ಹಾಗೂ ಪಠ್ಯಗಳಿಂದ ಸಂಗ್ರಹಿಸಿದ್ದೇನೆ. 
ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿ ಕ್ಷೇತ್ರಕಾರ್ಯ ನಿರ್ವಹಿಸಿ ದತ್ತವನ್ನು ಸಂಗ್ರಹಿಸಿಲ್ಲ. ನಿತ್ಯದ 
ಕಾರ್ಯದಲ್ಲಿ ಗಮನಕ್ಕೆ ಬಂದ ಉಕ್ತಿಗಳನ್ನು ಸಂಗ್ರಹಿಸಿದ್ದೇನೆ. ಅನೇಕ ಬಾರಿ ದತ್ತವನ್ನು 
ಅಲ್ಲಲ್ಲಿ ಪರೀಕ್ಷಿಸಿದ್ದೂ ಉಂಟು. | 


ಈ ಲೇಖನ ಬರೆಯಲು ಮಾರ್ಗದರ್ಶನ ಮಾಡಿದ ಪ್ರೂ.ಕೀರ್ತಿನಾಥ 
ಕುರ್ತಕೋಟಿ ಮತ್ತು ಪ್ರೊ. ವಿಲ್ಕಂ ಮಾಡ್ತ ಅವರಿಗೆ ನಾನು ಖುಣಿ. 


ಆಕರ ಗ್ರಂಥಗಳು 


ಕಿಟೆಲ್‌, ಎಫ್‌. 1889. ಹಳೆಗನ್ನಡ ವ್ಯಾಕರಣ ಸೂತ್ರಗೆಳು. ಮಂಗಳೂರು : 
ಬಾಸೆಲ್‌ ಮಿಶನ್‌ ಬುಕ್‌ ್ಯಂಡ ಟ್ರ್ಯಾಕ ಡೆಪಾಜಿಟರಿ 


ಕುಲಕರ್ಣಿ, ಪ್ರ.ಗೋ.1967 ಕನ್ನಡ ಭಾಷೆಯ ಚರಿತ್ರೆ. ಬೆಳಗಾವಿ 


ಕೃಷ್ಣಮೂರ್ತಿ, ಕೆ. 1967.ಕನ್ನಡ ಕಾವ್ಯಾಲಂಕಾರ ಸೂತ್ರ-ವೃತ್ತಿ. ಮೈಸೂರು: 
ಶಾರದಾ ಮಂದಿರ. 


ಚಿದಾನಂದ ಮೂರ್ತಿ,ಎಂ. 1981 ವಾಗರ್ಥ. ಬೆಂಗಳೂರು :ಬಾಪ್ಯೊ. 


ಜೋಶಿ, ಶಂ. ಭಾ 1971. ಕಂನುಡಿಯ ಹುಟ್ಟು. ಧಾರವಾಡ : ಸಮಾಜ 
ಪುಸ್ತಕಾಲಯ 


1990 ಮರ್ದಾಟೀ ಸಂಸ್ಕೃತಿ - ಕೆಲವು ಸಮಸ್ಯೆಗಳು. ಕೀರ್ತಿನಾಥ ಕುರ್ತಕೋಟಿ. 
ಬೆಂಗಳೂರು : ಕರ್ನಾಟಕ ಸಾಹಿತ್ಯ ಆಕಾಡೆಮಿ. 


ಧಾರವಾಡಕರ,ರಾ. ಯ. 1951. ಕನ್ನಡ ಭಾಷಾಶಾಸ್ತ್ರ ಧಾರವಾಡ:ಸಮಾಜ 
ಪುಸ್ತಕಾಲಯ. 


೪೨ 


ಕರ್ನಾಟಕ ಭಾರತಿ 


ನರಸಿಂಹಾಚಾರ, ಡಿ. ಎಲ್‌.(ಸಂ) 1959. ಕೇಶಿರಾಜ ವಿರಚಿತ ಶಬ್ದಮಣಿದರ್ಪಣ. 
ಮೈಸೂರು: ಶಾರದಾ ಮಂದಿರ 


ಸೀತಾರಾಮಯ್ಯ ಎಂ.ವಿ. 1979. ಪ್ರಾಚೀನ ಕನ್ನಡ ವ್ಯಾಕರಣಗಳು. ಮೈಸೂರು: 
ಕನ್ನಡ ಅಧ್ಯಯನ ಸಂಸ್ಥೆ. 


Abbii, Anvita.1980. Semantic Grammar of Hindi: A Survey in 
Reduplication. New Delhi : Bahan. 


AndranovM.S.1970. Dravidian Languages, Mascow : "NAUKA" 
Central Department of Oriental Literature. 


Bright William.1958. An Outline of Colloquial Kannada. 
Poona:Deccan College. 


Emeneau M.B.1938. An Echo-word Motif in Dravidian Folk Tales. 
JAOS 58. 553-70.-----1938 Echo-Words in 
Toda. New Indian Antiquary. 1.109-17. 


Hiremath. R.C.1961. The Structure of Kannada. Dharwad: Kamatak 
University. 


Kachru,B.B.1983. The Indianization of English : The English 
langauge in India. Delhi Oxford University 
Press: 


Kedilaya,Shanker.A.1979. Foreign Loan Words in Kannada. (Arabic 
and Persian). Madras : University of 
Madras. 


Kittel F.1903. A Grammar of the Kannada Langauge : Comprising 
the Threo Dialects of the Language (Ancient. 


Mediaeval and Modem). Mangalore : Basel Mission 
Book Track Depository. 


Matthews.P.T.1974. Morphology : An Introduction to the Theory 
of Word-structure, Cambridge : Cambridge 
University Press. 


ಪುನರುಕ್ತಿಯ ಪ್ರಕಾರಗಳು ೪೩ 
Nayak,H.M.1967. Kannada : Literary and Colloguial : A Study of 


Two loctyles. Mysore : Rao and 
Raghavan. 


Rice, Lewis. (ed).1848. Nagavarma's Kamataka Bhasha Bhushana. 
Mysore : Mysore Government Press. 


Schiffman, Harold.F.1983. A Reference Grammar of Spoken 
Kannada, Seattle and London : 
University of Washington Press. 


Zaidi,Mujahid. Husain.1975. Word-borrowing and word-making in 
Modern South Asian Langauges : 
Urdu In Dhomotharan, Ayyadurai(ed). 
South Asian Digest of Regional 
Writing. South Asia Institute; 
Heidelberg : University of Heidelberg 
4.98 -122. 


Zvelebil, Kamil.V.1990. Dravidian Linguistics : An Introduction. 
Pondicherry : Pondicherry Institute of 
Linguistics and Culture. 


ಮಹಾನಾಡಪ್ರಭುಗಳ ಏಳುಬೆಟದ ನಾಯಕರು 
i LLM i OOOO ್ಷಚಷಭಪಾ್‌ 
ತ ಬಿ.ಆರ್‌. ಹಿರೇಮಠ 


ವಿಜಯನಗರೋತ್ತರ ಕಾಲದ ವೀರಶೈವ ಅರಸುಮನೆತನಗಳಲ್ಲಿ 
"ಮಹಾನಾಡಪ್ರಭು' ಗಳ ಅರಸುಮನೆತನ ಅತ್ಯಂತ ಪ್ರಮುಖವಾದುದಾಗಿದೆ. ಈ ಅರಸು 
ಮನೆತನಕ್ಕೆ ಸಂಬಂಧಿಸಿದ ಸಮಗ್ರ ದಾಖಲೆಗಳ ಪರಿವೀಕ್ಷಣೆ, ಸಂಗ್ರಹ, ವಿವೇಚನೆ 
ಹಾಗೂ ಪ್ರಕಟನ ಕಾರ್ಯ ಇನ್ನೂ ಸರಿಯಾಗಿ ನಡೆದಿರುವುದಿಲ್ಲ ತುಮಕೂರು ಜಿಲ್ಲೆಯ 
ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೈಕೊಳ್ಳುವ ಕ್ಷೇತ್ರಕಾರ್ಯದಿಂದ ಈ ಮನೆತನಕ್ಕೆ ಸಂಬಂಧಿಸಿದ 
ಉಪಯುಕ್ತ ದಾಖಲೆಗಳು ದೊರೆಯುತ್ತವೆ. ತುಮಕೂರ ಜಿಲ್ಲೆಯ ಮಧುಗಿರಿ ತಾಲೂಕಿನ 
ಶಂಭೋನಹಳ್ಳಿಯಲ್ಲಿ ಮಹಾನಾಡ ಪ್ರಭುಗಳ ವಂಶಸ್ಥರಿದ್ದಾರೆ. ಇವರ ಮನೆಯಲ್ಲಿ 
ಹಲವಾರು ದಾಖಲೆಗಳಿರುತ್ತವೆ. ಮಹಾನಾಡಪ್ರಭುಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ 
ಇದೂ ಒಂದು. ಅರಸುಮನೆತನದವರ ಮನೆಯಲ್ಲಿಯೇ ದೊರೆತ ಈ ದಾಖಲೆಗೆ 
ಚಾರಿತ್ರಿಕ ಮಹತ್ವವಿದೆ. 


ಮಿಡಿಗೇಸಿದುರ್ಗಕ್ಕೆ ಮುಖ್ಯ ನಾಯಕರು : 


ಚಿನ್ನಮಾಗಲೂರ ತಿಮ್ಮ ನಾಯ್ಯ ದಾಸನಾಯ್ಕ್ಯ ವೀರನಾಯ್ಕ - ಇವರು ಮೂರುಜನ 
ಪೋತಗೂಡುಪಟ್ಟ ಣದಸ್ಥಳದವರು. ಮಂದಲೂರದಾಸನಾ ಯ್ಯ ರಂಗನಾ ಯ್ಯ ಮುಕು ೦ದನಾಯ್ಯ 
ಈ ಮೂರು ಜನ ಬಿಜ್ಜಾವರ ಸ್ಥಳದವರು. ಇವರಿಬ್ಬರಿಗೂ ಸಮವೀಕ್ಕೆ,ಸರಿಸಲಾಮು, ಬಲಬಾಜು 
ಮಂದಲೂರು, ಎಡಬಾಜು ಚಿನ್ನಮಾಗಲೂರು. ದೊಡ್ಡಚಿನ್ನ ನಾಯ್ಯ ಮಲ್ಲನಮಡು 
ಸ್ಥಳದವನು. ಮಧುಗಿರಿ ಗಿಡಗುವಲು ಎರಿಹೋಬ ನಾಯ್ಕ ಸೂರೇನಹಳ್ಳಿ ಸ್ಥಳದವನು. 
ಮುಕುಂದಮನ ದಾಸೇನಾಯ್ಕ ತೊಟ್ಟುಕೆರೆ ಸ್ಥಳದವನು. ಜೆಡಗು ಮಂದಲೂರು 
ತೆಲಗೂರು ಕುಟ್ಟ ರಂಗನಾಯ್ಕ ಕತ್ತಿರಾಜನಹಳ್ಳಿ ಚಿಕ್ಕನಹಳ್ಳಿ ಸ್ಥಳದವನು. ಪುಟ್ಟನ 
ತಿಮ್ಮನಾಯ್ಯ ಕೂಡದಾಲೂರ ಸ್ಥಳದವನು. ತಮ್ಮಜ್ಜನಾಯ್ಕ ಘಟ್ಟಲಹಳ್ಳಿ ಸ್ಥಳದವನು. 


ವೀರಣ್ಣನ ಬೆಟ್ಟದ ನಾಯಕರು : 


ನೀರಣ್ಣನ ದುರ್ಗದ ಸೂರನಾಯ್ಕನು ಮುಲ್ಲೋನು ಭಾನುಕೋಟೆ ಸ್ಥಳದವನು. 
ಹೋಟನಾಯ ಚಲ್ಲೂರು ಸ್ಥಳದವನು. "ಬೆಳಿನೂರು ಒಕ್ಕಲಿಗರ ತಿಮ್ಮನಾಯ್ಕ 'ಮಣೂರು 


ಸ್ಥಳದವನು. ತೆಲುಗರ ವೀರನಾಯ್ಕ ಕೊಂಕಿಲು ಸ್ಥಳದವನು. ಅಗಸರ ಬಾಲೆನಾಯ್ಕ 


ಟಾಂ ತೆ 


ಮಹಾನಾಡ ಪ್ರಭುಗಳ ಏಳುಬೆಟ್ಟದ ನಾಯಕರು ೪೫ 


' ಮದ್ದಗಿನರಿ ಸ್ಥಳದವನು. ಕೆಲಸಿರ್ಗ ಬೆಟ್ಟತೋನು ನಾಯ್ಕ ತೋಡ ಮಡುಗಿನ 


ಸ್ಥಳದವನು. "ಬಿಳಿಬೆಟ್ಟದ ಗಿರನಾಯ್ದ ಚಿನ್ನೇನಹಳ್ಳಿ ಸ್ಥಳದವನು. ನಾಯ್ಯನಗುಟ್ಟೆ 
ಕುರುಬರ ಕಾಳನಾಯ್ಕ ಬರಮದ್ಕಾ ವರ ಹಳ್ಳಿಯ ಸ್ಥಳದವನು. ಶಂಕರಬೆಟ್ಟತ ಕದರನಾಯ 
ನಲ್ಲಿನ ಹಳ್ಳಿಯ ಸ್ಥಳದವನು. ie ರಲಕಿರೆ ಮರಟಟಸಕು ಬೂದಿ ಬೆಟ್ಟದ ಗಿರೆನಾಯ 
ಚಿನ್ನೇನಹಳ್ಳಿ ಸ್ಥಳದವನು. ಕೊಡಗಾರಲಗುಟ್ಟೆ ಕಂಕೋಬ ನಾಯ್ಕ ಪೆನ್ನನಾಯ್ಕ 
ಮುದಕೂರು ಸ್ಥಳದವರು. 


ಬೆನಕನ ಬೆಟ್ಟದ ನಾಯ್ಕರು : 


ಒಕ್ಕಲಿಗರ ರಾಮನಾಯ್ಕ ಜಂಗಮರಹಳ್ಳಿ ಸ್ಥಳದವನು. ಊರಗೊಲ್ಲರ ಮೀಸೆ 


 ಮಲ್ಲನಾಯ್ಯ ಬಸವನ ಹಳ್ಳಿಸ್ತಳದವನು. 


ಬೆಟದೂರ ನಾಯ್ಕರು ಕ 3 


ಮರಪೆನ್ನ ನಾಯ್ಯ ಬಿದರಕೆರೆ ಸ್ಥಳದವನು. ಲಿಂಗನಾಯ್ಕ ಉತ್ತದೇಶದವನು. 


ತಳವಾರ ಕದುರುನಾಯ್ಯ ರಾಗಿಕುಂಟೆ ಭೃರಾಪುರದ ಸ್ಥಳದವನು. ತಳವಾರ ಲಕ್ಕನಾಯ್ಯ 


ಅಂಕೆನೋರ ಗಂಜಿಲಗುಂಟೆ ಸ್ಥತದವನು, 
ಹೊಸಬಟ್ಟದ ನ೨ಯ್ಯರು : 


ಕೊಡ್ಡದಾಸನಾಯ್ಕ ಚಿನ್ನೇನಹಳ್ಳಿ ಸ್ಥಳದವನು. ಹೊಸ ಬೈದ ಚಿನ್ನನಾಯ್ದ 
ತಿಪ್ಪಾಪುರ ಸ್ಥಳದವನು. ಬ್ರಹ್ನಸಂದ್ರದ ಚಿಕ್ಕ ಹೋಬನಾಯ್ಕ ದೊಡ್ಡ ಹೋಬನಾಯ್ಕ 
ನೇಗಲಾಲಿ ಸ್ಥಳದವರು. ಮಂದಲೂರು ಪಾದಬೆಟ್ಟದ (ಓ )ಬೇನಾಯ್ಯ ಮಲ್ಲೂರು 
ಸ್ಥಳದವನು. .. ಕತ್ತಲರಾವುತಪ್ಪ ರ ಉತ್ತರಪಾಗಿ ನಿಂಗನಹಳ್ಳಿ ಸ್ಥಳದವರು. 
ಅವರುಗಲ್ಲು ಬೆಟ್ಟದ ನಾಯ್ಕರು 


ಲಕ್ಕನಾಯ್ಯ ವೀರನಾಯ್ಕ ಮೇಲುಕೋಟೆ ಸ್ಥಳದವರು. 


ಸಿದ್ಧಗಿರಿ ಬೆಟ್ಟದ ನಾಯ್ಕರು : 


ತಿಮ್ಮನಾಯ್ಕ ಮಂದಲೂರ ಸ್ಥಳದವನು. ಗುಂಡುಮಲೆ ಬೆಟ್ಟದ 


ದಾಸನಾಯ್ಕ, ತಿಮ ನಾಯ್ಕ ಗೆ ಸ್ಥಳದವರು. ಗುರುಪುರಬೆಟ್ಟದ ನೊಣಬರ 
ಮುದ್ದನಾಯ್ಯ ತಿಮ್ಮ ನಾಯ್ಕ ....... ಇವರುಗಳು ಬೆಟ್ಟಗಳ ನಾಯ್ಯರತನದವರು. 
ಬ-್ರ 


ಪಂಪ-ನಾರಣಪ್ಪ ರ ಕೃತಿಗಳಲ್ಲಿ ವನವಿಹಾರ 


ರ ವಿ.ಎಸ್‌.ಮಾಳಿ. ಕ್ಕ 

ಪಂಪ-ನಾರಣಪ್ಪರು ಕನ್ನಡದ ಕಣ್ಮಣಿಗಳು. ಪಂಪಭಾರತ ಮತ್ತು ಗದುಗಿನ 
ಭಾರತಗಳು ಕನ್ನಡ ಸಾಹಿತ್ಯಶ್ರೀಯ ಶ್ರೀಮುಡಿಯನ್ನು ಶ್ರೀಮಂತಗೊಳಿಸಿದ 
ಕಲಾಕುಸುಮಗಳು. ಕುಮಾರವ್ಯಾಸ ತನ್ನ ಪ್ರತಿಭಾಶಕ್ತಿಯನ್ನು ಭಗವದ್‌ಪಾರಮ್ಯಕ್ಕೆ ಶ್ರ 
ಮೀಸಲಿರಿಸಿದ ಭಕ್ತಕವಿ. ಅವನ ಭಾರತವಾದರೂ ಭಗವದ್ವಿಲಾಸ ಭೂಮಿಕೆ. "ಹಲವು 
ಜನ್ಮಗಳ ಪಾಪರಾಶಿಗಳ ತೊಳೆವ ಪುಣ್ಯಜಲ. ಪಂಚಮಶ್ರುತಿ. ಕಾವ್ಯಯೋಗವನ್ನು ' 
ಆತ್ಮ | ಯೋಗದೊಂದಿಗೆ ಬೆಸುಗೆ ಹಾಕಿದ ನಾರಣಪ್ಪನದು ದರ್ಶನ ಪ್ರತಿಭೆಯಾದರೆ ಪ ಪಂಪನ 
ಪ್ರತಿಭೆ, ನಿಸರ್ಗ ಪ್ರಭೆ ! ಪಂಚಮವೇದ ಸ್ವರೂಪದ ಭಾರತಕಥೆಯನ್ನು ಲೌಕಿಕವೆಂದು 
ಸಾರುವ ಜೈನಧರ್ಭದ ಪಂಪನ ಹೇಳಿಕೆಯನ್ನು ಹುಸಿಗೊಳಿಸಲೆಂದೇ "ಕರ್ಣಾಟ ಭಾರತ 
ಕಥಾಮಂಜರಿ ' ರಚಿತಗೊಂಡಂತಿದೆ. 


"ಕುಮಾರವ್ಯಾಸನು ವಿಶಿಷ್ಟ ಶಕ್ತಿಯ ಸ್ವತಂತ್ರ ಕವಿ' ಎಂಬ ವಿದ್ವಾ ೦ಸರ ಮಾತು ' 
ಒಪ್ಪತಕ್ಕದ್ದು "“ ಪಂಪ ಶ್ರೇಷ್ಠತಮವಾಗಿ ಸ್ಥ ಸೃಷ್ಟಿಸಿರುವ ಭಾಗಗಳನ್ನು ಇವನು ಅದಕ್ಕೆ" 
ಸರಿಮಿಗಿರಾಹುಿ ಜತೆ ತಾನು ಓದಿಲ್ಲದೆ ಬರೆ ಯುತ್ತಿರುವಂತೆ ಸೃಷ್ಟಿಸಿರುವುದನ್ನು | 
ನೋಡಬಹುದು.” ಆದರೆ ನಾರಣಪ್ಪ ಪಂಪಭಾರತವನ್ನು ಓದಿಯೇ ಇಲ್ಲವೆಂದು ' | 
ಹೇಳುವುದು ಸರಿಯೆನಿಸದು. "ಓದಿದ್ದರೂ ಓದಿರಬಹುದು. ಓದದೆಯೂ | 
ಇರಬಹುದು''೨ ಎಂಬ ಹೇಳಿಕೆ ಬೇಜವಾಬಾ _ರಿಯುತವೆನಿಸುವುದು. ಕುಮಾರವ್ಯಾಸನು : | 
ಪಂಪನ ವಿಕ್ರಮಾರ್ಜುನ ವಿಜಯವನ್ನು ಓದಿದ್ದನೆಂಬುದರಲ್ಲಿ ಸಂದೇಹವೇ ಇಲ್ಲ 
ಇದರಿಂದ ಕುಮಾರವ್ಯಾಸನ ಪ್ರತಿಭೆಯ ಮಹತಿಗೆ ಯಾವ ಕಲಂಕದ ವರೇ | 
ಅಂಟಿಕೊಳ್ಳಲಾರದು. ನಾರಣಪ್ಪನು ಪಂಪನ ಪಂಪಭಾರತವನ್ನು ಮಾತ್ರವಲ್ಲ, 
"ಆದಿಪುರಾಣ' ವನ್ನು ಓದಿದ್ದಾನೆ. ಆದಿಪುರಾಣದಲ್ಲಿಯ ಭರತನ ವನವಿಹಾರದ ' 
ವೈಭವವನ್ನು ನಾರಣಪ್ಪ ನೋಡಿದ್ದಾನೆ. ಈ ದೆಶೆಯಲ್ಲಿ ಗಮನಹರಿಸಿ ಮಹಾಕವಿದ್ದಯರ | 
ವನವಿಹಾರಗಳನ್ನು ಸಮೀಕ್ತಿ $ಸುವುದೇ ಈ ಲೇಖನದ ಉದ್ದೆ (ಶ. 


೧. ಕರ್ಣಾಟ ಭಾರತ ಕಥಾಮಂಜರಿ -ನಾರಣಪ್ಪ ಸಂಪಾದಕೀಯ ಪುಟ. ೩ 
೨. ಕುಮಾರವ್ಯಾಸ ಪ್ರಶಸ್ತಿ -ಪುಟ. ೧೪೭ 


ಪಂಪ-ನಾರಣಪ್ಪರ ಕೃತಿಗಳಲ್ಲಿ ವನವಿಹಾರ ೪೭ 


ಆದಿಪುರಾಣದ ಏಕಾದಶಾಶ್ವಾಸದಲ್ಲಿಯ ಭರತನ ವನವಿಹಾರ ವರ್ಣನೆ ಪಂಪನ 
ರಸಿಕತೆಯ ಪಡಿಯಚ್ಚು. ಜೈನೇತರರೂ ತನ್ನ ಕಾವ್ಯವನ್ನು ಮೆಚ್ಚಿಕೊಳ್ಳಲೆಂದು ಈ ಶೃಂಗಾರ 
ಲತಾಕುಂಜವನ್ನು ಪೋಷಿಸಿ, ಬೆಳೆಸಿರಬೇಕು. ಪಂಪನಿಗೆ ಅತ್ರ ಂತೆ ಪ್ರಿಯವಾದ 
ಮಾವು-ಮಲ್ಲಿ ಗೆಗಳ ಸೊಬಗನ್ನು ಸವಿಯಬೇಕಾದ ಸಹೃದಯರು ಇಲ್ಲಿ ವಿಹರಿಸಲೇಬೇಕು. 
ಒಟ್ಟಿನಲ್ಲಿ ಪಂಪನ ಕಾವ್ಯಶ್ರೀ "ಶೃಂಗಾರದ ಮೋಡಿಹಾಕಿ ಓದುಗರ ತನು- ಮನೆಗಳನ್ನು 
ಸೂರೆಗೊಳ್ಳುತ್ತಾಳೆ. ಕರ್ಣಾಟ ಭಾರತ ಕಥಾ ಮಂಜರಿಯಲ್ಲಿ ನಾರಣಪ್ಪನಿಗೂ 
ವನವಿಹಾರವನ್ನು” ಬಣ್ಣಿಸುವ ಅವಕಾಶ ಒದಗಿ ಬಂದಿತ್ತು ಅದು ದುರ್ಯೋಧನನ 
ಘೋಷಯಾತ್ರೆಯ ಪ ಪ್ರಸಂಗದಲ್ಲಿ. ಆದರೆ ಯೋಗದ ಕವಿಗೆ ಭೋಗದ ಸವಿ ರುಚಿಸಲಿಲ್ಲ. 
ಪಂಪನ ನೆರವು ಪಡೆದರೂ ಕುಮಾರವ್ಯಾಸನ ಕಾವ್ಯಕನ್ನಿಕೆ .ಅರಳುವುದಂತೂ ದೂರವೇ 
ಉಳಿಯಿತು; ಬದಲಿಗೆ ಮುರುಟಕೊಳ್ಳುತ್ತಾಳೆ. ""ಕನ್ನಡ ಭಾರತದಲ್ಲಿ ಬಂದಿರುವ 
ಶೃಂಗಾರದ ಪರಿಮಿತ ಸನ್ನಿವೇಶಗಳಲ್ಲಿ " ಎರಹಿಗಳ ಶೃಂಗಾರವೇ ಹೆಚ್ಚಾ ಗಿದೆ. 
ಉಚಿತಜ ಸದನಾದ ತನಿ ಒಂದೊಂದು ಕಡೆಯಲ್ಲಿ ಇದರ ಒಂದೊಂದು ಬಗೆಯನ್ನು 
ನಿರೂಪಿಸಿದ್ದಾನೆ '* ಆದರೆ "' ಇಲ್ಲಿ ಕಾಣಬಹುದಾದ ನ್ಯೂನತೆಯೆಂದರೆ - ಒಂದೊಂದು 
ಕಡೆ ಭಾವಕ್ಕೆ "ನಯದ ಸಾಗೆ ಸಾಲದಿರುವುದು '' ಎಂದಿರುವುದು ಸರಿಯಾದ ನಿಷ್ಕರ್ಷೆ. 


ಘೋಷಯಾತ್ರಿಯ ನೆಪದಲ್ಲಿ ಪಾಂಡವರ ಹೊಟ್ಟೆಯುರಿಸಲು ದುರ್ಯೋಧನನು 
ಪರಿವಾರ ಸಮೇತ ದ್ವೈತವನಕ್ಕೆ ಬರುತ್ತಾನೆ. ಗಣಿಕಾಸಮೂಹವೂ ಅಂತಃಪುರದ 
ಸ್ತ್ರೀಯರನ್ನು ಹಿಂಬಾಲಿಸಿತು. ನಾರಣಯಪ್ಪನು ಈ ಸನ್ನಿವೇಶವನ್ನು ಹೀಗೆ ರೇಖಿಸಿದ್ದಾನೆ. 


ಸವಡಿಯಾನೆಯ ಮೇಲೆ ಗಣಿಕಾ 

ನಿವಹ ದಂಡಿಗೆಗಳು ಕೆಲಬರು 

ಯುವತಿಯರು ಕೆಲರಶಚಯದಲಿ ರಥನಿಕಾಯದಲಿ 

ಯುವತಿಮಯವೋ ಸೃಷ್ಟಿ ಗಣಿಕಾ 

ಯುವತಿಯರ ನೆಲನೀದುದೋ ದಿಗು 

ವಿವರ ಕರೆದುದೊ ಕಾಂತೆಯರನೆನೆ ಕವಿದುದಗಲದಲ್ಲಿ''” 

ವಯೋಮದದ ಕುಚೇಷ್ಟೆ ಕಪಿಚೇಷ್ಟೆಗಳಿಂದೊಡಗೂಡಿದ ಈ ಕೌರವ 
ಯುವತಿಯರ ವನವಿಹಾರವು ಯೋಗ ಕವಿ ನಾರಣಪ್ಪನ ಒಪ್ಪು ಪಡೆಯುವಲ್ಲಿ 
ವಿಫಲವಾಗಿದೆ. ಕವಿ ಪಾಂಡವ ಪಕ್ಷಪಾತಿಯಾಗಿರುವುದೇ ಇದಕ್ಕೆ ಕಾರಣ. ಹರೆಯದ 
ಯುವತಿಯರ ಒಂದೊಂದು ಲೀಲೆಗಳು ನಾರಣಪ್ಪನಿಗೆ ಕಸಿವಿಸಿಯನ್ನುಂಟು ಮಾಡಿವೆ. 
""ವೇದನಿರ್ಫೋಷದ ಬದಲು ನೇವುರದ ದನಿ ದಟ್ಟಿಸಿತು; ಯಾಗಗಳಿಗೆ ಬೇಕಾದ ಮಡಿ 
ಸ್ಥ `ಕುಮಾರವ್ಯಾಸ ಪ್ರಶಸ್ತಿ: ಪುಟ ೨೭೮ 


೪. ಅದೇ ಸ್ಥ 
೫. ಕ.ಭಾ.ಕ. -ನಾರಣಪ್ಪ, ಅರಣ್ಯಪರ್ವ ೧೭-೩೦ 


೪೮ ಕರ್ನಾಟಕ ಭಾರತಿ 


ಹುಡಿಯಾಯಿತು. ವನಿತೆಯರ ಶೃಂಗಾರಚೇಷ್ಟೆ ಗಳನ್ನು ವರ್ಣಿಸುವ ಈ ಸ ಸನ್ನಿವೇಶದ ಮೇಲೆ ' ತ 


ಪಂಪನ ಆದಿಪುರಾಣದ ಛಾಪು ಎದ್ದು ಕಾಣುತ್ತದೆ. ಪ್ರಸ್ತುತ ಸಂದರ್ಭದ ಕೆಲವು 
ಪದ್ಯಗಳನ್ನು ಇಲ್ಲಿ ಅವಲೋಕಿಸಲಾಗಿದೆ. 


“ಒದೆದು ಪದದಲಿ ಕೆಂದಳಿರ ತೋ 
ರಿದೆವಶೋಕೆಗೆ ಮದ್ಯ ಗಂಡೂ 
ಷದಲಿ` ಬಕುಳದ ಮರನ ಬುಲ್ಲವಿಸಿದೆವು'' “ಎಂಬೀ 


ನಾರಣಪ್ಪನ ಪದ್ಯ ಆದಿಪುರಾಣದ ೧೦-೧೦೨ ಮತ್ತು ೧೧-೧೨೨, ಈ ಎರಡು 
ಕಂದ ಪದ್ಯಗಳ ಸರಳ ಸಾರಾಂಶ. ತೌಲನಿಕ ಅಧ್ಯಯನದಲ್ಲಿ ಕವಿಸಮಯಗಳನ್ನು ಗಂಭೀರ 


ಚರ್ಚೆಗೆ ಒಳಪಡಿಸುವುದು ಸೂಕ್ತವಲ್ಲವೆಂದು ತೋರಿದರೆ ಇದೇ ಷಟ್ಟದಿಯ ಮುಂದಿನ * 


ಭಾಗವನ್ನು ಉದ್ದರಿಸಬಹುದು - 


ಆ ಭ್ಯ ಕುರುವಕಕೆ ತುದಿಮೊಲೆಯ ಸೋಂಕಿನಲಿ ಹೂದೋ 
ರಿದೆವು ಕಣ್ಣೊ €ರೆಯಲಿ ತಿಲಕವ 
ಕದುಕಿದೆವು ನೀವಾವ ಘನವೆಂದರಬಲೆಯರು "೭ 


ಇದನ್ನು ಆದಿಪುರಾಣದ ೧೧-೧೨೮ ನೆಯ ಪದ್ಯ ದ ನಂತರದ ವಚನದೊಂದಿಗೆ 
ಹೋಲಿಸುವುದು ಸೂಕ್ತ ಅದನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ; "" ಆಗಳಾಕೆಗಳಲಕ್ತಾ 
ರಕ್ತಮಣಿ ನೂಪುರ ಕ್ಹಣಿತ ಸುಭಗ ವಾಮಪಾದ ಪ್ರಹರಣದೊಳಶೋಕತರುಗಳೆರ 
ಕುಸುಮಿಸಿಯುಂ ವದನ ಸರಸಿಜಾಸವಸೇಕದೂಳೆ ವಕುಳ ಕುಜಂಗಳನಲರ್ಚಿ ಯುಂ, 
ಉನ್ನತ ಕುಚ್‌ ತಟಾಘಾತದೊಳೆ ಕುರುವಕಂಗಳಂ ಪುಷ್ಪಿತಂಗಳಂ ಮಾಡಿಯುಂ 


ಕ್ಲಿ ೇೀರಗಂಡೂಷ ಸೇಚನದೊಳೆ ಚಂಪಕ ವಿಟಿಪಗಳನಲರ್ಚಿ ಯುಂ, ಆಯತಧವಳಾಪಾಂ 


ಗ ಸಂಗದೊಳೆ-ತಿಳಕಭೂರುಹಂಗಳಭಿನವ ಲತಾಂತಂಗಳೊಳ್‌ ಕೂಡಿಯುಂ-ಇಂತು 
ನಾನಾವಿಧ ಕ್ರೀಡೆಯಿಂದುಪವನ ಕ್ರೀಡೆಯಂ ನಿರ್ವರ್ತಿಸಿದರು. 


ಪಂಪನ ಆದಿಪುರಾಣದಲ್ಲಿ ವರ್ಣಿತಗೊಂಡ ಭರತನ ಅಂತಃಪುರದ ಸ್ತ್ರೀಯರ 
ಅನೇಕ ಶೃಂಗಾರ ಕ್ರೀಡಾಭಂಗಿಗಳನ್ನು ಕುಮಾರವ್ಯಾಸಭಾರತದಲ್ಲಿ ಕಾಣಬಹುದಾಗಿದೆ. 
'"ಮಣಿಮಯದ ಕುಂಡಲವನಲುಗಿ । ಯೆಣಿಸುವಂತಿರೆ ಕೊರಳ ಹಾರದ । ಮಣಿಗಳನು 
ಮುತ್ತುಗಳ ಮೆರೆವರು ಮುರಿದ ಮೌಳಿಯಲಿ ''* ಎಂಬೀ ಪದ್ಯಕ್ಕೆ ಆದಿಪುರಾಣದ 
೧-೨೦ನೆಯ ಪದ್ಯವೇ ಸ್ಫೂರ್ತಿ ನೀಡಿರಬಹುದು. ಅಲ್ಲಿ ಯುವತಿಯೋರ್ವಳು- . 
ಓ. ಅರಣ್ಯಪರ್ವ - ೧೮-೧೩ 
೮. ಅದೇ, ೧೮-೧೬೭ 


ಜದ SM) ENS RN EINES ಗಾಸ್‌ re iikel 


ca dod a ಜ್‌ 


ಪಂಪ-ನಾರಣಪ್ಪರ ಕೃತಿಗಳಲ್ಲಿ ವನವಿಹಾರ ೪೯ 


ಸಮಾಕುಳಗತಿ ಸ್ಪಲಚ್ಚಳನ ಸಂಚಳಿತ್ತಾರ ಹಾ 
ರಮಂ ತಳದೊಳೊತ್ತುವೊಂದು ನೆವದಿಂದನಂಗಾಸ್ತ್ರ ವಿ 
ದ್ಹಮಂ ಪಡೆದು ಗೂಡುವಾಯ್ಬೆರ್ದೆಯನ್ನೊತ್ತಿ'' ಹಿಡಿಯುತ್ತಾಳೆ. 


"ಬಲುಮೊಲೆಗಳು ಅಳ್ಳಿರಿಯಲು ಏಕಾವಳಿಗಳನ್ನು ಕೆಲಕೊತ್ತುವ "ಸ್ತ್ರೀಯರನ್ನು 
ನಾರಣಪ್ಪ ಹೀಗೆ ಚಿತ್ರಿಸುತ್ತಾನೆ : 


"" ಬಲು ಮೊಲೆಗಳಳ್ಳಿರಿಯಲೇಕಾ 

ವಳಿಗಳನು ಕಳಕೊತ್ತಿ ಮೇಲುದ 

ಕಳಿಚಿ ನಡುಗಿಸಿ ನಡುವನಂಜಿಸಿ ಜಘನ ಮಂಡಲವ 
ಅಳಕ ನಿಕರವ ಕುಣಿಸಿ ಮಣಿ ಕುಂ 

ಡಲವಲುಗಿಸಿ ಹಣೆಯ ಮುತ್ತಿನ 

ತಿಲಕವನು ತನಿಗೆದರಿ ನಡೆದುದು ಕೂಡೆ ಸತಿ ನಿವಹ '' * 


ಅವರು 'ಸರಿದಿಳಿವ ನಿರಿಯನ್ನು ಒಂದು ಕೈಯಲ್ಲಿಯೂ, ಸುರಿವರಳ 
ಮುಡಿಯನ್ನು ಮತ್ತೂಂದು ಕೈಯಲ್ಲಿ ಹಿಡಿದುಕೊಂಡು ಗಮನಸ್ವೇದ ಜಲದಿಂದ 
ಮಘಮಫಿಸುತ್ತಿದ್ದರು '' ನಾರಣಪ್ಪನ ಕಲ್ಪನೆಗೆ ಇಲ್ಲಿ ಉಲ್ಲೇಖಿಸಲಾಗುವ ಪಂಪನ ಈ 
ಪದ್ಯವೇ ಪ್ರೇರಣೆ ನೀಡಿರಬೇಕು : 


"“ನೊಸಲಂ ತೊಂಗಲ್ಲುರುಳ್‌ ಮೇಲುದನೊಗೆವ ಕುಚಂ ಬೆನ್ನನಾನೀಳಕೇಶ 
ಪ್ರಸರಂ ಚೆಲ್ವಿಂ ಪೊದಟ್ಟೂಳ್ನಿಟೆಯವೆಡದ ತೋಳ್‌ ಸೋಗೆಯಂ ನೂಲತೊಂಗಲ್‌ 
ದೆಸೆಯಂ ಕಣ್‌ ಕೆನ್ನೆಯಂ ಭ್ರೂ ಲತಿಕೆಗಳುರಮಂ ಸಂಚಳತ್ತಾರಹಾರಂ 

ಪಸರಂ ಬೆತ್ತೆತ್ತ ಮೋರಂತಲೆಯ ಭರತನಂ ನೋಡಲೈತಂದಳೊರ್ವಳ್‌ ನ 


ಯುವತಿಯರ ಗಮನಸ್ಪೇದವು ನಾರಣಪ್ಪನ ಮೂಗಿಗೆ ಗಬ್ಬುವಾಸನೆಯಾಗಿ 
ಪರಿಣಮಿಸಿದ್ದರೆ ಆಶ್ಚರ್ಯಪಡಬೇಕಿಲ್ಲ ತನಗೆ ರುಚಿಸದ್ದಿದರೇನಾಯಿತು 9 
ತಪೋವನವೆಲ್ಲ ಘಮಘಮಿಸುತಲಿತ್ತು ಅದನ್ನು ಕವಿ ಹೀಗೆ ಬಣ್ಣಿಸಿದ್ದಾನೆ. 


೯. ಅದೇ ೧೮-೨೨ 
೧೦. ಆದಿಪುರಾಣ : ಪಂಪ ೧೧-೧೬ 


೫೦ 


“ನಾರಿಯರ ದಳ ತಿರುಗಿದರೆ ತನಿ 

ಸೌರಭದ ದಳ ತೆಗೆಯದಾ ಕಾಂ 

ತಾರದೊಳಗೇನೆಂಬೆನಾ ಸೌಗಂಧ ಬಂಧುರವ'' 
ಪಂಪನಿಗೆ ಮಾತ್ರ ಪೊಸಗಂಪು ಸಂಸಾರಸಾರ ಸರ್ವಸ್ವ ಫಲ' 


""ಕತ್ತುರಿಯ ಕಂಪುಮಂ ಬೆಮ 

ರೊತ್ತರಿಸಿ ಪೊದಟ್ಟ ಕಂಪನೀಯುತ್ತಿರೆ ವೃ 
ತ್ಲೋತ್ತುಂಗ ಸ್ತನಿಯರ್‌ ಶ್ರಮ 

ಮುತ್ತಮದೇಂ ಸುರಭಿಗಂಧಮಂ ಬೀಟ್‌ ದರೋ 


ಎಂದು ಕವಿ ಪಂಪ ರೋಮಾಂಚಿತಗೊಳ್ಳುವನು. ಈ ಲೇಖನದಲ್ಲಿ 
ಉಲ್ಲೇಖಿತಗೊಂಡಿರುವ ಪದ್ಯಗಳಲ್ಲಿಯ ಸಾದೃಶ್ಯವು ಕಾಕತಾಳಿಯವೆನಿಸಲಾರದು. ಪಂಪನ 
ಅದೆಷ್ಟೋ ಭಾವ- ಭಂಗಿಗಳನ್ನು ನಾರಣಪ್ಪ ಅನುಮೋದಿಸಿದ್ದಾನೆ. ಮಹಾಕವಿಗಳು 
ತಮಗಿಂತಲೂ ಪೂರ್ವದ ಮಹಾಕಾವ್ಯಗಳ ಬಗ್ಗೆ "ಮಚ್ಚರ ಪಡದೇ ಆಳವಾಗಿ ಅಧ್ಯಯನ 
ಮಾಡುವರು. ಕುಮಾರವ್ಯಾಸನು ಪಂಪನ ಎರಡೂ ಕಾವ್ಯಗಳನ್ನು ಓದಿರಲೇಬೇಕು. 


ಆದಿಪುರಾಣ ಮತ್ತು ಗದುಗಿನ ಭಾರತಗಳು ಧರ್ಮಕಾವ್ಯಗಳೇ ಆಗಿದ್ದರೂ 
ಕವಿಗಳಿಬ್ಬರ ಕಾವ್ಯ ಧೋರಣೆಗಳಲ್ಲಿ ವ್ಯತ್ಯಾಸವಿದೆ. "ಕುಮಾರವ್ಯಾಸ' ಪ್ರಥಮತಃ ಯೋಗಿ, 
"ದೃಪ್ಟಾರ' ನಂತರ ಕವಿ. ಪಂಪ ಪ್ರಥಮತಃ ಕವಿ, ಯೋಧ ಅನಂತರ 
ಜಿನಸಮಯದೀಪಕ. ""ಪಂಪಕವಿ ಸಾನು ಪ್ರದೇಶದ ಎಷ್ಟೋ ಚೆಲವುಗಳನ್ನೂ, 
ಅನುಭವಗಳನ್ನೂ ಕುಮಾರವ್ಯಾಸನಿಗಿಂತ ಸಮರ್ಥವಾದ ರೀತಿಯಲ್ಲಿ ಅನ್ಯಾದೃಶ್ಯವಾಗಿ 
ಕೊಟ್ಟಿದ್ದಾನೆಂಬುದರಲ್ಲಿ ಸಂಶಯವಿಲ್ಲ'''? ಇದಕ್ಕೆ ಕಾರಣ ಕವಿಗಳ ವೈಯಕ್ತಿಕ 
ಒಲವು-ನಿಲುವುಗಳು. 


ಅಾವಾಾರಾಘಾಘಾಘ) ಗಉಗಗ):೨ಾ್ಣ ೌಉ:ೌ/:/:್ಣ "-*ಿ ಗ 


೧೧. ಸವ ನೆನಪು ಸಿ.ಎ.ಕೆ. ಪುಟ ೩೭೧ 


ಕ ಇಗ ತ್ಯ, ಅತ್ರ ಬಹ ಘನ 
A 


ಸ ಹಜ್‌ 


ದಾಸರು (ಪಾತರದವರು) : ಒಂದು ಪರಿಚಯ 
ತ ಎಂ. ಎಸ್‌. ಪಾಟೀಲ 


ಕನ್ನಡ ಜನಪದ ಜನಾಂಗ ಹಲವು ಸಾಂಸ್ಕೃತಿಕ ಸ್ತರಗಳಲ್ಲಿ ಬೆಳೆದುಬಂದಿದೆ. 
"ದಾಸರು' ಒಂದು ಏಶಿಷ್ಟ ಪಂಗಡಕ್ಕೆ ಸೇರುವಂತಹವರು. ತನ್ನದೇ ಆದ 
ಸಂಸ್ಕೃತಿಯೊಂದಿಗೆ ಪ್ರಾದೇಶಿಕ ಭಿನ್ನತೆಯಿಂದ ಕನ್ನಡ ನಾಡಿದಲ್ಲಿ ಬೆಳೆದು ಬಂದ ದಾಸರನ್ನು 
ಉತ್ತರ ಕರ್ನಾಟಕದಲ್ಲಿ ಪಾತರದವರು ಎಂದು ಕರೆಯುತ್ತಾ ರೆ. ದಕ್ಷಿಣ ಕರ್ನಾಟಕದಲ್ಲಿ 
| ದಾಸರೆಂದೇ ಗುರುತಿಸುವುದುಂಟು. 


ದಾಸರ ಮೂಲ: 


ದಾಸರ ಮೂಲಪುರುಷ ಅಜಾಮಿಳನೆಂದು ಪ್ರತೀತಿ. ಅಜಾಮಿಳ ಕನ್ಯಾಕುಬ್ಬದಲ್ಲಿದ್ದ 
ಒಬ್ಬ ಬ್ರಾಹ್ಮಣ. ಅವನು ತಂದೆ-ತಾಯಿ, ಹೆಂಡತಿಯನ್ನು ಬಿಟ್ಟವನು. ಶೂದ್ರ 
ಹೆಣ್ಣಿನೊಂದಿಗೆ ಕೂಡಿಕೊಂಡು ಅನೇಕ ಮಕ್ಕಳನ್ನು ಹಡೆದನಂತೆ. ಆ ಮಕ್ಕಳೇ ದಾಸ 
ಕುಲದ ಮೂಲರೆಂದು ಹೇಳುತ್ತಾರೆ. ಕಂಚಿ ತಾತಾಚಾರ್ಯನೇ ತಮ್ಮ ಮೂಲಪುರುಷ 
ಎಂದು ಈ ಜನಾಂಗದವರು ಹೇಳಿಕೊಳ್ಳುತ್ತಾರೆ. 


| ಸಂಸ್ಕೃತದಲ್ಲಿ ದಾಸರನ್ನು ದಸ್ಯುಗಳೆಂದು ಕರೆಯುತ್ತಾರೆ .ಕ್ರೂಕ್‌ ಅವರು ದಾಸರನ್ನು 
ನಟನೆ (ನೃತ್ಯ) ಮಾಡುವವರೆಂದು ಹೇಳುವರು. ರಿಸ್ಲೆ ಅವರು ಇವರನ್ನು ಗುಡ್ಡಗಾಡು 
' ಜನಾಂಗವೆಂದು ಕರೆದಿದ್ದಾರೆ. ದಾಸರದು ಅಲೆಮಾರಿ ಜನಾಂಗ. ಕಾಲಾನಂತರದಲ್ಲಿ 
ಒಂದೆಡೆ ನಿಂತು ಹಿಂದುಗಳೆಂದು ಕರೆಯಿಸಿಕೊಳ್ಳುತ್ತಾರೆ. ಎಚ್‌.ಎ. ಸ್ಟುವರ್ಟ್‌ ಅವರು 
ದಾಸರ ಮೂಲದ ಕುರಿತು ಈ ರೀತಿ ಹೇಳುತ್ತಾರೆ. "ಉತ್ತರ ಜಿಲ್ಲೆ ಯೊಂದರಲ್ಲಿ 
 ಶೂದ್ರನಾಖ್ಯಾತನಿದ್ದ. ಅವನಿಗೆ ಮಕ್ಕಳಿರಲಿಲ್ಲ ತನಗೆ ಮಕ್ಕಳಾದರೆ ಒಬ್ಬನನ್ನು ದೇವರ 
ಸೇವೆಗೆ ಅರ್ಪಿಸುತ್ತೇನೆಂದು ' ಬೇಡಿಕೊಂಡ. ಮುಂದೆ ಅವನಿಗೆ ಅನೇಕ "ಮಕ್ಕ ಳು 
ಹುಟ್ಟಿದರು. ಅದರಲ್ಲಿ ಒಬ್ಬನನ್ನು ದೇವರ ಸೇವೆಗೆಂದು ಒಪ್ಪಿಸಿದ. ಅಂದಿನಿಂದ ಅವನು 
ದೇವರ " ದಾಸ ' (ಸೇವಕ್ಳಿನಾದನು. ಹೀಗೆ ದಾಸನಾದವನು ತಂದೆಯ ಆಸ್ತಿಯಲ್ಲಿ ಪಾಲು 
ಕೇಳುವಂತಿಲ್ಲ. ದೇವಾಲಯದ ಆದಾಯದಲ್ಲಿಯೇ ಅವನು ಬದುಕಬೇಕಾಯಿತು. 
ಮುಂದೆ ಅವನ ಮಕ್ಕಳು ಪಿತ್ರಾ ರ್ಜಿತ ಆಸ್ತಿಯಲ್ಲಿ ಹಕ್ಕನ್ನು ಕಳೆದುಕೊಂಡು ಭಿಕ್ಷೆಯ 
ಮಾರ್ಗವನ್ನು ಅವಲಂಬಿಸಬೇಕಾಯಿತು. ಅವರೇ ಮುಂಜಿ ದಾಸರಾದರೆಂದು ಸ್ಟುವರ್ಟ್‌ 


ಅವರ ಅಭಿಪ್ರಾ ಯ. 


| 
ತ 


- ಸ್ತ 

"ದಾಸರು ' ಯಾವುದೋ ಒಂದು ಜಾತಿಗೆ ಸೇರಿದವರಲ್ಲ. ಯಾವುದೇ ' 

ಜಾತಿಯವರು ದಾಸರಾಗಿರುವುದು ಕಂಡುಬರುತ್ತದೆ. ದೇವರ ಸೇವೆಗಾಗಿ ಹುಟ್ಟಿದವರು 
ಬರುಬರುತ್ತ ಕಲಾಸೇವಕರಾದರು. 


೫೨ ಕರ್ನಾಟಕ ಭಾರತಿ 


ದಾಸರ ಪಂಗಡಗಳು : 


ದಾಸರಲ್ಲಿ ಹಲವಾರು ಪಂಗಡಗಳಿವೆ. ಗಲ್ಲದಾಸರು, ವೊಳ್ಳೆದಾಸರು, 
ತೆಲಗುದಾಸರು, ಗಂಡುದಾಸರು, ತಿರುಮಲದಾಸರು, ಬ್ಯಾ೭ ನಾಸರು, ಹೊಲೆದಾಸರು, 
ದಂಡಿಗೆದಾಸರು, ಗರುಡಗಂಬದಾಸರು, ಡಂಗುಗಿದಾಸರು, ಕುಮಾರದಾಸರು, 
ಗೋಪಲಪತ್ತಿದಾಸರು, ದೊಂಬಿದಾಸರು, ಚೆನದಾಸರು, ಅರಿದಾಸರು, ದಾಸರಿಗಳು 
ಛತ್ರಿದಾಸರು ಎಂದು ಪಂಗಡಗಳುಂಟು. 


ದಾಸರ ವೃತ್ತಿ ೪ 


ಗಲ್ಲದಾಸರು ಒಕ್ಕಲುತನ ವೃತ್ತಿ ಯವರು, ಬ್ಯಾಡದಾಸರು ದೀವಿಗೆ, ಗಂಟೆ, ಶಂಖ 
ಹಿಡಿದು ಭಿಕ್ಷೆ ಬೇಡಿ ಉಪಜೀವಿಸುವವರು. ಹೊಲೆದಾಸರು ಗೋಫಾಳಭುಟ್ಟಿಯನ್ನು 
ಹಿಡಿದುಕೊಂಡು ದೇವರ ಪದಗಳನ್ನು ಹಾಡುತ್ತ ಭಿಕ್ಷೆ ಬೇಡುವವರು. ತೆಲುಗುದಾಸರು 
ತಮ್ಮ ಹೆಂಗಸರಿಗೆ ಹಾಡು-ನಟನೆಯನ್ನು ಕಲಿಸಿ ಅದರಿಂದ ಉಪಜೀವಿಸುವವರು. 
ಗಂಡುದಾಸರು ತಮ್ಮ ಹೆಂಗಸರನ್ನು ಬಯಲಿಗೆ ತರದೆ ಗಂಡಸರಿಗೆ ಹೆಣ್ಣು ಸೋಗು ಹಾಕಿ 
ಆಟ ಮಾಡಿ ಅದರಿಂದ ಉಪಜೀವಿಸುವವರು. ಬ್ಯಾಡ ಮತ್ತು ಹೊಲೆದಾಸರು ಊರಿನ 
ಹನುಮಂತದೇವರ ಪೂಜೆಯ ಕಾಲಕ್ಕೆ ತಂಬೂರಿ ಬಾರಿಸುತ್ತ ಹಾಡುವವರು. 
ತಿರುಮಲದಾಸರು ರಾತ್ರಿ ಆಟ ಮಾಡುವರು. ಇವರ ಹೆಂಗಸರು ಪಾತರದವರ ಹಾಗೆ 
ನರ್ತನ -ಗಾಯನದಲ್ಲಿ ಜಾಣರು. ತೆಲುಗುದಾಸರು ಮೂರುನಾಮಗಳನ್ನು ಹಚ್ಚಿಕೊಂಡು 
ಕರದೀಪ, ಶಂಖ, ಜಾಗಟೆ ಹಿಡಿದುಕೊಂಡು ವೆಂಕಟರಮಣನ ಹೆಸರಿನಿಂದ ಭಿಕ್ಷೆ 
ಬೇಡುವವರು. ದಂಡಿಗೆದಾಸರು ಊರಿನ ಹನುಮಂತದೇವರ ಪೂಜಾರಿಗಳು. 
ದಂಡಿಗೆಬಾಸರು ಹೆಗಲಿಗೆ ಗೋಪಾಳಬುಟ್ಟಿಯನ್ನು ಹಾಕಿಕೊಂಡು "'ವೆಂಕಟರಮಣ 
ಗೋವಿಂದಾ ಗೋವಿಂದ'' ಎಂದು ಭಿಕ್ಷೆ ಬೇಡುವರು. ದಾಸಗಳೆಲ್ಲ ವೈಷ್ಣವ ಗುರುವಿನಿಂದ 
ಮುದ್ರೆಯೊತ್ತಿಸಿ ಮನೆ ಮನೆಗೆ ಭಿಕ್ಷೆ ಬೇಡಿ ಉಪಜೀವಿಸುತ್ತಾರೆ. ದೊಂಬಿದಾಸರು 
ಏಕತಾರಿಯನ್ನು ಹಿಡಿದು ಹಾಡುತ್ತಾ ಭಿಕ್ಷೆ ಬೇಡುವರು. ಇವರು ಬಯಲಾಟಗಳನ್ನು ಕಟ್ಟಿ 
ಆಟವಾಡುತ್ತಿದ್ದರು. ದೊಂಬಿದಾಸರು ಹಾಡುವುದಕ್ಕೆ ಹೆಸರಾದವರು. ಅವರ ಕಂಠ 
ಮಧುರ. ಏಕತಾರಿಯನ್ನು ಹಿಡಿದು ಹಾಡಿಕೊಂಡು ಬರುವ ಇವರು ಪ್ರಸಿದ್ಧ ಜನಪದ 
ಕಲಾವಿದರು. ರಾಜಾ ಸತ್ಯವ್ರತ, ಶನಿಮಹಾತ್ಮ, ಸತ್ಯಹರಿಶ್ಚಂದ್ರ, ಮಾರ್ಕಂಡೇಯ, 


ಗರ 


ಟು 


ದಾಸರು (ಪಾತರದವರು) : ಒಂದು ಪರಿಚಯ ೫೩ 


BN ಕೃಷ್ಣ ಪಾರಿಜಾತ, ಪ್ರೇಮ ಸತ್ಯಭೋಜ, ಗಿರಿಜಾಕಲ್ಯಾಣ, ಕರಿಬಂಟನ 
ಕಾಳಗ- ಇವು ಇವರ ಪ್ರಸಿದ್ಧ ಒಭುಭಾಟಗಳು, ಇವರಾಡುವ ಜ್‌. ಗೌರಿ' ಜಗಳ 
ಜನಪ್ರಿಯ ಬಯಲಾಟ. ಇವರು ವೇಷಗಾರರಂತೆ ದಮ್ಮಡಿ ಬಾರಿಸುತ್ತ ಏಕತಾರಿ 
ಮಿಡಿಯುತ್ತ ಅಭಿಮನ್ಯುವಿನ ಕತೆ, ರಾಮಲಕ್ಷಣರ ಕತೆ, ಪಾಂಡವರ ಕತೆಗಳನ್ನು 
ಹೇಳುವರು. ಬಂಟರ ಹಾಡುಗಳನ್ನು ಕತೆಕಟ್ಟಿ ರಂಜನೀಯವಾಗಿ ಹಾಡುವ 
ಕಲೆಯಿಂದಲೂ ಇವರು ಪ್ರಸಿದ್ಧರು. ಸದ್ಯ ಇವರು ಬೆಂಗಳೂರು, ಕೋಲಾರ ತುಮಕೂರು 
ಜಿಲ್ಲೆಗಳಲ್ಲಿ ಅಧಿಕವಾಗಿ ಸಿಗುತ್ತಾರೆ. 


ದಾಸರ ಮುಖ್ಯವಾದ ಕಸಬು ಶಂಖ, ಜಾಗಟಿ, ದಮ್ಮಡಿ, ಏಕತಾರಿ, ದೀಪ 
ಮೊದಲಾದವನ್ನು ಉಪಯೋಗಿಸಿಕೊಂಡು ಭಿಕ್ಷೆ ಬೇಡುವದು. ದಾಸರಲ್ಲಿ ಕೆಲವರು ದನದ 
ವ್ಯಾಪಾರ ಮಾಡುವವರಿದ್ದಾರೆ. ಕೆಲವರು ತಬಲಾ ಮುಂತಾದ ಚರ್ಮವಾದ್ಯಗಳನ್ನು 
ರಿಪೇರಿ ಮಾಡುವವರೂ ಇದ್ದಾರೆ. ಕಲವರು ಗಿಡಮೂಲಿಕೆಗಳಿಂದ ಔಷಧ ಕೊಡುತ್ತಾರೆ. 
ಹುಲ್ಲಿನ -ಚಾಪೆ, ಹಣಿಗೆಗಳನ್ನು ಮಾರುತ್ತಾರೆ. ದಾಸರಾಟದಲ್ಲಿ ಬಗರಿ ಆಟ, ಜಾದೂ 
ಆಟಗಳನ್ನು ಕೆಲವರು ರೂಢಿಸಿಕೊಂಡಿದ್ದಾರೆ. ದಾಸರ ಹೆಣ್ಣು ಮಕ್ಕಳು ಬರುವ ಆಮಂತ್ರಣ 
ಸ್ವೀಕರಿಸಿ ಆಟಗಳಲ್ಲಿ ಪಾತ್ರವಹಿಸುವವರೂ ಇದ್ದಾರೆ. ಇವರಿಗೆ ಪಾತರದವರು ಎಂದು 
ಕರೆಯಲಾಗುವುದು. ಈ ಪಾತರದವರ ಪರಂಪರೆ ಉತ್ತರ ಕರ್ನಾಟಕದಲ್ಲಿ ಬಹು 
ಸಂಖ್ಯೆಯಲ್ಲಿ ಕಾಣಿಸುತ್ತದೆ. 


ಪಾತರದವರು : 


ದೇವರ ಸೇವಾಕಾರ್ಯಕ್ಕೆ ನಿಂತ ಪುರುಷ ದಾಸ ; ಅದೇ ಕಾರ್ಯಕ್ಕೆ ನಿಂತ ಹೆಣ್ಣು 
ದೇವದಾಸಿ. ದೇವದಾಸಿಯರು ಮೊದಲಿನಿಂದಲೂ ನೃತ್ಯಗಾರ್ತಿಯರೆಂದು, ದೇವರ 
ಸೇವಕಿಯರೆಂದು ಹೆಸರುಗಳಿಸಿದ್ದಾರೆ. ಕರ್ನಾಟಕದಲ್ಲಿ ದೇವದಾಸಿಯರ ಇತಿಹಾಸ ಅತ್ಯಂತ 
ಹಳೆಯದು. ಕಾವ್ಯ ಹಾಗೂ ಕಲ್ಲಿನ ಮೇಲಿನ ಬರಹದಿಂದ ಇವರ ಇತಿಹಾಸ 
ಪ್ರಾಚೀನವೆಂಬುದು ತಿಳಿಯುತ್ತದೆ. ದೇವಾಲಯದ ಸೂಳೆ, ಪಾತ್ರದ ಸೂಳೆ, ಪಾತ್ರದವಳು 
ಎಂಬ ಪದಗಳು ದೇವದಾಸಿ ಅರ್ಥದಲ್ಲಿ ಬಳಕೆ ಆಗಿವೆ. ಪಾತ್ರ ಅಂದರೆ ನೃತ್ಯ .ಪಾತ್ರ/ 
ಪಾತರ, ಪಾತರದವಳು ಅಂದರೆ ನೃತ್ಯಗಾತಿ. 


ದೇವರಿಗೆಂದು ಆಕಳು ಹೋರಿಗಳನ್ನು ಬಿಡುವ ರೂಢಿಯಿದೆ. ಅದಕ್ಕೆ ಗೂಳಿ, 
ಕಪಲಿ ಎಂದು ಕರೆಯುತ್ತಾರೆ ಹಾಗೆಯೇ ದೇವರಿಗೆ ಕನ್ಯೆಯರನ್ನು ಬಿಡುವ 
ಸಂಪ್ರದಾಯವಿತ್ತು ಇವರಿಗೆ 'ದೇವದಾಸಿ( ಪಾತರದವರು) ಯರೆಂದು ಕರೆಯಲಾಗುತ್ತಿತ್ತು. 
ಪ್ರಾರಂಭದಲ್ಲಿ ದೇವಾಲಯದ ಸಾಲಾಗಿ ಈ ಪದ್ಧತಿಯನ್ನು ವಿರೋಧಿಸಿದರೂ 


೫೪ ಕರ್ನಾಟಕ ಭಾರತಿ 


ಅರಸರ ಒತ್ತಾಯಕ್ಕೆ ಮಣಿಯಬೇಕಾಯಿತು. ಮುಂದೆ ಇವರು ದೇವಾಲಯದ ಒಂದು 
ಭಾಗವಾದರು. ದೇವಾಲಯದ ಪೂಜಾರಿಯ ಸಹಾಯಕ ಕೆಲಸಗಾರರಾಗಿ, ಭಕ್ತಿಯಿಂದ 
ಬದುಕಿದವರು ದೇವದಾಸಿಯರು. ಇವರ ಉಪಜೀವನಕ್ಕಾಗಿ ಭೂಮಿಯನ್ನು ಇನಾಮಾಗಿ 
ಕೊಡಲಾಗುತ್ತಿತ್ತು. 


ದೇವದಾಸಿಯರ ವಿವಾಹ ಮೊದಲಾದ ಸಂಪ್ರದಾಯಗಳು ಹಿಂದೂ ಧರ್ಮದಂತೆ 
ಇವೆ. ಹೆಣ್ಣು ಮೈನೆರೆದಾಗಲೇ ಅವಳನ್ನು ದೇವದಾಸಿಯನ್ನಾಗಿ ಮಾಡುವ ನಿಶ್ಚಿತಾರ್ಥದ 
ಕಾರ್ಯಗಳನ್ನು ಆ ದೇವರೆದುರೇ ಮಾಡುತ್ತಾರೆ. ಮುಂದೆ ದೊರೆಯನ್ನೋ ಒಬ್ಬ 
ಪ್ರೀಮಂತನನ್ನೊ ಹಿಡಿದು ಅವನಿಂದ ಲಗ್ನಕ್ಕೆ ಬೇಕಾಗುವ ಹಣ ಪಡೆದುಕೊಳ್ಳುತ್ತಾ ರೆ. 
ಸಾಂಕೇತಿಕವಾಗಿ ದೇವರ ಹೆಸರಿನ ಖಡ್ಗದೊಂದಿಗೆ ಅವಳ ಮದುವೆಯಾಗುತ್ತದೆ. ಇಲ್ಲಿ 
ದೇವದಾಸಿಯ ಗಂಡ ದೇವನೇ ಎಂಬ ನಂಬಿಕೆಯಿಂದ ಅವಳ ಮುತ್ತೈದೆತನಕ್ಕೆ ಹೆಚ್ಚಿನ 
ಬೆಲೆಯಿದೆ. ಊರಿನ ಪ್ರಮುಖ ಮದುವೆಗಳಿಗೆ ಇವಳೇ ತಾಳಿ ಪೋಣಿಸಿಕೊಡಬೇಕು. 
ಇವರು ತಮ್ಮ ಶೀಲ ಕಳೆದುಕೊಂಡರೂ ವ್ಯಭಿಚಾರವೆಂದು ತಿಳಿಯುತ್ತಿರಲಿಲ್ಲ ಇನ್ನು 
ಕೆಲವು ಜನ ದೇವದಾಸಿಯರು ಬ್ರಹ್ಮಚಾರಿಣಿಯರಾಗಿಯೇ ಉಳಿದುಕೊಂಡ 
ಉದಾಹರಣೆ ಸಿಗುತ್ತವೆ. 


ಬಸವಿಯರು ,ಪಾತರಬವರು : 


ಬಸವಿಯರೇ ಬೇರೆ, ದೇವದಾಸಿಯರೇ ಬೇರೆ, ಉಚ್ಚ ಕುಲದವರು ದೇವದಾಸಿ 
ಪದ್ಧತಿಯನ್ನು ಹುಟ್ಟಿಸಿದಂತೆ, ಕೆಳಕುಲದವರು "ಬಸವಿ' ಪದ್ಧತಿಯನ್ನು ಹುಟ್ಟು 
ಹಾಕಿರಬಹುದು. ಈ ಬಸವಿ ಬಿಡುವ ಪದ್ಧತಿ ಕೆಳವರ್ಗದಲ್ಲಿ ದಟ್ಟವಾಗಿ ಕಾಣಿಸುತ್ತದೆ. 
ತಂದೆ -ತಾಯಿಗಳ ವೈಯಕ್ತಿಕ ಕಾರಣಕ್ಕೆ ಈ ಬಸವಿ ಪದ್ಧತಿ ನಮ್ಮಲ್ಲಿ ಹುಟ್ಟಿಕೊಂಡಿದೆ. 
ಹುಟ್ಟಿದ ಹೆಣ್ಣುಮಗುವಿಗೆ ರೋಗ ರುಜಿನಗಳಾದರೆ ಈ ಮಗು ಬದುಕಿದರೆ "ನಿನಗೆ' 
ಬಿಡುನುದಾಗಿ ಬೇಡಿಕೊಳ್ಳುವರು. ಬೇಡಿಕೊಂಡಂತೆ ಬಿಡುವರು. ಆಶ್ಚರ್ಯವೆಂದರೆ 
ಗಂಡುಮಗುವಿಗೇನಾದರೂ ರೋಗ ರುಜಿನಗಳಾದರೆ, ಗಂಡು ಸಂತಾನ 
ಪಡೆಯಬೇಕಿದ್ದರೂ ಇದ್ದ ಹೆಣ್ಣು ಮಗುವನ್ನು "ಬಸವಿ' ಯನ್ನಾಗಿಸಿದ ಉದಾಹರಣೆಗಳಿವೆ. 
ಇವಳು ವ್ಯಭಿಚಾರಿಯಾಗಿ ಮನೆತನದ ಆದಾಯದ ವ್ಯಕ್ತಿಯಾದಳು. ಸುಲಭ ಆದಾಯದ 
ಮಾರ್ಗವಾಗಿ ಈ ಪದ್ಧತಿ ಸಮಾಜದಲ್ಲಿ ಬೆಳೆದುಬಂದಿತು. ಅದಕ್ಕಾಗಿಯೇ 
"ಬಸವಿ'ಯರನ್ನು ಕಸಬೆಯರು ಎಂದು ಕರೆಯುತ್ತಾರೆ. ದೇವದಾಸಿಯರು ಸೇವೆಗಾಗಿ 
ಬದುಕಿದವರು. ಬಸವಿಯರು ಗಳಿಕೆಗಾಗಿ ಬದುಕಿದವರು. ಕಲೆ ದೇವದಾಸಿಯರ 
ಉಸಿರು. ಬಸವಿಯರು ಕಲೆಯ ಗ್ರಂಧವಿಲ್ಲದವರು. ಯಾವುದೇ ಜಾತಿಯವರು 
ದೇವದಾಸಿಯರಾಗಬಹುದು. ಕೆಳವರ್ಗದವರು ಮಾತ್ರ ಬಸವಿಯರು. ದೇವದಾಸಿಯರ 


ada ಚ್‌ ce an 


ದಾಸರು(ಪಾತರದವರು): ಒಂದು ಪರಿಚಯ ೫೫ 


(ಪಾತರದವರ) ಸಂಬಂಧ ಒಬ್ಬನ ಜೊತೆ. ಬಸವಿಯರ ಸಂಬಂಧ ಅನೇಕರ ಜೊತೆ . 
ಇಲ್ಲಿ ದೇವದಾಸಿಯರು (ಪಾತರದವರು) ಬೇರೆ, ಬಸವಿಯರು ಬೇರೆ ಬಸವಿಯರೇ 
ವೇಶೈಯರಾಗಿ ದೇವದಾಸಿ ಪದ್ಧತಿಯ ಎಕೃತರೂಪವಾಗಿ ತೋರುತ್ತಿರುವುದಾಗಲಿ, 
ಪರಿಗಣಿಸುತ್ತಿರುವುದಾಗಲಿ ತೀರ ತಪ್ಪು 


ಕಾಲ ಬದಲಾಯ್ಯು; ದೇವರು, ಧರ್ಮದಲ್ಲಿ ನಂಬಿಕೆಯೂ ಕಡಿಮೆಯಾಯಿತು. 
ಕಲೆ ಕಲಾವಿದರಿಗೆ ಸ್ನಾನವಿಲ್ಲದಾಯ್ತು ದೇವಾಲಯಗಳ ಆದಾಯವೂ ನಿಂತಿತು. ಇನ್ನು 
ಕೆಲವು ದೇವಾಲಯಗಳ ಪೂಜೆಯೂ ನಿಂತಿತು. ಹೀಗಾಗಿ ದೇವದಾಸಿಯರ ಪೋಷಣೆ 
ನಿಂತು ಬದುಕು ಕಠಿಣವಾಯ್ತು. ದೇವದಾಸಿಯರನ್ನು ಸಮಾಜ 
ದುರುಪಯೋಗಪಡಿಸಿಕೊಂಡಿತು. ಅವರಿಗೂ ಬದುಕುವುದಕ್ಕೆ "ಸೂಳೆ'ಗಾರಿಕೆ 
ಅನಿವಾರ್ಯವಾಯಿತು. ಆದರೆ ಕೆಲವರು ದೇವದಾಸಿ (ಪಾತರದವರು) ತಮ್ಮ 
ಮಡಿವಂತಿಕೆಯನ್ನು ಉಳಿಸಿಕೊಂಡು ಕಲೆಯನ್ನೆ ಆರಾಧಿಸಿ ಶ್ರೇಷ್ಠ 
ಸಂಗೀತಗಾರರಾಗಿದ್ದಾ ರೆ ನಟರಾಗಿದ್ದಾ ರೆ. 


ಪಾತರದವರು (ದೇವದಾಸಿಯರು) ಮೂಲತಃ ಸುಶೀಲರು. ಸಮಾಜದ ಕಣ್ಣಲ್ಲಿ 
ಸೂಳೆಯರಂತೆ ಕಂಡರೂ ಅವರು ಸೂಳೆಯರೆಂದೆನ್ನಿಸಿಕೊಳ್ಳದೆ ಬದುಕುತ್ತಿದ್ದಾರೆ. 
ಅವರಲ್ಲಿದ್ದ ನೃತ್ಯ ಸಂಗೀತ ಕಲೆ ಇನ್ನೂ ಸತ್ತಿಲ್ಲ. ಇಂದು ಅದಕ್ಕೆ ಸರಿಯಾದ 
ಪ್ರೋತ್ಲಾಹವಲ್ಲ. ಬದುಕು ಅನಿವಾರ್ಯವಾದಾಗ ಈ ಪಾತರದವರು ಇಟ್ಟುಕೊಂಡವನ 
ಜೊತೆ ನಿಷ್ಠೆಯಿಂದ ಬದುಕಿದ್ದಾರೆ. ಅವರು ವೇಶ್ಕೆಯರಂತಲ್ಲ, ಧರ್ಮದ ಬಲಿಪಶುಗಳಾದ 
ಈ ಒಂದು ವರ್ಗ ಸಮಾಜದಿಂದ ತೀರ ಕಡೆಗಣಿಸಲ್ಪಟ್ಟ ಗುಂಪಾಗಿ 
ಉಳಿದುಕೊಂಡಿರುವುದು ದುಃಖದ ಸಂಗತಿ. ಈ ಪಾತರದವರು ದಾಸರ ಒಂದು 
ಭಾಗವಾಗಿ ಕರ್ನಾಟಕದಲ್ಲಿ ಬೆಳೆದು ಬಂದಿದ್ದಾ ರೆ, 


ದಾಸರ ಕಲೆ: 


ದಾಸರು ಒಳ್ಳೆಯ ಕುಶಲ ಕಲೆಗಾರರು. ಹಾಡುಗಾರಿಕೆಯಲ್ಲಿ ಪ್ರವೀಣರು. 
ದಾಸರಾಟದಿಂದಲೇ ಕರ್ನಾಟಕದ ಬಯಲಾಟ ರೂಪುಗೊಂಡಿರುವ ಸಾಧ್ಯತೆಯಿದೆ. 
ಜಾನಪದ ರಂಗಭೂಮಿಯನ್ನು ಶ್ರೀಮಂತಗೊಳಿಸುವುದರಲ್ಲಿ ದಾಸರ ಪಾತ್ರ ದೊಡ್ಡದು. 
ವೃತ್ತಿರಂಗಭೂಮಿಯಲ್ಲಿ ಹೆಣ್ಣು ಪಾತ್ರ ಪರಿಚಯವಾದದ್ದೇ ಈ ಪಾತರದವರಿಂದ. 
ಇಂದಿಗೂ ಹಂಸನೂರು, ಇಲಕಲ್ಲು ಮುಂತಾದ ಕಡೆ ಪಾತರದವರು ಸಿಗುತ್ತಾರೆ. 
ದಾಸರಾಟದ ನೇರ ಪ್ರಭಾವ ಮಹಾರಾಷ್ಟ್ರದ ರಂಗಭೂಮಿಯ ಮೇಲಾಗಿ "ತಮಾಷಾ' 
ಎಂಬ ಜಾನಪದ ರೂಪಕ ಪದ್ಧತಿ ಬೆಳೆಯಲು ಕಾರಣವಾಗಿದೆ. ಇದು ಅಭಿಮಾನದ 


೫೬ ಕರ್ನಾಟಕ ಭಾರತಿ 


ಸಂಗತಿ . ದಾಸರ ಕಲೆ ಒಂದು ಕಾಲದಲ್ಲಿ ದೇವರ ಸೇವೆಗೆ ಮೀಸಲಾಯಿತು. ಕಾಲ 
ಬದಲಾದಂತೆ ಉಪಜೀವನದ ಮಾರ್ಗವಾಯಿತು. ಇಂದು ದಾಸರೂ ಇಲ್ಲ, ಕಲೆಯೂ 
ಇಲ್ಲವೆನ್ನುವಂತಾಗಿದೆ. 


ದಾಸರ ವೇಷ: 


ಶಂಖ, ಜಾಗಟೆ ,ಗಂಟೆ, ಭವನಾಶಿ, ಭಾಂಕಿ, ಗರುಡಗಂಬ, ಆಂಜನೇಯನ 
ಮೂರ್ತಿ ಇರುವ ಅಂಗೈಯಗಲದ ಹಿತ್ತಾಳೆ ಮೂರ್ತಿ ಇರುತ್ತವೆ. ತಲೆಯ ಮೇಲೆ ಕೆಂಪು 
ರುಮಾಲು, ಹಣೆಯ ಮೇಲೆ ಮೂರು ಗೂಟನಾಮಗಳು ದಾಸರ ಮುಖ್ಯ ಲಕ್ಷಣ. 
ಕೆಲವರು ಗೋಪಾಳ ಬುಟ್ಟಿಯನ್ನು ಹಿಡಿದಿರುತ್ತಾರೆ. 


ದಾಸರ ಹೆಣ್ಣುಮಕ್ಕಳು ಹಿಂದೂ ಸ್ತಿ ೀಯರಂತೆ ಉಡುಪು ಧರಿಸುತ್ತಾರೆ. ಹಣೆಗೆ 
ಕುಂಕುಮ, ಕೈಗೆ ಕಾಜಿನ ಬಳೆ, ಕಾಲಲ್ಲಿ ಕಾಲುಂಗುರ ಹಾಕಿಕೊಳ್ಳುವರು. ಹಚ್ಚಿಬಟ್ಟನ್ನು 
ಇಟ್ಟುಕೊಳ್ಳುವರು. ಹಚ್ಚಿ ಬಟ್ಟನ ಚಿತ್ರಗಳು ಶಂಖ, ತುಳಸಿ, ರಥ, ಬಾಳೇಗಿಡ ಮುಂತಾದವು. 
ಅಂಗೈ ಮೇಲ್ಭಾಗ, ಹಣೆ, ತೋಳು, ಗಲ್ಲ ಹಾಗೂ ಗದ್ದ ಮುಂತಾದ ದೇಹಾಂಗಗಳ 
ಮೇಲೆ ಹಾಕಿಸಿಕೊಳ್ಳುವದುಂಟು. ನತ್ತು ಕಾಲುಂಗುರ, ಕಾಲ್ಲಡಗ,ಡಾಬು,ತಾಳಿ 
ಆಭರಣಗಳನ್ನು ಹಾಕಿಕೊಳ್ಳುವರು. 


ಆರನೆಯ ಎಕ್ರಮಾದಿತ್ಯನ ಕೌಂಟಿಯ ಶಾಸನ 


೫% ಹನುಮಾಕ್ಷಿ ಗೋಗಿ 


ಗುಲ್ಬರ್ಗ ನಗರದಿಂದ ೧೭ ಕಿ.ಮೂ ದೂರದಲ್ಲಿರುವ ಫರಹತಾಬಾದದಿಂದ ಒಳಗೆ 
ಸುಮಾರು ೧೨ ಕಿ.ಮೂ. ಕ್ರಮಿಸಿದ ಮೇಲೆ ಭೀಮಾನದಿಯ ದಡದಲ್ಲಿರುವ ಕೌಂಟಿ 
ಮರಗಮ್ಮನೆಂದು ಕರೆಸಿಕೊಳ್ಳುವ ದೇವಿಯ ಗುಡಿಯ ಹಿಂದಿರುವ ಬಯಲುಭಾಗದಲ್ಲಿ 
ನಿಂತಿರುವ ಶಾಸನವೊಂದನ್ನು ಪ್ರಕಟಿಸುವುದು ಇಲ್ಲಿಯ ಉದ್ದೇಶ. ಇಂದು ಅಲ್ಲಿ 
ಯಾವುದೇ ಊರು-ಕೇರಿಗಳಿಲ್ಲದಿದ್ದರೂ ಹಿಂದೆ ಜನವಸತಿಯಿತ್ತು ಎಂಬುದರ 
ಕುರುಹುಗಳು ದೊರೆಯುತ್ತವೆ. 


ಸುಮಾರು ೨ 9," ೬' ಎತ್ತರದ ಕರಿಯ ಕಲ್ಲಿನ ಮೇಲೆ ಈ ಶಾಸನವನ್ನು ೧'' 
x ೧'' ಗಾತ್ರದ ಅಕ್ಷರಗಳಲ್ಲಿ ಕೆತ್ತಲಾಗಿದೆ. ಕಲ್ಲಿನ ಮೇಲ್ಬಾಗದ ೨' ಭಾಗದಲ್ಲಿ ಒಂದನೆಯ 
ಸ್ತರದಲ್ಲಿ ಬಸವಣ್ಣ-ಲಿಂಗ , ಸೂರ್ಯ-ಚಂದ್ರರಿದ್ದು ಎರಡನೆಯ ಸ್ತರದಲ್ಲಿ ಖಡ್ಗ ಮತ್ತು 
ಆಕಳು-ಕರುಗಳ ಚಿತ್ರಗಳಿವೆ. 


ಶಾಸನದ ೭-೮ನೆಯ ಸಾಲುಗಳಲ್ಲಿ ಬರುವ ""ಪ್ರೀ ಮಚ್ಚಾಳುಕ್ಕ ವಿಕ್ರಮ ವರ್ಷದ 
೧೨ನೆಯ ಪ್ರಭವ ಸಂವತ್ತರದ ವೈಶಾಖದಮವಾಸ್ಕೆ ಸೂರ್ಯಗ್ರಹಣ'' ಎಂಬ ಮಿತಿಯು 
ಕ್ರಿ.ಶ. ೧೦೮೭ನೆಯ ಸಾಲಿನ ಮೇ ೫ ಬುಧವಾರಕ್ಕೆ ಸರಿಹೊಂದುತ್ತದೆ. 


ಕ.ಚಾ. ಅರಸು ತ್ರಿಭುವನಮಲ್ಲ ಆರನೆಯ ವಿಕ್ರಮಾದಿತ್ಯನು ಕಲ್ಯಾಣಪುರದಿಂದ 
ಆಳುತ್ತಿರುವಾಗ, ಆತನ ಮಹಾಮಂಡಳೇಶ್ವರ ಬಿಬ್ಬರಸನು ಭೀಮರಥಿಯ ದಡದ 
ಮೇಲಿರುವ ಕವಿಟಗೆಯ ಆಜ್ಜೇಶ್ವರ ದೇವರಿಗೆ ಬಿಟ್ಟ ಭೂದತ್ತಿಯನ್ನು ಈ ಶಾಸನ 
ವಿವರಿಸುತ್ತ. ದೆ. ಶಾಸನಧ ಪೂರ್ಣಪಾಠ ಕೆಳಗಿನಂತಿದೆ ಃ 


€ ೫ ಟ್ರ ೦ 
J 
ಣ 
ತೆ 


. ೫೮ 


ಕರ್ನಾಟಕ ಭಾರತಿ 


೫ ದ್ರಾರ್ಕ್ಯ ತಾರಂಬರಂ ಸಲುತ್ತಮಿರೆ ಕಲ್ಯಾಣಪೂರದ 

೬ ನೆಲೆವೀಡಿನೊಳು ಸುಖಸಂಕಥಾ ವಿನೋದದಿಂ ರಾಜ್ಯಂಗೆಯ್ಯೆ 

೭ ಶ್ರೀಮಚ್ಚಾಳುಕ್ಕ ವಿಕ್ರಮವರ್ಷದ ೧೨ನೆಯ ಪ್ರಭವಸಂವತ್ಸ 

೮ ರದ ವೈ ಶಾಖದಮವಾಸ್ಯೆ ಸೂರ್ಯ್ಯಗ್ರಹಣ ನಿಮಿತ್ತದಿಂ 

೯ ಸ್ವಸ್ತಿ ಸಮಧಿಗತ ಪಂಚಮಹಾಶಬ್ದ ಮಹಾಮಂಡಳೇಶ್ವರಂ ವಿಜಯಲ 

೧೦ ಕ್ಷಿ ಕಾನ ನ ಆನೆವೆಡಂಗಂ ಸಸ್ಕರಾಧೇಯಂ ಸೌಚಾಂಜನೇಯಂ ನೀತಿ 

೧೧ ಚಾಣುಕ್ಯ ಪರೋಪಕಾರಮಾಚಾರಪಾರಾಯಣಂ ಚತುಸ್ಸಮ 

೧೨ ಯಸಮುದ್ಧರಣ ಶ್ರೀಮತ್ತಿಬುವನಮಲ್ಲದೇವ ಪಾದಾಂ 

೧೩ ಬೋಜಭ್ರಿಂಗಂ ಸಾಹಸೋತ್ತುಂಗಂ ನಾಮಾದಿ ಸಮಸ್ತ ಪ್ರಶಸ್ತಿ 

೧೪ ಸಹಿತಂ ಶ್ರೀಮನ್ನಹಾಮಂಡಳೇಶ್ವರಂ ಬಿಬ್ಬರಸರು ಮಹಾ | 

೧೫ ನದಿ ಭೀಮರಥಿಯ ತಡಿಯ ಕವಿಟಗೆಯ ಆಜ್ಜೇಶ್ವ 

೧೬ ರದೇವರ್ಗ್ಗೆ ನೃಷ್ಟಿಕಸ್ತಾ ನಮಾಗಿ ಸರ್ವ್ವನಮಸ್ಕದಿಂ ಧಾರಾಪೂ 

೧೭ ರ್ವಕಂ ಮಾಡಿ ಬಿಟ್ಟ ಮತರು ೩॥ ಮಾದೇವರಾಯ್ತ ೨ ನೆಯ 

೧೮ ನಿವೇಶಣದಗಲ ೧೮ ಕೈನೀಳ ೨೧ ತೋಂಟ ಮತ್ತ ೧ ಈ ಧಮ್ಮಮಂ ಪ್ರ 

೧೯ ತಿಪಾಳಿಸಿದಂಗನಂತ ಪುಣ್ಯಮಕ್ಕುಮೀ ಧರ್ಮಕ್ಕಾವನೋರ್ವ್ವನಪಾ 

೨೦ ಯಮಂ ಚಿನಿಸಿ, ಕುಳಿಪಂಗೆ ಭೀಮರಧಿನದಿಯೆನಿತಂ ಪರಿದು ದನಿ 

೨೧ ತಆೊಮಿಣ್ಣ ಜೀವಧನಮುಮಂ ಬ್ರಾಹ್ಮಣಮುಮಂ ವಾಣರಾಸಿಯೆ 

೨೨ ವಿದೆ ಗೆಯ್ದ ಪಾಪಮಕ್ಕುಂ ಸಾಮಾನ್ಯೋಯಂ ಧರ್ಮ್ಮಸೇಯನರ್ನ್ರಿಪ್ರಾಣಾಂ 

೨೩ ಕಾಲೇ ಕಾಲೇ ಪಾಲನಿಯೋ ಭವದ್ಧಿಃ ಸರ್ವ್ವಾನೇಯಾನ್ಚಾಗಿನ: 
ಪಾರ್ತ್ಮಿವೇಂದ್ರಾ 

೨೪ ಭೂಯೋ ಭೂಯೋ ಯಾಚತೇ ರಾಮಚಂದ್ರಃ 

೨೫ ಸ್ಪದತ್ತಂ ಪರದತ್ತಂ ವಾಯೋಹರೇತಿ ವಸುಂಧರಾಂ 
ಸಸ್ನಿರ್ವೃರ್ಷಸಹಸ್ರಾಣಿವಿಷ್ಟಾ 

೨೬ ಯಾಂ ಜಾಯತೀ ಕ್ರಿಮಿಃ॥ಬಹುಭಿರ್ವ್ವಸುಧಾ ದತ್ತಾರಾಜಾಭಿಃ 

೨೭ ಸಗರಾಜಭಿಃ ಯಸ್ಕಯಸ್ಯಯದಾ ಭೂಮಿತಸ್ಯ 

೨೮ ತಸ್ಯ ತಧಾ ಫಳಂ ॥ 


ಕೃಷ್ಣ ಮೂರ್ತಿ ಪುರಾಣಿಕರ ಕಾದಂಬರಿಗಳು | 


ತೆ ಸಿ.ಕೆ.ನಾವಲಗಿ 


ಗದ್ಯಕಾವ್ಯ ಎನ್ನಿಸಿಕೊಂಡ ಕಾದಂಬರಿ ಪ್ರಕಾರ, ಲಲಿತ ಸಾಹಿತ್ಯ ಪ್ರಕಾರಗಳಲ್ಲಿಯೇ 
ಅತ್ಯಂತ ಜನಪ್ರಿಯವಾದುದು. ಪ್ರಾಥಮಿಕ ಅಭ್ಯಾಸಿಗೆ, ಅದರಲ್ಲಿಯೂ ಗೃಹಿಣಿಗೆ 
ಕಾದಂಬರಿ ತುಂಬ ರಂಜನೆಯನ್ನುಂಟು ಮಾಡುತ್ತ ಬಂದಿರುವುದೇ ಇದರ 
ಜನಪ್ರಿಯತೆಗಳಲ್ಲಿ ಒಂದು. 


ಚರಿತ್ರೆಯ ದೃಷ್ಟಿಯಿಂದ ಕನ್ನಡ ಕಾದಂಬರಿ ಆರಂಭವಾದುದು ೧೮೨೦ರ 
ಸುಮಾರಿಗೆ. ಆರಂಭದ ಕೃತಿಗಳೆಂದು ಹೇಳಲಾದ ಯಾದವಕಟ್ಟಿಗನ ""ಕಲಾವತಿ 
ಪರಿಣಯ''(೧೮೧೫), ಕೆಂಪು ನಾರಾಯಣನ "ಮುದ್ರಾಮಂಜೂಷ! (೧೮೨೪) 
ಮುಂತಾದವು ಸ್ವತಂತ್ರ ಕಾದಂಬರಿಗಳು. ಇವು ಆರಂಭದ ಕೃತಿಗಳಾದುದರಿಂದಲೋ 
ಏನೋ, ಇವುಗಳಲ್ಲಿ ಕಾದಂಬರಿಯ ಪೂರ್ಣಸ್ವರೂಪ ಕಾಣದೇ ಹೋಯಿತು. ಈ 
ಅವಧಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಇಂಗ್ಲೀಷಿನ ಸಂಪರ್ಕ ಇರಲಿಲ್ಲ. ಕನ್ನಡದಲ್ಲಿ 
ಕಾದಂಬರಿಯ ಸ್ವಪ್ನರೂಪ ಮೂಡಿದ್ದು ಬಂಗಾಲಿ ಮತ್ತು ಮರಾಠಿ ಅನುವಾದಗಳಿಂದ. 


೬. ಕರ್ನಾಟಕದಲ್ಲಿ ಬಿ.ವೆಂಕಟಾಚಾರ್ಯರು, "ಬಂಕಿಮಚಂದ್ರ'ರ ಬಂಗಾಲಿ 
ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದಿಸಿದಂತೆ, ಉತ್ತರ ಕರ್ನಾಟಕದಲ್ಲಿ ಗಳಗನಾಥರು 
"ಹರಿನಾರಾಯಣ ಆಪ್ಪೆ' ಅವರ ಮರಾಠಿ ಕಾದಂಬರಿಗಳನ್ನು ಕನ್ನಡಿಸಿದರು. ತದನಂತರ 
ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸ್ವತಂತ್ರ್ಯ ಸಾಮಾಜಿಕ-ಕಾದಂಬರಿಗಳು 
ಹೊರಬರತೊಡಗಿದವು. ದಕ್ಷಿಣ ಕನ್ನಡ ಜಿಲ್ಲೆಯ ಗುಲ್ವಾಡಿ ಅಣ್ಣರಾಯರು 
"ರೋಹಿಣಿ'(೧೮೯೯), ಅದೇ ವರ್ಷ ಗುಲ್ವಾಡಿ ವೆಂಕಟರಾಯರು "ಇಂದಿರಾಬಾಯಿ' 
ಅಥವಾ ಸದ್ದರ್ಮವಿಜಯ, ೧೯೦೫ರಲ್ಲಿ ಬೋಳಾರ ಬಾಬುರಾಯರು "ವಾಗ್ಗೇವಿ' ಇವೇ 
ಮೊದಲಾದ ಸ್ವತಂತ್ರ ಕೃತಿಗಳನ್ನು ಕನ್ನಡಕ್ಕೆ ನೀಡಿದರು. ೧೯೧೫ರಲ್ಲಿ ಎಂ.ಎಸ್‌. ಪುಟ್ಟಣ್ಣ 
ಅವರು "ಮಾಡಿದ್ದುಣ್ಣೋ ಮಹಾರಾಯ' ಮತ್ತು "ಮುಸುಕು ತೆಗೆಯೇ ಮಾಯಾಂಗನೆ' 
ಸ್ವತಂತ್ರ ಕಾದಂಬರಿಗಳನ್ನು ರಚಿಸಿದರೆ, ಕೆರೂರು ವಾಸುದೇವಾಚಾರ್ಯರು 


"ಇಂದಿರೆ ಯನ್ನು ಬರೆದರು. 


೬೦ ಕರ್ನಾಟಕ ಭಾರತಿ 


ಮುಂದೆ (೧೯೨೦-೩೦) ಆನಂದಕಂದರ "ಸುದರ್ಶನ ' , "ದೇವುಡು ಅವರ 
"ಅಂತರಂಗ' ಕಾದಂಬರಿಗಳೊಂದಿಗೆ ಆಧುನಿಕ ಸಾಮಾಜಿಕ ಕಾದಂಬರಿಗಳು 
ಪ್ರಾರಂಭವಾದವು. ಇದೇ ಕಾಲಾವಧಿಯಲ್ಲಿ ಶಿವರಾಮ ಕಾರಂತರ "ಚೋಮನದುಡಿ, 
ರಂ.ಶ್ರೀಮುಗಳಿಯವರ 'ಬಾಳುರಿ ', ಅ.ನ.ಕೃ. ರವರ "ಉದಯರಾಗ ', ಶ್ರೀರಂಗರ 
"ವಿಶ್ವಾಮಿತ್ರನ ಸೃಷ್ಟಿ', ವಿ. ಕೃ. ಗೋಕಾಕರ "ಇಜ್ಜೋಡು', ಜಿ.ಬಿ.ಜೋಶಿ ಅವರ 
"ಧರ್ಮಸೆರೆ', ಕುವೆಂಪು ಅವರ "ಕಾನೂರು ಸುಬ್ಬಮ್ಮ ಹೆಗ್ಗಡತಿ 'ಗಳು ಪ್ರಕಟಗೊಂಡು 
ಕನ್ನಡದಲ್ಲಿ ಕಾದಂಬರಿಯ "ನವೋದಯ'ವೇ ಆರಂಭವಾಯಿತು. ಇವರೆಲ್ಲ 
ಉನ್ನತಮಟ್ಟದ ವಿಪುಲ ಕಾದಂಬರಿಗಳನ್ನು ನೀಡಿದ್ದರಿಂದ, ಕನ್ನಡ ಕಾದಂಬರಿ ಕ್ಷೇತ್ರ 
ಇಂಬುಗೊಂಡು, ಹೊಸ ಹಾದಿಯೇ ನಿರ್ಮಾಣವಾಯಿತು. 


ಇವರಲ್ಲಿ ಅನೇಕರು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳ ಸೃಷ್ಟಿಗೂ ಕೈಯಿಕ್ಕಿದರು. 
ಕಾದಂಬರಿಗಳನ್ನೇ ತಮ್ಮ ಮುಖ್ಯ ವ್ಯವಸಾಯವನ್ನಾಗಿ ಮಾಡಿಕೊಂಡ ಪ್ರಮುಖರೆಂದರೆ, 
'ಅ.ನ. ಕೃತ. ರಾ. ಸು, Ee ಕಟ್ಟೀಮನಿ ಹಾಗೂ ಕೃಷ್ಣಮೂರ್ತಿ ಪುರಾಣಿಕರು. 


ಶ್ರೀಕೃಷ್ಣಮೂರ್ತಿ ಪುರಾಣಿಕರು ಕಾದಂಬರಿ ರಂಗ ಪ್ರವೇಶಿಸಿದ್ದು ತೀರ ಆಕಸ್ಥಿಕ. 
ಪುರಾಣಿಕರದು ಮೂಲತಃ ಕಎಹ ದಯ. ತಮ್ಮನ್ನು ನ ಕಾವ್ಯಲೋಕದಿಂದ ಕಾದಂಬರಿ 
ಲೋಕಕ್ಕೆ ಕರದೊಯ್ದವರು ಶಿವರಾಮ ಕಾರಂತರೇ ಎನ್ನತ್ತಾರೆ ಪಂ. ಶಿವರಾಮ 
ರಂತರ ಗೋಕಾಕಕ್ಕೆ ನಾಡಹಬ್ಬದ ನಿಮಿತ್ತ ಉಪನ್ಯಾಸ ನೀಡಲು ಬಂದವರು, 
ಪುರಾಣಿಕರ ಮನೆಯಲ್ಲಿ "ಉಳಿದಿದ್ದರು. ಆಪ ಪ್ರಸಂಗದಲ್ಲಿ ಪುರುಣಿಕು ತಾವು ಹೊಸದಾಗಿ 
ರಚಿಸಿದ "ಅವತಾರ' ಎಂಬ ಕವಿತೆಯನ್ನು ಆಜರ ಮುಂದೆ ಓದಿದರು. ಕವಿತೆಯನ್ನು 
ಕಾರಂತರು ಮೆಚ್ಚಿಕೊಂಡರಾದರೂ ಇನ್ನೂ" ಹೆಚ್ಚಿನ ಜನಕ್ಕೆ ನಿಮ್ಮ ಸಾಹಿತ್ಯ 
ಅರ್ಥವಾಗಬೇಕಾದರೆ, ನೀವು ಹೇಳಬೇಕಾದುದನ್ನು ಕಾದಂಬರಿಯ ಮೂಲಕ 
ಹೇಳಬೇಕು. ಅದು ಜನಸಾಮಾನ್ಯರಿಗೆ ಅರ್ಥವಾಗುತ್ತದೆ. ಎಂದು ತಿಳಿಸಿದಾಗ ಇದು 
ಪುರಾಣಿಕರಿಗೆ ಸರಿ ಎನಿಸಿ, ಕಾದಂಬರಿ ಬರೆಯತೊಡಗಿದರು. ` ಕಾವ್ಯದಿಂದ 
ಕಾದಂಬರಿಯೆಡೆಗೆ ಅವರ ದೃಷ್ಟಿಯನ್ನು ತಿರುಗಿಸಿದ ಈ ಪ್ರಸಂಗವೇ ಪುರಾಣಿಕರನ್ನು 
ಜನಪ್ರಿಯ ಕಾದಂಬರಿಕಾರನನ್ನಾಗಿಸಲು ಪ್ರಮುಖ ಕಾರಣವಾಯಿತು. 


೧೯೪೮ ರಲ್ಲಿ ಪುರಾಣಿಕರ ಪ್ರಥಮ ಕಾದಂಬರಿಯಾಗಿ "ಮುಗಿಲ ಮಲ್ಲಿಗೆ '' 
ಹೊರಬಂದಂದಿನಿಂದ ಇಂದಿನವರೆಗೆ ಸುಮಾರು ೮೦ರಷ್ಟು ಕಾದಂಬರಿಗಳು. ಅವರಿಂದ 
ಪ್ರಕಟಗೊಂಡಿವೆ. ಸುಮಾರು ೩೫ ವರುಷಗಳವರೆಗೆ (೧೯೩೬- ೭೦) ಗೋಕಾಕದ ಪ್ರೌಢ 
ಶಾಲೆಯೊಂದರಲ್ಲಿ ಶಿಕ್ಷಕ ವೃತ್ತಿಯಲ್ಲಿದ್ದು, ಪ್ರವೃತ್ತಿಯಿಂದ ಸಾಹಿತಿಯಾಗಿ, ಸಾಹಿತ್ಯದ 

ಕಾವ್ಯ, ಕಥೆ, ಗೀತ ನಾಟಕ ಕಾದಂಬರಿ. ~ ಪ್ರಕಾರಗಳಲ್ಲಿ ಕೃಷಿಗೈದು ೧೨೦ 
ಕೃತಿಗಳನ್ನು ಕನ್ನಡ ನಾಡಿಗೆ ನೀಡಿದು ರ್ದ ಪುರಾಣಿಕರ ನಾ ಸಾಹಿತ್ಯ ಸಾಮರ್ಥ್ಯಕ್ಕೆ ಹೆಗ್ಗುರುತಾಗಿದೆ. 


ಕ್ಸ ಷ್ಹಮೂರ್ತಿ ಪುರಾಣಿಕರ ಕಾದಂಬರಿಗಳು ೬೧ 


ಪುರಾಣಿಕರ ಕಾದಂಬರಿ ಕೃಷಿ ಆರಂಭಗೊಂಡಂದಿನಿಂದ, ನಿರಂತರವಾಗಿ ಸಾಗಿ, 
ಒಂದರ ಮೇಲೊಂದರಂತೆ ಕಾದಂಬರಿಗಳು ೮೦ರವರೆಗೂ' ಹೊರಬರುತ್ತಲೇ 
ಹೋದುದು, ಅವರಿಗೆ ಕಾದಂಬರಿ ಕ್ಷೇತ್ರದಲ್ಲಿರುವ ಪರಿಶ್ರಮ ಮತ್ತು ಅವರ ರಚನೆಯ 
ಕಲಾಕ್‌ೌಶಲ ಕ್ಕೆ ನಿದರ್ಶನವಾಗಿದೆ. "ಇವರ ಎಲ್ಲ ಕಾದಂಬರಿಗಳ "ಮೂಲ ಆಶಯ, 
ಸಾಮಾಜಿಕ, ಕೌಟುಂಬಿಕ ಸಮಸ್ಯೆಗಳ ಕಲಾತ್ಮಕ 'ಚಿತ್ರ ಣವೇ : ಆಗಿದೆ. ಒಂದು ಸಣ್ಣ 
ಸಂಗತಿಯನ್ನು ಕಥೆ ಮಾಡುವ ಕಥೆಯನ್ನೇ ಹಿಗ್ಗಿಸಿ ಕಾದಂಬರಿ ಹೊಸೆಯುವ ಕಲಾತ್ಮಕತೆ 
ಪುರಾಣಿಕರಿಗೆ. ಕರತಲಾಮಲಕ. ಇವರ ಮೊದಲ: ಕಾದಂಬರಿ-"ಮುಗಿಲ ಮಲ್ಲಿಗೆ' ಯಿಂದ 
ಕೊನೆಯ ಕಾದಂಬರಿಯವರೆಗೂ ಕಂಡು ಬರುವುದು ಸಾಮಾಜಿಕ ಕೌಟುಂಬಿಕ ಪರಿಸರದ 
ಸುಂದರ ಚಿತ್ರಣವೇ, ಹಳ್ಳಿ ಪಟ್ಟಣಗಳ ಮಧ್ಯಮ ವರ್ಗದವರ ಸಮಸ್ಯೆಗಳನ್ನು ಕೌಟುಂಬಿಕ 
ಪರಿಸರದ ಅದರಲ್ಲಿಯೂ ಸ್ತ್ರೀವರ್ಗದ ಸಮಸ್ಯೆಗಳನ್ನು ತುಂಬಿ ಆತ್ಮೀಯವಾಗಿ ಮತ್ತು 
' ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. ಪುರಾಣಿಕರು ಸ್ವತಃ ಮಧ್ಯಮ ವರ್ಗದ ಸಿಹಿ-ಕಹಿ 
ಅನು ಭವಗಳನ್ನುಂಡವರಾದುದರಿಂದ, ತಮ್ಮ ಬಹುತೇಕ ಕಾದಂಬರಿಗಳಲ್ಲಿ ಅದನ್ನೇ 
ಪಡಿಮೂಡಿಸಲು ಪ್ರಯತ್ನಿಸಿದ್ದಾರೆ. ಪುರಾಣಿಕರು ಉತ್ತರ ಕರ್ನಾಟಕದ ಬಿಜಾಪುರ 
ಹಾಗೂ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತಲಿನ ಮಧ್ಯಮವರ್ಗದ ಬದುಕಿನ ಏರು-ಪೇರು, 
ಅಂಕು-ಡೊಂಕು, ಸಿರಿತನ- ಬಡತನ, ಉನ್ನತಿ - ಅವನತಿ, ಹಕ್ಕುಗಳಿಗಾಗಿ' 
ಬಡಿದಾಟ- ಹೊಡೆದಾಟ, ವರದಕ್ಷಿ ಣಿಯ ಸಮಸ್ಯೆಗಳನ್ನು ಒಂದೊಂದು ಕಾದಂಬರಿಯಲ್ಲಿ 
ಎಳೆ ಎಳೆಯಾಗಿ ವಿಶ್ಲೇಷಿಸಿದ್ದಾರೆ. ತನ್ನ ಜನ ಮೆಚ್ಚಿದುದನ್ನು ಮೆಚ್ಚಬಹುದಾದುದನ್ನು 
ಪುರಾಣಿಕರು ತಮ್ಮೆಲ್ಲ ಕಾದಂಬರಿಗಳಲ್ಲಿ ನೀಡುವ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ, 
ಅವರ ಕಾದಂಬರಿಗಳು ಮಧ್ಯಮ ವರ್ಗದವರನ್ನು ಮತ್ತು ಸ್ತ್ರೀಯರನ್ನು ಹೆಚ್ಚು 
ಆಕರ್ಷಿಸಿವೆ, ಸೆರೆಹಿಡಿದಿವೆ. ಇದು ಪುರಾಣಿಕರ ಜನಪ್ರಿಯತೆಯ ಗುಟ್ಟು ಆಗಿದೆ. 


"ತುಂಬಿದ ಮನೆ', "ಬಿರಿದ ಭೂಮಿ', ಹಸಿರುನೆಲ' ಕಾದಂಬರಿಗಳು ಪುರಾಣಿಕರ 
ಜನ್ಮಸ್ಥಳವಾದ ಬೀಳಗಿ ತಾಲ್ಲೂಕಿನ ಬವಣೆಯ ಕಥಾ ಮಾಲಿಕೆಯಾಗಿದೆ. ಗೌಡರ 
ಮನೆಯ ಸಮಸ್ಯೆ ಇಲ್ಲಿದೆ. ಈ ವತನದಾರ ಮನೆತನದಲ್ಲಿ ಕುಟುಂಬದ ಐಕ್ಯತೆಯನ್ನು 
ಕಾಪಾಡಿಕೊಂಡು ಬರುವ ಕಷ್ಟದ ಪರಿಸ್ಥಿತಿಯ ದಾರುಣ ಚಿತ್ರವಿದೆ ಇಲ್ಲಿ ಅವಿಭಕ 
ಕುಟುಂಬಗಳ ಅಳಿವನ್ನು ಪುರಾಣಿಕರು ವಿಶ್ಲೇಷಿಸಿದ್ದಾರೆ. ಇಲ್ಲಿಯ ಪಾತ್ರಗಳಲ್ಲಿ ಸಜೀವತೆ 
ಇರುವುದರಿಂದ, ಕಾದಂಬರಿ ತೊಡಕಿಲ್ಲದೆ ವಾಸ್ತವಿಕತೆಯಲ್ಲಿ ಬೆಳೆದು ನಿಂತಿದೆ. 


"ರಂಗರೋಹಿಣಿ', "ಬಿಂಕದ ಸಿಂಗಾರಿ', "ಕಹಿಜೇನು', "ಹೆಣ್ಣುಜೀವ' ಈ ನಾಲ್ಕು 
ಕಾದಂಬರಿಗಳ ಕಥಾವಸ್ತುವಿನ ಹಂದರ ಒಂದೇ ಆಗಿದೆ. ರಾಷ್ಟ್ರದ ಉನ್ನತಿಗೆ ಜೀವನಾಡಿ 
ಹಾಗೂ ಸಾಮಾಜಿಕ ಆಧಾರಸ್ತಂಭಗಳಾಗಬೇಕಾದ ಏದ್ಯಾರ್ಥಿಗಳ ಹೊಣಿಗೇಡಿತನ, 
ಸಂಸ್ಕೃತಿ ಪರಂಪರೆಗಳಿಗೆ ವ್ಯತಿರಿಕ್ತವಾದ ಆಧುನಿಕ- ವಿದ್ಯಾ ರ್ಧಿ ಜೀವನದ ಲಾಸ್ಯ 


೬೨ ಕರ್ನಾಟಕ ಭಾರತಿ 


ವ್ಯಾಮೋಹಗಳು ಈ ಕೃತಿಗಳಲ್ಲಿ ಜೀವತಳೆದಿವೆ. ಇಲ್ಲಿಯ ನಾಲ್ಕು ಕಾದಂಬರಿಗಳಲ್ಲಿ 
ಬಡ್‌ ರಂಗನ ಪಾತ್ರ 'ಗಾಂಧೀಜಿಯವರ ಆದರ್ಶವನ್ನು ಪ್ರತಿಬಿಂಬಿಸುವಂತಿದೆ. ಇವು 
ಬದುಕಿನ ಕಠೋರ ನಗ್ಗಸತ್ಯವನ್ನು ಬಿತ್ತರಿಸುವುದರಿಂದ ಸೆ ಕುತೂಹಲಕಾರಿಯಾಗಿವೆ. 


"ಹೇಮಂತನ ಮಗಳು' "ಹೇಮಲತೆ', ಕೊನ್ನಾರ ಕಿಂಕಣಿ, ಈ ಮೂರು 
ಕಾದಂಬರಿಗಳು ಒಂದೇ ಕಥಾವಸ್ತುವಿನವು. "ಹೇಮಂತನ ಮಗಳು' ಕಾದಂಬರಿಯ 
ದ್ವಿತೀಯ ಭಾಗವೇ "ಹೇಮಲತೆ'. ಕಲಾವಿದನ ಜೀವನ, ಹೆಣ್ಣಿನ ವಿವಿಧ ಮುಖಗಳ 
ಪರಿಚಯದ ಚಿತ್ರಣ ಇದರಲ್ಲಿದೆ. "ಕಲಾವಿದನು ಅಂತರಂಗ ಸೌಂದರ್ಯವನ್ನು 
ಕಾಣುತ್ತಾನಲ್ಲದೆ, ಬಹಿರಂಗ ಸೌಂದರ್ಯವನ್ನಲ್ಲ , ಹೀಗೆ ಕಲಾವಿದನ ಹಾಗೂ 
ಶಿಲ್ಪಕಲೆಯ ವಿಮರ್ಶೆಯನ್ನು ಪುರಾಣಿಕರು ತಮ್ಮದೇ ಕಾವ್ಯಮಯ ಕೋಮಲ ಶೈಲಿಯಲ್ಲಿ 
ಇಲ್ಲಿ ವಿಶ್ಲೇಷಿಸಿದ್ದಾರೆ. ಪುರಾಣಿಕರು "ಒಂದಾದರೂ ಬೃಹತ್‌ ಕಾದಂಬರಿಯನ್ನು 
ಬರೆಯಬೇಕಾಗಿತ್ತು ಎಂದು ವಿಮರ್ಶಕರು ಗೊಣಗಬಹುದು. ಆದರೆ ಒಂದೇ ಕಥೆಯ 
ಹಂದರದ ಮೇಲೆ, ಇಂಥ ಹಲವಾರು ಕಾದಂಬರಿಗಳನ್ನು ಹೆಣೆದುದು ಫ್ರೀ ಪುರಾಣಿಕರ 
ಬೃಹತ್‌ ಕಾದಂಬರಿಯ ಬೃಹತ್‌ ದೃಷ್ಟಿಯೇ. 


"ಮಣ್ಣಿನ ಮಗಳು' ಪುರಾಣಿಕರ ಅತ್ಯುತ್ತಮ ಕಾದಂಬರಿಗಳಲ್ಲಿ ಒಂದು, ಇದು 
ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ವಿಜೇತ ಕೃತಿ. ಬಿಜಾಪುರ ಜಿಲ್ಲೆಯ ಬರಗಾಲದ 
ಭೀಕರತೆಯನ್ನು ತುಂಬ ನೈಜವಾಗಿ ಇದರಲ್ಲಿ ಚಿತ್ರಿಸಲಾಗಿದೆ. ಮಳೆಯಿಲ್ಲದೆ ಬಿರುಕುಬಿಟ್ಟ 
ಭೂಮಿ, ನೀರಿಗೆ ಬಾಯ್ದೆರೆದಾಗ ರೈತ ಪಡುವ ಬವಣೆ, ಸಿರಿವಂತ ರೈತ ಹಾಗೂ 
ಶಾನುಭೋಗರಿಂದ ನಡೆಯುವ ಹಿಂಸೆ-ಶೋಷಣೆಗಳು ಇಲ್ಲಿ ಜೀವಂತವಾಗಿ 
ಮೂಡಿಬಂದಿವೆ. 


"ಮದುವೆಯ ಹಾಡು' ವೈವಾಹಿಕ ಹೆಣ್ಣಿನ ಬದುಕಿನ ಅಸಹಾಯಕತೆಯ ಕಣಿ ಕ್ಲೀರಿನ 
ಕಥೆಯಾದರೆ, "ಮನಸೋತ ಮನದನ್ನೆ' ವಿಧವಾ ವಿವಾಹ ಸಮಸ್ಯೆಯ ಮೇಲೆ ಬೆಳಕು 
ಚೆಲ್ಲುತ್ತದೆ. ಇಲ್ಲಿಯೂ ಹೆಣ್ಣಿನ ಕಣ್ಣೀರು ಕಡಲಾಗಿ ಹರಿದಿದೆ. ಇಲ್ಲಿಯ ಹೆಣ್ಣಿನ 
ಬದುಕಿನ ಬಣ್ಣ, ಕಥೆಯ ಉದ್ದಕ್ಕೂ ಕರುಣೆಯನ್ನುಂಟು ಮಾಡುತ್ತದೆ. ಭಾರತೀಯ 
ಸಂಸ್ಕ್ರತಿಯ ಆದರ್ಶನಾರಿಯ ಪ್ರತಿನಿಧಿಯಾಗಿ ಚಿತ್ರಿತಗೊಂಡಿದ್ದಾಳೆ. “ಭಾಗೀರಥಿ', 
'ಬನದಹುಣ್ಣಿಮೆ' ಕಾದಂಬರಿಯಲ್ಲಿ ಧರ್ಮಬೀರು ಜನಗಳ ಬದುಕು ಬಾದಾಮಿಯ 
ಬನಶಂಕರಿ ಪರಿಸರದಲ್ಲಿ ಮೂಡಿ ಬಂದಿದೆ. "ಬಾಗೀರಥಿ' "ಬನದ ಹುಣ್ಣಿಮೆ' ಮತ್ತು 
"ಮದುವೆ ಹಾಡು ಗಳಲ್ಲಿ ಗಂಡಹೆಂಡಿರ, ತಾಯಿಮಕ್ಕಳ, ಅಣ್ಣ- -ತಮ್ಮಂದಿರ, ಅತ್ತೆ- ಮಾವ, 


ತಾಯಿ-ತಂದೆ ಇವರೆಲ್ಲರ ಜೀವನದ ಸರಪಳಿ, ಅದರಿಂದ ಅಗಬಹುದಾಜ ಪರಿಣಾಮ 
ಬಹಳ ಸುಂದರವಾಗಿ ನಿರೂಪಿತವಾಗಿದೆ. 


ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿಗಳು ೬೩ 


ಹೆಸರೇ ಸೂಚಿಸುವಂತೆ "ವೇಷಧಾರಿ' ಕಾದಂಬರಿ, ಸಮಾಜದಲ್ಲಿ ವಿವಿಧ ವೇಷ 
ತೊಟ್ಟು ಬದುಕಿನ ಮೌಲ್ಯಗಳನ್ನು, ಆದರ್ಶಗಳನ್ನು ಹಾಳು ಮಾಡುತ್ತಿರುವ ವ್ಯಕ್ತಿಗಳ 
ಚಿತ್ರಣವೇ ಆಗಿದೆ. ನಮ್ಮ ಸಮಾಜದಲ್ಲಿರುವ ವೇಷದಾರಿಗಳಿಗೆ ಇದು ಕನ್ನಡಿ ಓಡಿದೆ. 
ಪುರಾಣಿಕರು ತಮ್ಮ ದೀರ್ಫಕಾಲದ ಶಿಕ್ಷಣ ರಂಗದ ಅನುಭವಗಳು ಹಾಗೂ ಶೈಕ್ಷಣಿಕ 
ಸಮಸ್ಯೆಗಳನ್ನು, ಜೊತೆಗೆ ಅಂತಜಾಣತೀಯ ವಿವಾಹದ ಬಗೆಗೂ "ತೆರೆದ ಕಣ್ಣು' 
ಕಾದಂಬರಿಯಲ್ಲಿ ಎವರಿಸಿದ್ದಾರೆ. "ತೆರೆದ ಕಣ್ಣು' ಶಿಕ್ಷಕರ ಜೀವನದ ಚಿತ್ರ, 
ಅಂತರ್ಜಾತೀಯ. ವಿವಾಹದ ಸಮಸ್ಯೆ ಸಂಸ್ಥೆ ಸ್ಥಾ ಪನೆಯ ಮೇಲೆ ಬೆಳಕು ಬೀರಬಲ್ಲ 
ಒಂದು ಹೃದಯಸ್ಪರ್ಶಿ ಕಾದಂಬರಿ. "ಇದೇ ಬಗೆಯ ವಿಜಾತೀಯ ವಿವಾಹದ ಸಮಸ್ಯೆ 
ಕುರಿತಾದ ಪುರಾಣಿಕರ ಜನಪ್ರಿಯ, ಯಶಸ್ವಿ ಕಾದಂಬರಿ "ಹಾಲುಕೆನೆ, ಮಧ್ಯಮವರ್ಗದ 
ಬ್ರಾಹ್ಮಣ ಹಾಗೂ ವೀರಶೈವ ಸಂಪ್ರದಾಯ ಮನೆತನಗಳ ರಕ್ತ ಸಂಬಂಧ ಚಿತ್ರಣ ಈ 
ಕಾದಂಬರಿಯಲ್ಲಿ ಅಚ್ಚುಕಟ್ಟಾಗಿ ಒಡಮೂಡಿದೆ. ಕನ್ನಡ ಕಾದಂಬರಿಗಳಲ್ಲಿ ಬಾಲಕರ 
ಜೀವನಚಿತ್ರ ಅಪರೂಪ, ವಿರಳ, ಮಕ್ಕಳ ಮನಸ್ಸನ್ನು "ಹಾಲುಕೆನೆ' ಯಲ್ಲಿ ಚೆನ್ನಾಗಿ 
ಚಿತ್ರಿಸಿದ್ದಾರೆ. 

ಪುರಾಣಿಕರ ಕಾದಂಬರಿಗಳನ್ನು ಉದ್ದಕ್ಕೂ ಅವಲೋಕಿಸಿದರೆ, ಹೆಣ್ಣಿನ ಕಷ್ಟದ 
ನಾನಾ ಮುಖಗಳ ದರ್ಶನವಾಗುತ್ತದೆ. ನಾನಾ ಕಷ್ಟಗಳನ್ನು ಸಹಿಸಿಯೂ ಹೆಣ್ಣು 
ಆದರ್ಶವನ್ನೇ ಬಾಳಬೇಕು. "ಧರ್ಮ ದೇವತೆ' ಯಲ್ಲಿಯೂ ಕೂಡ ಭಾರತೀಯ ಹೆಣ್ಣಿನ 
ಆದರ್ಶವನ್ನೇ ನೋಡುತ್ತೇವೆ. ಸ್ತ್ರೀಜೀವನದ ಕಷ್ಟ-ಸುಖಗಳ ವರ್ಣನೆಯೊಂದಿಗೆ ಅವರ 
ಆದರ್ಶವನ್ನೂ ವರ್ಣಿಸುವುದು ಪುರಾಣಿಕರ ಕಾದಂಬರಿಗಳ ವೈಶಿಷ್ಟ ;ಗಳಲ್ಲೊಂದಾಗಿದೆ. 
ಇದೇ ಆಶಯಧ ಇವರ ಇನ್ನೊಂದು ಕಾದಂಬರಿ ಕುಲವಧು”, "ಇದರಲ್ಲಿ "ವರದಕ್ಷಿಣೆ 
ಸಮಸ್ಯೆಯೊಂದು ನವೀನವಾದುದು. 


ಆಸ್ಪತ್ರೆ, ವೈದ್ಯರು, ನರ್ಸಗಳು ಹಾಗೂ ಕಾಯಿಲೆಗಳ ಸುತ್ತ ಹೆಣೆದ ಕಾದಂಬರಿ 
"ಕಲ್ಯಾಣಧಾಮ'. ಆಮಳಯೋಗಿ ಹಾಗೂ ಕಾಯಕ ನಿಷ್ಠೆಯ ಡಾ|| ಕಲ್ಯಾಣರಾಯರ 
ಚಿತ್ರ ಒಂದೆಡೆಯಾದರೆ. ಕೆಲವು ಖಾಸಗಿ ವೈದ್ಯರು ರೋಗಿಗಳಿಂದ ವೃಥಾ ಸಣದ ಸುಲಿಗೆ 
ಮಾಡುವ ಚಿತ್ರ ಇನ್ನೊ ಂದೆಡೆ ಜೀವಂತವಾಗಿ ಮೂಡಿದೆ. ವೈದ್ಯರು-ನರ್ಸಗಳಿಗೆ ಆದರ್ಶದ 
ಪಾಠ ಕಲಿಸುತ್ತದೆ. "ಕಲ್ಯಾ ಣಧಾಮ', ""ಅಣ್ಣನ ಹೆಂಡತಿ'' ಯಲ್ಲಿ ಅತ್ತಿಗೆಯ 
ರಾಕ್ಷಸೀಪ್ರವೃತ್ತಿ 'ಹೆಣ್ಣಿನ ಮತ್ತೊ ೦ದು ಮುಖವನ್ನು ತೆರದು ತೋರಿಸುತ್ತದೆ. ಹಾಗೆಯೇ 
"*ಕವಲುದಾರಿ ಯಲ್ಲಿ ಹೆಣ್ಣಿನ ಒಳ್ಳೆಯ ಮತ್ತು "ಒಳ್ಳೆಯದಲ್ಲದ ದ್ಯ "ದ್ವಿಮುಖಗಳನ್ನು 
ಕಾಣಬಹುದು ಮತು ಬಡತನದಲ್ಲಿ. ನರಳುತ್ತಿದ್ದ ತಂದೆ ತಾಯಿಗಳಿಗೆ, ಸುಖವನ್ನು ೦ಟು 
ಮಾಡುವುದಾಗಿ ಧೀರಸಂಕಲ್ಪತಾಳಿದ ಬಡ ""ಸಾಂಬ'' ಅಧಿಕಾರದ ದಾಹದಿಂದ. ತನ್ನ 
ಆದರ್ಶಗಳನ್ನೆಲ್ಲ ಮಣ್ಣುಪಾಲು ಮಾಡಿ, ತಂದೆ ತಾಯಿಗಳನ್ನು ಹೊರಗಟ್ಟಿದ ಕಥಾಚಿತ್ರ 


"" ಕವಲು ದಾರಿ' ಯಲ್ಲಿ ಸೊಗಸಾಗಿ ಮೂಡಿ ಬಂದಿದೆ. 


ಓರ್ವ ಹುಚ್ಚನ ಹಿನ್ನೆಲೆಯಲ್ಲಿ ಮೂಡಿಬಂದ ಕೃತಿ "ದೇವರಕೂಸು', ಇಲ್ಲಿ ಭಿಕ್ಷುಕ 
ಹಾಗೂ ದಾನ ನೀಡುವವರ ಚಿತ್ರಣ ಸೊಗಸಾಗಿ ಮೂಡಿದೆ. ಇಲ್ಲಿ ವಿರುಪಾಕ್ಲಿಯ 
ಬೆಳವಣಿಗೆಯ ವಿವಿಧ ಸ್ತರಗಳನ್ನು ವಿಸ್ತರಿಸುವ ಈ ಕಾದಂಬರಿಯಲ್ಲಿ ವೀರಶೈವ ಧಾರ್ಮಿಕ 
ಸಂಪ್ರದಾಯಗಳು "ಕರಡಿಮಜಲು', ಗುಗ್ಗಳ ಸಮಾರಂಭ ಜಾತ್ರೆ-ಉತ್ಸವಗಳು ತುಂಬ 
ನೈಜವಾಗಿ ಮೂಡಿಬಂದಿವೆ. ಪ್ರಾಚೀನ ಪದ್ಧತಿಗಳೂ ಚಿನ್ನಾಗಿ ಚಿತ್ರಿತವಾಗಿವೆ. 


ಅತ್ತೆ ಸೊಸೆಯರ ನಡುವಿನ ಸಂಬಂಧದ ಚಿತ್ರಣವೇ "ಹೊಸಬಾಳು' ಕೃತಿ. ಅತ್ತೆಯ 
ಕ್ರೌರ್ಯ, ಕಿರುಕುಳಗಳ ನೋವಿನಲ್ಲಿಯೇ, ಮಾೌನಿಯಾಗಿಯೇ ನಲಿವನ್ನು ಕಂಡ 
ಸಾಹಿತಿಯ ಪತ್ನಿ ತಾರಾ, ತನ್ನ ಬದುಕಿನಲ್ಲಿ ಕಲಂಕ ಬಾರದಂತೆ ಆದರ್ಶ ದಾಂಪತ್ಯ 
ಕಾಪಾಡಿಕೊಂಡು ಬಂದ ಆದರ್ಶ ಗೃಹಿಣಿಯಾಗಿ ಮೆಚ್ಚುಗೆಗೆ ಪಾತ್ರಳಾಗುತ್ತಾಳೆ. ಈ 
ಕಾದಂಬರಿಯಲ್ಲಿ ಅತ್ತೆ-ಸೂಸೆಯರಿರುವ ಸಂಸಾರದ ವಿವರಣೆಯ ಜೊತೆಗೆ, ಒಬ್ಬ 
ಸಾಹಿತಿಯ ಚಿತ್ರಣವನ್ನು ತುಂಬ ಮನಂಬಗುವಂತೆ ಕಟ್ಟಿ ಕೊಟ್ಟಿದ್ದಾರೆ ಲೇಖಕ 
.- ಪುರಾಣಿಕರು. 


"ಕನ್ಯಾಮಣಿ, "ಗಂಧದ ಬಳ್ಳಿ' "ಪಾವನಗಂಗಾ' ಮೊದಲಾದ ಕಾದಂಬರಿಗಳೂ 
ಕೂಡ ವಿವಾಹ ಸಮಸ್ಯೆ ಧಾರ್ಮಿಕ ಕ ತ್ರಗಳಲ್ಲಿಯ ಸುಲಿಗೆ, ಹೆಣ್ಣಿನ ಆದರ್ಶಗಳ ಕಡೆಗೇ 
ಬೆರಳು ಮಾಡುತ್ತವೆ. 


ದೇಶವನ್ನುದ್ದರಿಸುವ ಹೆಸರಿನಲ್ಲಿ ಅಧಿಕಾರ ಲಾಲಸೆಯಿಂದ ಸಮಸ್ಯೆಗಳನ್ನು ಸೃಷ್ಟಿಸಿ, 
ನಾಡಿನ ಅಧೋಗತಿಗೆ ಕಾರಣರಾಗುವ ಸ್ವಾರ್ಥ-ಸೋಗಿನ, ನಯವಂಚಕ 
ರಾಜಕಾರಣಿಗಳನ್ನು ಅವರ ರಾಜಕೀಯವನ್ನು ನಿಷ್ಠುರವಾಗಿ ಚಿತ್ರಿಸಿದ್ದಾರೆ. ತಮ್ಮ 
"ರಮಾರಮಣ' ಮತ್ತು "ಕಾಂಚನ ಕಸ್ತೂರಿ' ಯಂಥ ಕೃತಿಗಳಲ್ಲಿ ಪುರಾಣಿಕರು. 


ಇಲ್ಲಿ ""ಸಂತಾನ'' ""ಹೆಣ್ಣು'' ""ಗಯ್ಯಾಳಿಗರತಿ'' ಯಲ್ಲಿಯ ಕಥೆ 


"ಮಧುರವೀಣೆ 'ಯಲ್ಲಿ ಹರಿದು ಬಂದು ನೆಲೆನಿಂತಿದೆ. ಘಃ ಕೃತಿಗಳಲ್ಲಿ ಬದುಕಿನ ಅನಂತ 
ಮುಖಗಳ ಚಿತ್ರ ಣವಿದೆ. 


"ಕಣ್ಣುತುಂಬಿದ ಕರುಣೆ', "ಮಾತಿನಮಲ್ಲ' ಇವು ಕೂಡ ಬದುಕಿನ ಮಾೌಲ್ಯವನ್ನೇ 
ಬಿಂಬಿಸುತ್ತಿವೆ. ದಾನಶೀಲಗುಣವೂ ಒಮ್ಮೊಮ್ಮೆ ಶಾಪವಾಗಬಲ್ಲುದೆಂದು "ಹಾಲುಂಡ 


ತವರು'' "ಕಾದಂಬರಿಯಲ್ಲಿ ಚಿತ್ರ ಇಗೋಡಿದೆ. ಇಲ್ಲಿ ಜನಪದ ಜೀವನ ತುಂಬ 
ಸೊಗಸಾಗಿ ಮೂಡಿದೆ. 


ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿಗಳು ೬೫ 


ಣ 


""ಬದುಕು ಬೆಳದಿಂಗಳು'' ಕಾದಂಬರಿಯಲ್ಲಿ ಹಣದ ಪ್ರಭಾವಕ್ಕೆ ಒಳಗಾದ 
ಸ್ವತಂತ್ರ ಆಲೋಚನೆಯ ನಿಷ್ಠನಡೆವಳಿಕೆಯ ಯುವಕನ ಆದರ್ಶಗಳು ಗಾಳಿ ಹ 
"ಕೋಕ ಸತ್ಯವನ್ನು ಕಾಣುತ್ತೇವೆ. 


ಬಡತನದಲ್ಲಿ ಹುಟ್ಟ ಬೆಳೆದ, ಹಿಂದುಳಿದ ವರ್ಗದವರೂ ಕೂಡ ಆಧುನಿಕ 
ಶಿಕ್ಷಣದ ಪ್ರಭಾವದಿಂದ ಮಾನವತೆಯನ್ನು ಗಾಳಿಗೆ ತೂರಿಬಿಡುವ ಪ್ರಸಂಗಗಳನ್ನು 
ಸಮಾಜದಲ್ಲಿ ಕಾಣುತ್ತೇವೆ. ಕಲಿತ ಕೊರವನೊಬ್ಬ ತನ್ನ ತಂದೆಯನ್ನೇ ಕೀಳಾಗಿ ಕಾಣುವ 
ಅಮಾನವೀಯ ಚಿತ್ರ "ಸನಾದಿ ಅಪ್ಪಣ್ಣ' ಕಾದಂಬರಿಯಲ್ಲಿ ಹೃದಯಂಗಮವಾಗಿ 
ಚಿತ್ರಣಗೊಂಡಿದೆ. 


ಸ್ನ 


ಮುಗ್ಧ ಅಸಹಾಯಕರನ್ನು ವಂಚಿಸುವ ಸಂಗತಿ "ಅನಂತಸೀಮಾ'ದಲ್ಲಿ 
ವರ್ಣಿತವಾದರೆ, ಪರಿಸ್ಥಿತಿಯ ಕೂಸಾದ ಅಸಹಾಯಕ ಭಿಕ್ಷುಕರು ಕೂಡ, ಅವಕಾಶ 
ದೊರೆತರೆ ಅವರು ತಮ್ಮ ಪ್ರತಿಭೆಯ ಪ್ರದರ್ಶನ ಮಾಡಬಲ್ಲರೆಂಬ ಸಂದೇಶ ""ದೇವ 
ಸಂತಾನ'' ದಲ್ಲಿದೆ. ""ಮಂಗಲಾಕ್ಟತೆ'' ವರದಕ್ಸಿಣಿಯ ಮತ್ತೊಂದು ಮುಖದ 
ಮಸ್ಯೆಯನ್ನು ಚಿತ್ರಿಸುವ ಕಾದಂಬರಿ. 


ಕಪಟ ಸ್ವಾಮಿಗಳು, ಧರ್ಮ ಹಾಗೂ ದೇವರ ಹೆಸರಿನಲ್ಲಿ ಸಮಾಜದ ಸರಳ 
ಜೀವಿಗಳನ್ನು ಮೋಸಗೊಳಿಸುವ, ಶೋಷಿಸುವ ಚಿತ್ರಣ "ಧರ್ಮಪರಾಯಣ' ದಲ್ಲಿದೆ. 
ವಾರದಮನೆಯ ಬ್ರಾಹ್ಮಣನೊಬ್ಬನನ್ನು ಯಶಸ್ವೀ ರೈತನನ್ನಾಗಿ ಮಾಡಿದ ಕಥೆಯೇ 
""ಬೆವರಿನಬೆಲೆ'' ಕಾದಂಬರಿ. ವಾರದ ಮನೆಯ ಬ್ರಾಹ್ಮಣನನ್ನೂ ಅದರಿಂದ 
ಮುಕ್ತಗೊಳಿಸುವುದೇ, ಪುರಾಣಿಕರ ಇಲ್ಲಿಯ ಉದ್ದೇಶವಾಗಿದೆ. (ಶಾಲೆ ಕಲಿಯುವ 
ದಿನಗಳಲ್ಲಿ ಪುರಾಣಿಕರೂ ವಾರದಮನೆಯ ಬ್ರಾಹ್ಮಣರಾಗಿದ್ದರು.) 


"ಸವಿತಾ ಸತ್ಯವತಿ' ಯ, ಕಲ್ಯಾಣಧಾಮದ ಮತ್ತೊಂದು ಮುಖ. ಎರಡರ ಕತೆ 
ಒಂದೇಯಾದರೂ ಚಿತ್ರಣ ಬೇರೆ ಬೇರೆ. ಪುರಾಣಿಕರ ದೃಷ್ಟಿಯಲ್ಲಿ ಜೀವನದ ರೀತಿಯೇ 
ಅರಿಕೆ. ಅದುವೇ ಜೀವನ ಪಥದಲ್ಲಿ ದಾರಿದೀಪ ಇದು ಗೊತ್ತಿಲ್ಲದೆ ಸಾಗಿಸುವ ಜೀವನ 
ಕುರುಡನ ದಾರಿಯೇ ಎಂಬುದರ ಹೂರಣವೇ "ಸವಿತಾ ಸತ್ಯವತಿ'. ಒಂದು ಸಮಾಜದ 
ಕಟ್ಟು ಪಾಡುಗಳು, ಸಂಕುಚಿತ ಮನೋಭಾವನೆಗಳು ಅಜ್ಞಾನ ಮೊದಲಾದುವು ಜೀವಿಯ 
ಬದುಕನ್ನು ಕಂಗೆಡಿಸುತ್ತವೆ. ಕಂಗೆಟ್ಟ ಪರಿಸ್ಥಿತಿಯಲ್ಲಿ "ಒಂದು ಜೀವ ಕಮರಿದರೆ, 
ಮತ್ತೊ ಂದು ಆ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಿ ಅರಳಬಹುದು. ಇಲ್ಲಿ 
ಸೋಲು ಗೆಲುವು ಮುಖ್ಯವಲ್ಲ "ಬದುಕಿನ ಸಾಧನೆ ಮುಖ್ಯ. ಸಾಧನೆಗಾಗಿ ಹೋರಾಟ 
ಅನಿವಾರ್ಯ. ಆ ಹೋರಾಟದಲ್ಲಿ ಯೇ ಬಾಳಿನ ಸಾರ್ಥಕ ಇದೆ ಎಂಬುದರ ಚಿತ್ರಣವೇ 


೬೬ ಕರ್ನಾಟಕ ಭಾರತಿ 


"ಮಂಜುಳಾ' ಕಾದಂಬರಿಯದು. ವ್ಯಕ್ತಿಯ ಆ ಮೂಲಕ ಸಮಾಜದ ಪ್ರಗತಿಯನ್ನು 
ಸಾಧಿಸುವ ವ್ಯಕ್ತಿಗೆ, ಅನುವಂಶಿಕ ಶಕ್ತಿಯಾಗಬೇಕೆಂಬುದನ್ನು. "ಹಬ್ಬಿದ ಬಳ್ಳಿ' ಯಲ್ಲಿ 
ಕಾಣುತ್ತೇವೆ. ನಿಸ್ವಾರ್ಥಮೂರ್ತಿ ಎಶ್ವೇಶ್ವರ ಭಟ್ಟರ ಪುಣ್ಯರಕ್ತವು ಅವರ 
ಮಕ್ಕಳು-ಮೊಮ್ಮಕ್ಕಳಲ್ಲಿ ಹರಿದು, "ಗಂಗನಹಳ್ಳಿಯನ್ನು ಉದ್ದರಿಸಿತು' ಎಶ್ವೇಶ್ವರ ಭಟ್ಟರ 
ಈ ನಿಸ್ವಾರ್ಥ ಬಳ್ಳಿಯೇ ಮುಂದಿನ ದಿನಗಳಲ್ಲಿ "ಹಬ್ಬದ ಬಳ್ಳಿ' ಯಾಗಿ 
ಪ್ರತಿಬಿಂಬಿತವಾದುದನ್ನು "ಹಬ್ಬಿದ ಬಳ್ಳಿ'ಯಲ್ಲಿ ಲೇಖಕರು ಸೊಗಸಾಗಿ ಚಿತ್ರಿಸಿದ್ದಾರೆ. 


ಊರ ಗೌಡನಿಂದ ತಮ್ಮ ಮೇಲೆ ನಡೆದ ಅನ್ಯಾಯವನ್ನು ಪ್ರತಿಭಟನೆಯ 
ಮೂಲಕ ಸರಿಪಡಿಸಲು ಹಳ್ಳಿಯ ಹೆಣ್ಣುಮಕ್ಕಳು ಮುಂದಾದ ಕಥೆಯೇ “ಮಂದಾರ 
ಮಂದಾಕಿನಿ'. ಹಳ್ಳಿಯ ಮಂದಾರ-ಮಂದಾಕಿನಿಗಳೆಂದರೆ ಬಂಗಾರಿ ಮತ್ತು ಮತರವ್ನ 
ಗಂಡಿನ ಅನ್ಯಾಯದ ವಿರುದ್ಧವಾಗಿ ಹೋರಾಡುವ ಬಂಗಾರವ್ವ (ಮಂದಾರ)ನ ದಿಟ್ಟತನ, 
ವೈರಿಯ ಹೆಂಡತಿಯಲ್ಲಿ ಮಂದಾಕಿನಿ ಇರಿಸಿದ ಅವ್ಯಾಜ್ಯ ಪ್ರೇಮ ಇವು ಓದುಗರಿಗೆ 
ಕುತೂಹಲವನ್ನುಂಟು ಮಾಡುವ ಅಂಶಗಳು. ಗೌಡನ ಕೈಯಲ್ಲಿ ಸಿಕ್ಕ ಆಸ್ತಿಯನ್ನು 
ವಶಪಡಿಸಿಕೊಳ್ಳುವಲ್ಲಿ ಹೆಣ್ಣುಮಕ್ಕಳು ಕೊನೆಗೆ ಜಯಶೀಲರಾಗುತ್ತಾರೆ. ಒಟ್ಟಿನಲ್ಲಿ ಒಲಿದರೆ 
ನಾರಿ, ಮುನಿದರೆ ಮಾರಿ (ಬಂಗಾರವ್ವ) ಎಂಬ ಸಾಂಪ್ರದಾಯಿಕ ಸಂದೇಶವನ್ನು 
ಸಾರುವಂತಿದೆ ಪ್ರಸ್ತುತ ಕಾದಂಬರಿ. ಹಳ್ಳಿಯ ಕರಡಿಮಜಲು, ಭಜಂತ್ರಿ, ಗಂಟೆ, ಕಾಳೆ, 


ಮೊದಲಾದ ಸಾಂಪ್ರದಾಯಿಕ ವಾದ್ಯಗಳನ್ನು ಸನ್ನಿವೇಶಕ್ಕನುಗುಣವಾಗಿ ಪುರಾಣಿಕರು ' 


ಬಳಿಸಿಕೊಂಡಿದ್ದಾ ರೆ. 


ಗೋವೆಯ ಎರಡು ಎಭಿನ್ನ ಮನೊಧರ್ಮದ ಹೆಣ್ಣುಗಳ ಕಥೆಯೇ "ಹಸಿರು 
ತೋರಣ'. ಈರ್ವರಲ್ಲಿ ಓರ್ವಳು ಜೀವನವನ್ನು ಪ್ರೀತಿಸಿದಳು, ಇನ್ನೋರ್ವಳು ಜೀವನವೇ 
ತನ್ನನ್ನು ಪ್ರೀತಿಸಬೇಕೆಂದು ಬಯಸಿದವಳು. ಹರೆಯದ ಆಟದಲ್ಲಿ ವಿವೇಕದ ಅಂಕುಶ 
ಹೆಣ್ಣಿಗೆ ಅವಶ್ಯಕ ಈ ವಿವೇಕಗಳ ಕಣ್ಣುಮುಚ್ಚಾಲೆಯಲ್ಲಿ ಕಣ್ಣುತೆರೆದವಳು ಒಬ್ಬಳು, 
ಹಿಳುಕಿಸಿದವಳು ಇನ್ನೊಬ್ಬಳು. ಈ ಇಬ್ಬರನ್ನೂ ತೂಗಿ ನೋಡುವುದೇ ಕತೆಗಾರನ ಇಲ್ಲಿಯ 
ಗುರಿಯಾಗಿದೆ. 


"ಕೆನೆಯಾಯಿತು ಹಾಲು' ಅಥವಾ "ಪ್ರಿಯಾರಾಧನೆ'ಯ ಕಥಾನಾಯಕಿ "ರಾಧಾ' 
ತನ್ನ ರಮಣನ ಜೀವಕ್ಕೆ ತನ್ನ ಅಣ್ಣನಿಂದ ಗಂಡಾಂತರವಿದೆಯೆಂದು ಬಗೆದು ತನ್ನ 
ಭವಿಷ್ಯವನ್ನು ತಾನೇ ರೂಪಿಸಿಕೊಳ್ಳಲು ೧೪ನೇ ವಯಸ್ಸಿನಲ್ಲಿಯೇ ಮನೆಯನ್ನು 
ತ್ಯಜಿಸುತ್ತಾಳೆ. ತನ್ನ ಜೀವನದ ಹಾಲು ಕೆನೆಗಟ್ಟುವವರೆಗೂ ಕುದಿಸಿಯೇ ಕುದಿಸುತ್ತಾಳೆ. 
ಹೀಗೆ ರಾಧಾಳ ಜೀವನದ ಹಾಲು ಕೆನೆಯಾದ ಕಥೆಯೇ ""ಕೆನೆಯಾಯಿತು ಹಾಲು''. 
ಗೋಕಾವಿ ನಾಡಿನ ಗ್ರಾಮೀಣ ಹಿನ್ನೆಲೆಯನ್ನೊಳಗೊಂಡ ಕಾದಂಬರಿ, ಸಾವಂತ್ರಿ. 
ಸಾವಂತ್ರಿ ಚೆಲುವಯ್ಯರ ಜೀವನದ ಕಥೆಯೇ ಈ ಕಾದಂಬರಿಯ ಕಥಾವಸ್ತು ನಿಜವಾದ 


ಕೃ ಷ್ಲಮೂರ್ತಿ ಪುರಾಣಿಕರ ಕಾದಂಬರಿಗಳು ೬೭ 


ತ್ಯಾಗ ನಾಗರಿಕರದಲ್ಲ. ಹಳ್ಳಿಗರದು ಎಂಬುದನ್ನು ಸಾವಂತ್ರಿ ಪಾತ್ರ ಬಿಂಬಿಸುತ್ತಿದೆ. 
ಹೆಣ್ಣುಮಕ್ಕಳ ದುರಂತದ ಕಥೆಯನ್ನು ಏವರಿಸುವ ಮತ್ತೊ ೦ದು ಕೃತಿ "ಸ್ವಪ್ನ ಚಿತ್ರ' ದೇಶದ 
ಅದರಲ್ಲಿಯೂ ಕೇರಳದ ಸುಂದರ ತರುಣಿಯರನ್ನು ಮೋಸದಿಂದ ಪರದೇಶಕ್ಕೆ ಮಾರುವ 
ಪಾದ್ರಿಗಳೂ, ಹಳ್ಳಿಯ ರೂಪವತಿಯರನ್ನು ವಂಚಿಸಿ ಹಾರಿಸಿಕೊಂಡು ಜೋಗಿ ಪಟ್ಟಣದ 
ವೇಶ್ಯಾವಾಟಕೆಗಳಿಗೆ ತಳ್ಳಿ ಅವರ ದುರಂತದಲ್ಲಿ ತಮ್ಮ ಹೊಟ್ಟೆ ಹೊರೆದುಕೊಳ್ಳುವ 
ದಲ್ಲಾಳಿಗಳೇ ಮೂಲೆ; €ರಣೆ ಈ ಕಾದಂಬರಿಗೆ. ಪರರ ಹೆಣು, ಗಳನ್ನು ಮಾರಿ ವ 
ಮೇಲೆ ತಮ್ಮ ಜೀವನ ಸಾಗಿಸುವ ದಲ್ಲಾಳಿಗಳನ್ನು ಅಡಗಿಸಬೇಕೆಂಬ ಧ್ವನಿಯೂ" "ಸ್ವಪ್ಪ 
ಚಿತ್ರ'' ದಲ್ಲಿದೆ. ವಿಭಿನ್ನ ವಾತಾವರಣಗಳಲ್ಲಿ ಬಳೆದು ಎಭಿನ್ನ ಆವರಣಗಳಲ್ಲಿ ಬಳು 
ನಡೆಯಿಸಿದ. ಮೂವರು ಮುತ್ತೈದೆಯರ ಜೀವನ ಕಥೆಯೇ ""ಮುತ್ತೈದೆ''. 


"ತಂಪು ನೆಳಲು' ಒಬ್ಬ ಸಾಮಾನ್ಯ ಸಂಸಾರಿಗನ ಜೀವನ ಕಥೆಯನ್ನು ಚಿತ್ರಿಸಿದರೆ 
“ವಸುಂಧರಾ' ಮಾನವ ನಿರ್ಫಿತ ಯುದ್ಧದ ಅನಾಹುತಗಳನ್ನು ಚಿತ್ರಿಸುವ ಕೃತಿಯಾಗಿವೆ. 


"ದೇವಲಹರಿ' ಮತ್ತು "ನೆಲದ ನೆರಳು' ಗಳಲ್ಲಿ ಕಲಾವಿದನ ಬದುಕಿನ ಸಮಸ್ಯೆಗಳು 
ಮತ್ತು ಆತನ ಹೋರಾಟ ಇವು ತುಂಬ ಮಾರ್ಮಿಕವಾಗಿ ಚಿತ್ರಿತವಾಗಿವೆ. 


ತಮ್ಮ ಎಪ್ಪತ್ತೈದು ವರುಷಗಳಲ್ಲಿ ಎಂಬತ್ತರರಷ್ಟು ಸಾಮಾಜಿಕ ಕಾದಂಬರಿಗಳನ್ನು 
ಸೃಜಿಸಿ ಕನ್ನಡ ಕಾದಂಬರಿ ಕ್ಷೇತ್ರವನ್ನು ಹುಲುಸಾಗಿಸಿ ಕೃತಾರ್ಥರಾದ ಕೃಷ್ಣಮೂರ್ತಿ 
ಪುರಾಣಿಕರವರ ಎಲ್ಲ ಕೃತಿಗಳ ಬಗೆಗೆ ಇಲ್ಲಿ ಹೇಳುವುದು ಸಾಧ್ಯವಾಗಿಲ್ಲ. ಅವರ ಕೃತಿಗಳಲ್ಲಿ 
ಕೆಲವನ್ನು ಮಾತ್ರ ಸಂಕ್ಷಿಪ್ತವಾಗಿ ಹೇಳಲಾಗಿದೆ. "ನವ್ಯ' ದ ವಿಮರ್ಶೆಯ ಮೂಲಕ, 
ಪುರಾಣಿಕರ ಕಾದೌಬರಿಗಳ “ಮೌಲ್ಯ ಮಾಪನವಾಗಬೇಕಿದೆ. ಹಾಗೆ ಹೇಳುವಾಗ ವಿಮರ್ಶಕ 
ಕೆಲವು ಎಚ್ಚರಿಕೆಯ ಮಾತುಗಳನ್ನು ಗಮನಿಸಬೇಕಾಗುತ್ತದೆ. ಪುರಾಣಿಕರು, ಕನ್ನಡ 
ಕಾದಂಬರಿಗೆ ಪರಿಪೂರ್ಣ ಸ್ವರೂಪ ಬಂದ ಮೇಲೆ, ಕನ್ನಡ ಕಾದಂಬರಿಗಳನ್ನು ಬರೆದ 
ಮೊದಲಿಗರಲ್ಲಿ ಒಬ್ಬರಾದುದರಿಂದ ಅವರ ಕಾದಂಬರಿಗಳಲ್ಲಿ ನಾವು ಆದರ್ಶದ ಹಾಗೂ 
ಸಾಂಸಾರಿಕ ಜೀವನದ ಸೀಳು ನೋಟಗಳನ್ನು ನೋಡುತ್ತೇವೆಯೇ ಎನಃ ವೈಚಾರಿಕತೆ, 
ಧ್ವನಿ, ಸೂಚ್ಯತೆಗಳನ್ನು ವಿಶೇಷವಾಗಿ ಕಾಣಲಾಗುವುದಿಲ್ಲ ಅವರ ಕಾಲಕ್ಕೆ ಪ್ರಧಾನವೆನಿಸಿದ್ದ 
ವಹ ಸಾಂಸಾರಿಕ ಜೀವನದ ನಿಚಾರಗಳು, ಅವರೆಲ್ಲ ಕಾದಂಬರಿಗಳ 
ತಳಪಾಯವಾಗಿವೆ. ಪುರಾಣಿಕರ ಕಾದಂಬರಿಗಳಲ್ಲಿ ಜೀವನದರ್ಶನ, ಜೀವನಮ್‌ೌಲ್ಗ 
ಸಾಂಸ್ಕೃತಿಕ ಸತ್ವಗಳು, ನ್ಯಾಯಾನ್ಯಾಯ, ಮಾನವೀಯ ಸಂಬಂಧ, ಸಾಂಪ್ರದಾಯಿಕ ಶ್ರದ್ಧೆ, 
ಮೊದಲಾದವುಗಳು ಅವರ ಕಾದಂಬರಿಗಳಲ್ಲಿಯ ಘಟನೆಗಳ, ಪಾತ್ರ ಗಳ ಮೂಟ್‌ 


ಬಿಚ್ಚಿಕೊಳ್ಳುತ್ತ ಹೋಗುತ್ತವೆ. 


೬೮ ಕರ್ನಾಟಕ ಭಾರತಿ 


ಅ.ನ.ಕೃ., ತ.ರಾ.ಸು, ಬಸವರಾಜ ಕಟ್ಟೀಮನಿ ಮತ್ತು ತ್ರೀವೇಣಿ ಅವರಂತೆ ' 

ಪುರಾಣಿಕರು ಕನ್ನಡ ಕಾದಂಬರಿ ಓದುಗರನ್ನು ಬೆಳೆಸಿದರು, ವಿಶೇಷವಾಗಿ ಗೌರವಾನ್ವಿತ 
ಸುಶಿಕ್ಷಿತ ಮಹಿಳೆಯರು ಯಾವ ಮುಚ್ಚುಮರೆಯಿಲ್ಲದೆ, ಸಂಕೋಚವಿಲ್ಲದೆ 
ಕಾದಂಬರಿಗಳನ್ನು ಓದುವ ಪರಿಸರ ನಿರ್ಮಾಣ ಮಾಡಿದರು. ಪುರಾಣಿಕರ ಕಾದಂಬರಿಗಳು 
ಅಶ್ಲೀಲವಿಲ್ಲದೆ, ಅವರ ಸಾತ್ತಿಕ ಪರಿಶುದ್ದ ಮನದ ಕೃತಿಗಳಾದುದರಿಂದ ಸ್ತ್ರಿ ೀಯರಂತೆಯೇ 
ಮಕ್ಕಳೂ, ವಿದ್ಯಾರ್ಥಿಗಳೂ ಹೆಚ್ಚು ಸಂಖ್ಯೆಯಲ್ಲಿ ಓದುವಂತಾಯಿತು. ನೀತಿಪಾಠವನ್ನು 
ಕಲಿಯುವಂತಾಯಿತು ಈ ಮಾತಿಗೆ ಪುರಾಣಿಕರ "ಮುಗಿಲ ಮಲ್ಲಿಗೆ' ಪ್ರಕಟವಾದಾಗ, 
ಹಾ.ಮಾ.ನಾಯಕರು, ತೀರ್ಥಹಳ್ಳಿಯಲ್ಲಿ ಪ್ರೌಢಶಾಲಾ ಎದ್ಯಾರ್ಥಿಯಾಗಿದ್ದರು. ಆ 
ಎದ್ಯಾರ್ಥಿ, ಇವರ ಈ ಕೃತಿ ಮೆಚ್ಚಿಕೊಂಡು ಕಾಗದ ಬರೆದುದೇ ನಿದರ್ಶನ. ನಾನು ಕೀಳು | 
ದರ್ಜೆಯ ಕಾದಂಬರಿಗಳು ಹೆಚ್ಚಿರುವ ಈ ಕಾಲದಲ್ಲಿ ಓದಿ ನೋಡಿಯೇ ಹೆಣ್ಣು ಮಕ್ಕಳಿಗೆ 
ಓದಲು ಕೊಡುತ್ತೇನೆ. ಆದರೆ ಪುರಾಣಿಕ ಕಾದಂಬರಿಗಳನ್ನು ನೇರವಾಗಿ ಮಗಳ ಕೈಯಲ್ಲಿ 
ಕೊಡುತ್ತೇನೆ ಎಂದು ಒಂದು ಸಲ ರಂ.ಶ್ರೀ.ಮುಗಳಿ ಅವರು ಪುರಾಣಿಕರ ಕಾದಂಬರಿಗಳ 
ಬಗೆಗೆ ಆಡಿದ್ದಾರೆ. ಪುರಾಣಿಕರು. ಕೂಡ, ಹೆಣ್ಣುಮಕ್ಕಳ ತಂದೆಯರಿಂದ ಬಂದ 
ಹಲವಾರು ಪತ್ರಗಳನ್ನು ಕುರಿತು ಸಾರರೊಪವಾಗಿ ಹೀಗೆ ಹೇಳಿದ್ದಾರೆ. ""ಹೆಣ್ಣು ಮಕ್ಕಳ 
ತಂದೆಯವರು ನನಗೆ ವಿಶ್ವಾಸದಿಂದ ಕಾಗದ ಬರೀತಾರ, ನಿಮ್ಮ ಕಾದಂಬರಿಗಳನ್ನು ಮಾತ್ರ 
ನಮ್ಮ ಹೆಣ್ಣುಮಕ್ಕಳು ಯಥೇಚ್ಛವಾಗಿ ಓದಬಹುದು'' ಅಂತ. ಈ ವಿಶ್ವಾಸ ನನ್ನ 
ಕಾದಂಬರಿಗಳು ಗಳಿಸಿಕೊಂಡಿವೆ. ನನ್ನ ಕಾದಂಬರಿ ಪ್ರಪಂಚ ಮಧ್ಯಮವರ್ಗದ ಮನೆತನ 
ಅಂತ ಹೇಳ್ತಿನಿ, ನನ್ನ ಮುತ್ತೈದಿಯ ಜಾನಕಿ, ಬೆವರಿನ ಬೆಲೆಯ ಸಾವಿತ್ರಿ ಮತ್ತು "ಮಣ್ಣಿನ 
ಮಗಳ' ವಸುಮತಿ ಇವರೆಲ್ಲ) ನನ್ನ ಪರಿವಾರ ನೋಡ್ರಿ, ಇವರ ಸಂತೋಷ ನನ್ನ 
ಸಂತೋಷ ... ಪುರಾಣಿಕರು ಹುಟ್ಟಿ ಬೆಳೆದ ವಾತಾವರಣ, ಖಾರ್ಯಗೈದ ಪರಿಸರ, 
ಸುತ್ತಲಿನ ಬದುಕು, ಅವರ has ಬದುಕು, ಪ್ರಾಮಾಣಿಕ ಧ್ಯೇಯಗಳೇ, ಅವರ 
ಕಾದಂಬರಿಗಳಲ್ಲಿರುವ "ಆದರ್ಶದ ಅತಿರೇಕ'ಕ್ಕೆ ಕಾರಣಗಳು. ಇವರ ಕಾದಂಬರಿಗಳಲ್ಲಿ 
ಈ ಶ್ರದ್ಧಾಭಾವನೆ ಪ್ರಾಮಾಣಿಕವಾಗಿ ಮೂಡಿ ಬಂದಿದೆ. 


ಇವರ ಕೆಲವು ಕಾದಂಬರಿಗಳು ಪಠ್ಯಪುಸ್ತಕಗಳಾಗಿವೆ. ಕೆಲವು ಕಾದಂಬರಿಗಳ 
ಆಧಾರದ ಮೇಲೆ ರೇಡಿಯೋ ರೂಪಕಗಳು ಬಿತ್ತರಗೊಂಡಿವೆ. ಸುಮಾರು ಹನ್ನೊಂದು 
ಕಾದಂಬರಿಗಳು ಚಲನಚಿತ್ರಗಳಾಗಿ ಜನಮನ್ನಣೆ ns ox ಕನ್ನಡದಲ್ಲಿ ಪ್ರಥಮ 
ಕಾದಂಬರಿಯಾಧಾರಿತ ಚಿತ್ರ ಪುರಾಣಿಕರ ಕಾದಂಬರಿಯಿಂದಲೇ ಎಂಬುದು ಹೆಮ್ಮೆಯ 


ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿಗಳು ೬೯ 


ಣ 


ಸಂಗತಿ. "ಧರ್ಮದೇವತೆ' ಕಾದಂಬರಿ "ಕರುಣೆಯೇ ಕುಟುಂಬದ ಕಣ್ಣು' ಎಂಬ 
ಹೆಸರಿನಿಂದ ಚಿತ್ರಿಸಲಾಗಿದೆ. "ಪಾವನಗಂಗಾ', "ಸನಾದಿ ಅಪ್ಪಣ್ಣ' ಇವರಿಗೆ ಖ್ಯಾತಿ ತಂದು 
ಕೊಟ್ಟವು. 


ಒಟ್ಟಿನಲ್ಲಿ ವಸ್ತುವಿನ ಆಯ್ಕೆಯಲ್ಲಿ, ಪಾತ್ರ ಸಂಯೋಜನೆಯಲ್ಲಿ, ಕಲಾತ್ಮಕ 
ಬರವಣಿಗೆಯಲ್ಲಿ ಆದರ್ಶದ ವೈಭವೀಕರಣದಲ್ಲಿ ಅವಾಸ್ತವತೆ- ಅಶ್ಲೀಲರಹಿತ 
ಬರವಣಿಗೆಯಲ್ಲಿ ಕೋಮಲಭಾವಗಳ ನಿರೂಪಣೆಯಲ್ಲಿ ಎಲ್ಲದರಲ್ಲಿಯೂ ಸೊಗಸು 
ವೈವಿಧ್ಯ ಪುರಾಣಿಕರ ಕಾದಂಬರಿಗಳಲ್ಲಿ ಗುರುತಿಸಬಹುದು. ಪುರಾಣಿಕರು ಹುಟ್ಟಿದ್ದು 
ಬಿಜಾಪುರ ಜಿಲ್ಲೆ ಬೆಳೆದದ್ದು ಬೆಳಗಾವಿ ಜಿಲ್ಲೆ ಆದರೆ ಹುಟ್ಟ ಬೆಳೆದ ನೆಲದ ಭಾಷೆಯನ್ನು 
ಪುರಾಣಿಕರು ಸ್ಪಷ್ಟವಾಗಿ ಕಾದಂಬರಿಗಳಲ್ಲಿ ತಾರದೇ ಇದ್ದುದು ಸೋಜಿಗವೆನಿಸುತ್ತದೆ. 
ಕೆಲವು ಕಾದಂಬರಿಗಳಲ್ಲಿ ಪುನರುಕ್ತಿದೋಷ, ಅವಾಸ್ತವತೆಗಳೂ ಹಣಿಕಿಕ್ಕಿವೆ. "ಏನೇ 
ಆದರೂ ತಮ್ಮ ಸುಲಭ ಹಾಗೂ ಮೋಹಕ ಶೈಲಿಯಲ್ಲಿ ರಸವತ್‌ ಕಾದಂಬರಿ ಕೃತಿಗಳನ್ನು 
ಬರೆದು ಕನ್ನಡ ಜನತೆಯಲ್ಲಿ ಸ್ಪೂರ್ತಿ ಹಾಗೂ ಚೈತನ್ಯ ತುಂಬಿದ, "ಕಾದಂಬರಿ 
ಶ್ರೀ ಕೃಷ್ಣಮೂರ್ತಿ ಪುರಾಣಿಕ ಅವರು ಕೃತಾರ್ಥರು. 

ಗ್ರಂಥಯಣ 

೧) ಫ್ರೀ ಕೃಷ್ಣಮೂರ್ತಿ ಪುರಾಣಿಕ : ಶ್ರೀನಿವಾಸ ಉಡುಪ 
೨) ಫೀ ಕೃಷ್ಣಮೂರ್ತಿ ಪುರಾಣಿಕರು : ಶ್ರೀ ಶಂಕರ ಪಾಟೀಲ 
೩) 


ಶ್ರೀ ಕೃಷ್ಣಮೂರ್ತಿ ಪುರಾಣಿಕ : ಶ್ರೀ ದು.ನಿಂ.ಬೆಳಗಲಿ 


ಕಾದಂಬರಿಗಳು (ಅಪ್ರಕಟಿತ ಲೇಖನ) 


ಕೆಳದಿ ಭದ್ರಪನಾಯಕನ ಅಪ್ರಕಟಿತ ಎರಡು ಶಾಸನಗಳು 
ನ ಪೋಟಾ ಹೇ ಫೋ ಉಚ 
ತೇ ಕೆಳದಿ ವೆಂಕಟೇಶ ಜೋಯಿಸ 


ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಸಾವಿರದೊಂಬೈನೂರ 
ತೊಂಭತ್ತೊಂದನೆ ಮಾರ್ಚದಲ್ಲಿ ತಾಡಯೋಲೆ ಹಸ್ತಪ್ರತಿ, ಐತಿಹಾಸಿಕ ದಾಖಲೆಗಳು, 
ಸ್ಮಾರಕಗಳು ಮೊದಲಾದುವನ್ನು ಕೆಳದಿ ವಸ್ತು ಸಂಗ್ರಹಾಲಯಕ್ಕೆ ಸಂಗ್ರಹಿಸುವ ಸಲುವಾಗಿ 
ಸರ್ವೇಕ್ಷಣೆ ನಡೆಸಿದಾಗ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಸಮೀಪದ 
ದೂರ್ವಾಸ ಪುರಂನಲ್ಲಿರುವ ಶ್ರೀ ಶಾಮಾಚಾರರವರಲ್ಲಿದ್ದ ಒಂದು ಪುಸ್ತಕ ನನ್ನ ಗಮನ 
ಸೆಳೆಯಿತು. ಮೋಡಿ ಲಿಪಿಯಲ್ಲಿರುವ ಕ್ರಿ.ಶ. ೧೭೫೪ ರಿಂದ ೧೮೩೭ ` ವರೆಗೆ ಪ್ರತಿ 
ಮಾಡಲ್ಪಟ್ಟಿರುವ, ಸುಮಾರು ೯೦ ಪುಟಗಳಿರುವ (ಎರಡು ಪಕ್ಕಗಳು ಸೇರಿ) ಈ 
ಪುಸ್ತಕದಲ್ಲಿ ಕೆಳದಿ ಅರಸರು ಮತ್ತು ಇತರರಿಗೆ ಸಂಬಂಧಿಸಿದ ಮೂವತ್ತೆರಡಕ್ಕೂ ಹೆಚ್ಚು 
ಶಾಸನಗಳಿವೆ. ಇವುಗಳು ಈವರೆಗೆ ಅಪ್ರಕಟಿತವಾಗಿಯೇ ಉಳಿದಿವೆ. ಇಲ್ಲಿ ಕೆಳದಿ 
ಭದ್ರಪ್ಪನಾಯಕನ ಎರಡು ಅಪ್ರಕಟಿತ ಶಾಸನಗಳನ್ನು ಕೊಡಲಾಗಿದೆ ?. 


ಶಿವಪ್ಪನಾಯಕನ ನಂತರ ಕ್ರಿ.ಶ. ೧೬೬೨ ರಲ್ಲಿ ಪಟ್ಟಕ್ಕೆ ಬಂದ ಜ್ಞ ಅಘ 
ಆಡಳಿತ ಮುತ್ತದ್ದಿ ಧಾರ್ಮಿಕ "ಮತ್ತು ಸ ಸಾಂಸ್ಕೃತಿಕ "ತ್ರ ದಲ್ಲಿ ಹೆಚ್ಚಿನ ಆಸಕ್ತಿ 
ಹೊಂದಿದವನು. ಇವನ ಕಾಲಕ್ಕೆ AEE. ಹೊನ್ನವಳ್ಳಿ ಬೂದಿಹಾಳ, 
ಚಿಕ್ಕನಾಯಕನಹಳ್ಳಿ ಮೊದಲಾದವು ಕೆಳದಿ ರಾಜ್ಯಕ್ಕೆ ಸೇರಿದ್ದವು. ಕೊಲ್ಲೂರು, ಶೃಂಗೇರಿ, 
ಉಡುಪಿ ಶಂಕರನಾರಾಯಣ, ys ಮೊದಲಾಜ ಕಡೆಗಳಲ್ಲಿ ಇವನು ದೇವಾಲಯಗಳಲ್ಲಿ 
ಪೂಜಾ ವ್ಯವಸ್ಥೆ ಮಾಡಿದ್ದನು” ಕ ತೀರ್ಥರಾಜಪುರದಲ್ಲಿ ಹಿರಣ್ಯಗರ್ಭದಾನ, 
ರಾಮಚಂದಾ ಪುರದಲ್ಲಿ ತುಲಾಪುರುಷದಾನ, ಮೊದಲಾದವುಗಳನ್ನು ಮಾಡಿದ್ದನು. 
ಹಲವು ಅಗ್ರಹಾರ, ಮಠಗಳು ಇವನ ಕಾಲಕ್ಕೆ ನಿರ್ಮಾಣವಾಗಿದ್ದವು. ಕ ಶ. 
೧೬೬೭ರಲ್ಲಿ ಇವನ ಆಡಳಿತವು ಕೊನೆಗೊಂಡಿತು". _ 


೧ ಮುತಿಕ್‌ ಸೊಸೈಟ ಜರ್ನಲ್‌ ವಾಲ್ಕೂಂ 1x x 111 ಇಶ್ಯು ೪, ಅಕ್ಟೋಬರ್‌, ಡಿಸೆಂಬರ 
೧೯೯೨ರಲ್ಲಿ ಒಂದು ಶಾಸನ ಪ್ರಕಟವಾಗಿದೆ. ಪುಟ ೪೨೨-೨೨೭ 

೨ ಕನ್ಯವಿ. ಪುಟ ೧೨೧ 

೩ ಹೊಸ ನಗರ ತಾಲೂಕಿನ ಕಾರ್ಗಡಿ ಸಮೀಪ ರಾಮಚಂದ್ರಪುರ ಮಠವಿದೆ. 


೪ ಕ್ಷೆನ್ಫವಿ ಪುಟ ೧೨೧-೧೨೨ ಮತ್ತು ಕೆಳದಿ ಅರಸರ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
ಅಪ್ರೆಕಟಿತ ಮಹಾಪ್ರಬಂಧ ಪುಟ £೪(ಮುಂಬ್ಬೆ ವಿ ವಿ) ಸ 


eg, 


ಕಳದಿ ಭದ್ರಪ್ಪನಾಯಕನ ಅಪ್ರಕಟಿತ ಎರಡು ಶಾಸನಗಳು ೭ 


ಶಾಸನಗಳು ಶಿವಸ್ತುತಿಯೊಂದಿಗೆ ಪ್ರಾರಂಭವಾಗುತ್ತವೆ. ಕ್ರಿ.ಶ. ೧೫೮೫ ಮತ್ತು 
೧೫೮೭ರ ಕಾಲದ ಶಾಸನಗಳಿವು. ಅಂದರೆ ಒಂದು ಶುಭಕೃತ್ತು ಸಂವತ್ಸರದ ವೈಶಾಖ ಶು. 
೧೫ರಲ್ಲಿ ಮತ್ತು ಎರಡನೆಯದು ಶುಭಕೃಕ್ತು ಸಂವತ್ಸರದ ಕಾರ್ತಿಕ ಶು. ೧೫, ರಲ್ಲಿ 
ಕೊಟ್ಟರುವಂತಹದು. ಇವುಗಳು ಚಿನ್ನಭಂಡಾರದ ರಾಮಕೃಷ್ಣಪ್ಪಯ್ಯನು ಬಾಂದ್ಯದಲ್ಲಿ 
ಕಟ್ಟಸಿದ ಮಠದ ಧರ್ಮಕ್ಕೆ ಮತ್ತು ಇಕ್ಕೇರಿಯಲ್ಲಿ ಪ್ರತಿಷ್ಠೆಯ ಮಾಡಿಸಿದ ವಿಶ್ವೇಶ್ವರ 
ದೇವರಕಟ್ಟಲೆ,ಕಂದಾಚಾರಗಳಿಗೆ ಬಿಟ್ಟ ದಾನದತ್ತಿ ವಿವರವನ್ನು ತಿಳಿಸುತ್ತವೆ. ಕ್ರಿ.ಶ. 
೧೬೬೧-೬೩ರ ವರೆಗೆ ಆಡಳಿತ ನಡೆಸಿದ ಭದ್ರಪ್ಪನಾಯಕನ ಕಾಲದವು. ಈ ಶಾಸನಗಳಲ್ಲಿ 
ಕಂಡುಬರುವ ತೆಂಗಿನ ಮರ ಕುರಿತು ಬರುವ ಉಲ್ಲೇಖ ಗಮನಾರ್ಹವಾಗಿದೆ. 


ಕೆಳದಿ ಅರಸರ ವಂಶಾವಳಿ: ಶಾಸನ ಆಧಾರದಿಂದ 


ಸಂಕಂಣ ನಾಯಕ 
| 
ಶಿದಪ ನಾಯಕ 
ಎಳು 
ಶಿವಪ್ಪ ನಾಯಕ 
[ 
ಭದ್ರಪ್ಪ ನಾಯಕ 
ಕೆಳದಿ ಅರಸರ ಶಾಸನಸಂಪುಟ ಆಧಾರದಿಂದ * 


ಚೌಡಪ್ಪ ನಾಯಕ 
ಸದಾಶಿವ ಭಹಕ 
ಮೊಡ್ಡಸಂಕಂಣ ನಾಯಕ 
ಚಿಕ್ಕ ನಾಯಕ 
ರಾಮರಾಜನಾಯಕ 
ಓರಿಯವೆಂಕಟಪ್ಪನಾಯಕ 
ವೀರಭದೃನಾಯಕ 


೧. ಇಕ್ಕೇರಿಯ ಹತ್ತಿರದ ಬ್ರಾಹ್ಮಣ್ಯ ಬೇದೂರು shi ಗ, ಈ ee 1A 
೨. ಕೆಳದಿ ವೆಂಕಟೇಶ ಜೋಯಿಸ,(ಸಂ) ಕೆಳದಿ ಅರಸರ ಶಾಸನ ಸಂಪುಟ, ಶ್ರೀ ತೋಂಟದಾರ್ಯ 
ಮಠ ಗದಗ-ಡಂಬಳ -೧೯೯೨ ಪುಟ ೫1 


೭೨ ಕರ್ನಾಟಕ ಭಾರತಿ ' 


ಶಿವಪ್ಪನಾಯಕ 


| 
ಇಮ್ಮು ಡಿ ವೆಂಕ ಟಪ್ಪ ನಾಯಕ 
| 
ಭದ್ರಪ್ಪನಾಯಕ (ಕ್ರಿ.ಶ.೧೬೬೧-೧೬೬೩) 


ಚಿನ್ನಭಂಡಾರ ವಂಶದವರ ವಂಶವೃಕ್ಷ : ಶಾಸನದ ಆಧಾರದಿಂದ 


NE 
 ” ag ತ ಜ್‌ ! Me ¥ ಹ್‌ 


ರಾಮಕಷಯ 
ಲ ಷ್ಟ Py ಕ 
ಪುರುಷೋ ತ್ರಮಯ್ಯ 4 
| 
ರಾಮಕೃಷ್ಣ ಯ್ಯ 
ಹೂವಯ 


ಪುರುಷೋತ್ತಮರಾಯರು ಇನಾಂ ಕೋರ್ಟಿನಲ್ಲಿ ಸಾದರಪಡಿಸಿದ ದಾಖಲೆಯ ಪ್ರಕಾರ: 
| 
ಚಿನ್ನಭಂಡಾರದ ರಾಮಕೃಷ್ಣಪ್ಪ? 
| | | 
ಚಿಕ್ಕ ಲಕ್ಷ್ಮೀಪತಿ ಪುರುಷೋತ್ತಮಯ್ಯ ನರಸಪ್ಪಯ್ಯ ದೊಡ್ಡನರಸಪ್ಪಯ 


| 
ರಾಮಕೃಷ್ಣಪ್ಪಯ್ಯ ಮೃತ್ಯುಂಜಯ  ರಾಮಕೃಷ್ಟಪ್ಪಯ್ಯ 
ಪುರುಷೋತ್ತಮಯ್ಯ ಅನಂತಯ್ಯ ಹೂವಯ್ಯ 
ಶಾಸನ ಪಾಠಗಳು : 
ಬಾಂಡ್ಕದ ಶಾಸನ ಪ್ರತಿ”: ೧. 
೧. ನಮಸ್ತುಂಗ ಶಿರಚುಂಬಿ ಚಂದ್ರಚಾಮರ ಚಾರವೆ ತ್ರೈಲೊ । 
೨. ಕೃನಗರಾರಂಬ ಮೂಲಸ್ತಂಬಾಯ ಶಂಬವೇ ಸ್ವಸ್ತಿ ಶ್ರೀ 


೧. ಕೆಳದಿ ವೀರಭದ್ರದೇವಾಲಯದ ಎದುರಿನಲ್ಲಿರುವ ಧ್ವಜಸ್ತಂಭದ ಜಗತಿಯ ಮೇಲಿರುವ ಶಾಸನದಲ್ಲಿ 
ಮೇಲಿರುವ ಶಾಸನದಲ್ಲಿ ಕಂಡುಬರುವ ' ಬೊಕ್ಕಸದ ಸಿದ್ಧಬಸವಯ್ಯ' ಎಂಬ ಹೆಸರು ಸಂಶೋಧನೆಗೆ 
ಆಕರವಾಗಿದೆ. ಕೆಳದಿ ಅರಸರ ಶಾಸನ ಸಂಪುಟ ಪುಟ ೧೭೬. 


ಕೆಳದಿ ಭದ್ರಪ್ಪನಾಯಕನ ಅಪ್ರಕಟಿತ ಎರಡು ಶಾಸನಗಳು ೭೩ 


ಜಲ ಲ್‌ 


(05 


ಹೌ 


- _ > po 
ಒಳಗಾದ ಯಡೆಹೂನ ಸ್ವಾಸ್ಥೆಯಿಂದ ಗ೧ ಮಳಿದು 


ಜಯಾಭ್ಯುದಯ ಶಾಲ್ಲಿವಾಹನ.ಶಕ ಪರುಷ ೧೫೮೫ 
ಯ ಶುಬಕ್ರುತ್ತು ಸಂವತ್ಸರದ ವೈಶಾಖ ಶು ೧೫ ಲ್ಲು 
ಶ್ರಿಮದೆಡವ ಮುರಾರಿ, ಕೊಟೆ ಕೊಲಾಹಲ ವಿಶುದ್ಧ 
ವೈದಿಕಾದ್ವೈತ ಸಿದ್ಧಾಂತ ಪ್ರತ್ತಿಷ್ಟಾಪಕ ಶಿವಗುರುಭಕ್ತಿ 
ಪರಾಯಣರಾದ ಕೆಳದಿ ಸಂಕಂಣನಾಯಕರ್ರು 
ಪ್ರಪಉತ್ತರಾದ ಸಿದ್ದಪ್ಪನಾಯಕರ ಪಉತ್ತರಾದ 


ಶಿವಪ್ಪನಾಯಕರ ಪುತ್ರರಾದ ಭದ್ರಪ್ಪನಾಯಕರ್ರು, 


. ಚಿಂನಭಂಡಾರದ ರಾಮಕ್ರುಷ್ಣಪ್ಪಯ್ಯನು ಬಾಂಡ್ಯ 
.ದಲ್ಲು ಕಟ್ಟಸಿದ ಮಠದರ್ಮಕೆ ಕೊಟ್ಟ ಧರ್ಮ ಶಾ । 
. ಸನ ಕ್ರಮವೆಂತ್ತೆಂದರ್ರೆ ಕಗ್ಗದ ಶಿಮೆಯಿಂದಲ್ಲೂ। 
ಸ ಚಿತ್ರಬಾನು ಸಂವತ್ತರದಲ್ಲೂ ಬಿಟ್ಟದ್ದು । 
. ಪ್ಲವ ಸಂವತ್ತರದಲ್ಲೂ ಬಿಟ್ಟದು ಗ ೨೪ ॥। ೨ ॥೦ ಉಬ 
ಜ್ಯ ಸಂ ಗ ೨೧೯೨ ॥0 ವಿವರ್ರ ಅಜಿತಿಕೊಡಲಾದ್ದಿ ಗ್ರಾಮದಿಂದ 
. ಕೊಡಲಾದ್ರಿವಳಗಣ ಬಾಂಡ್ಯದಯಡೆಹೂನ ಸ್ವಾಸ್ಥ 
ಯಿಂದ ಗ ೨೯೦ ತ್ತಿಂಮಪ್ಪಸ್ವೆಟ್ಟ ಸ್ವಾಸ್ಥೆಯಿಂದ Alo 
. ಮಾಕನಾಯಕ ತ್ರಿಪಾಲು ಗ ೩॥॥೦ ಅಂತ್ತೂ ಗ ೧೩೯೦ 
. ಕೆ ಎವರ್ರಾತ್ತೆರುಗ ೪6೪ ನಾಲ್ಕು ವರಹಾಉ ನಾಲ್ಕು ಹಣ 
. ಬೆಡ್ಡಿಕೆ ಗ ೩ ಹಬಗಾಣಿಕೆ ೯೨ ಬಕ್ತರೆಖು ಮು ೨೬ ॥೩॥ 
೨೧. ಕೆ ಮುಡ್ಡಿಗ ೬॥೦ ಲ್ಲು ಗ೩ಟ ೪ ತ್ತೆಂಗಿನಮ ೧೫ಕ್ಕೆ ಜಾಕು 
ಎ ಮರಳಿನ್ನುಳಿದು ಶುದಮರ ೧೧ರ್ಕೆ ೩॥॥ : ಕೊಟ್ಟು ಬಿ 
. ರಾಡ ೯೨೧ : ಪಾಳೆಕೊಡಲನಷ್ಟದ ಬಗೆಯಲು 11೨೦ 


ಕ ಅಂತ್ತು ಗ೧೩ ಬಾಂಡ್ಯದಲ್ಲು ಬಸವತ್ತೆಗಿಸಿದ ಕೆರ್ರೆ 


೭೪ 


. ಶುಧಗ, ೧೨ ಕೊಡಲಾದ್ರಿಯಿಂದ ಹಲಗೊಳ ನಷ್ಟು 
. ಸ್ಥತೆರ್ರಿದಿಂದ ಗ ॥೦ ಹಬಗಾಣಿಕೆ ೯೨ ಬೆದ್ದಿಗೆ ಗ ೩ 
. ಬಕ್ತಮುಡಿ ೩೩॥೦ ಗ ೫೯೧ ಚೌಡಗಳನ ಸ್ಥಾಸ್ಥೆ 

ಲ ಬಕ್ತಮುಡಿ ೪೭ಕ್ಕೆ ಗ೬ಟ॥೪ ಕೊಟ್ಟ ಬಿರಾಡ ೯೦॥೦ 
ತೆಂಗಿನಮರ ೧೦ಕ್ಕೆ ಔಕು ಮರಳಿ ಸುಳಿದು ಶುದ್ದ 

. ಮರ ೬ಕೆ ೯೨ ಅಂತ್ತೂ ಗ ೧೫ ॥೫॥೦ ಉಬಯಂ 
. ಗ ೨೭॥೪॥೦.ಬಾಂಡ್ಯದ ಅಂಗಡ್ದಿತ್ತೆರ್ರಿ 

. ಗಿಯಿಂದ ಗ ೩೯೩ ಉಬಯಂ ಗ ೩೧೯೨೦ ಮೂ 
. ವತೊಂದು ವರಹ ಯರಡು ಹಣ ಅಡದ ಯೂ ॥ 
. ಮಿಯಂನ್ನು ಶಿವಾರ್ಪಿತ್ರವಾಗಿ ಬಿಟ್ಟಿಲಾಗಿ ।ಯೂ। 

. ಭೂಮಿಗೆ ಸಲುವ ಸರ್ವಮಾಂನ್ಯವಂನ್ನು ಪೂರ್ವ 

೩೭. 


ಮರಿಯಾದೆಯಲ್ಲಿ ಆಗುಮಾಡಿಕೊಂಡು ಯೂ 


. ಮಠದಲ್ಲು ಹೊಸಬರ್ರುವ ಬ್ರಾಹ್ಮರ್ರು ಪರಮ 
. ಹಂಸ್ರರು, ಮುಂತ್ತಾ ದವರ್ರಿಗೆ ನಡೆಸುವ ಧರ್ಮ 
. ಮಠದ ದೆವತ್ತಾ ಪೂಜೆ ಸಹಾ ಹೂ ವೃಯನ ಮು 
. ಖಾಂತ್ರೆ ನಡೆಸಿಕೊಂಡು ಆ ಚಂದ್ರಾರ್ಕಸ್ಹಾಯಿ 
[<) 
. ಗಳಾಗಿ ಮಠದರ್ಮರ್ಕೆ ನಡೆಸಿಕೊಂಡು ಬಾಹ 
. ದೆಂದು ಕೊಟ್ಟ ಧರ್ಮಶಾಸನ ಸಾಕ್ಷಿಗಳು ದೆವ ಸಾ 
- ಕ್ಷಿಗಳು । ಆದಿತ್ಯ ಚಂದ್ರಾವನಿಲೊನಲಶ್ಚದ್ಯೌ 
ಕ ರ್ಭೂಮಿರಾಪೊಹೃದ ಯಂ ಯಮಶ್ನ ಆಹ 
| ಶ್ನರಾತ್ರಿಶ್ನ ಉಭಚಿಸಂಧ್ಯೆ ಧರ್ಮಸ್ಯಜಾನಾ 
- ತ್ತಿನರಸ್ಕ ಉೃತ್ತಂ ಶ್ರಿ ಸದಾಯಂತಾx 


ಶಿಯಿಧೆ.೩. 


ಕರ್ನಾಟಕ ಭಾರತಿ 


ಕಳದಿ ಭದ್ರಪ್ಪನಾಯಕನ ಅಪ್ರಕಟಿತ ಎರಡು ಶಾಸನಗಳು ೭೫ 


ವಿಶೇಷ : ಶಾಸನದ ಕಾಲ : ಶಾ.ಶ.೧೫೮೫ ಅಂದರೆ ಕಿ ಕ್ರಿ.ಶ.೧೬೬೩, ಇದು 
ಭದ್ರಪ್ಪನಾಯಕನ ಆಡಳಿತದ ಕಾಲಕ್ಕೆ ಸರಿಹೋಗುತ್ತದೆ. ಬಾಂಡ್ಯದ ಮಠದ ಮಠ 
ಧರ್ಮಕ್ಕೆ ಬಿಟ್ಟ ದಾನದ ವಿವರ ಈ ೨ ಸನದ ಪಾಠ. 


ಯಿಕೆರಿ ಶ್ಯಾನ : 


(1%. 


ತ್ತ: ೨ 


೦೧ ಃ ॥ ನಮಸ್ತುಂಗ ಶಿರಶುಚಂಬಿ ಚಂದ್ರಚಾಮರ ಚಾರವೆ ॥ 
೦೨. ತ್ರೈಲೋಕ್ಕ ನಗರಾರಂಬ ಮೂಲ ಸ್ತಂಬಾಯ ಶಂಬವೇ । 
೦೩. ಸ್ವಸ್ತಿ ಶ್ರೀ ಜಯಾಭ್ಯುದಯ ಶಾಲವಾಹನ ಶಕವರುಷ 
೦೪. ೧೫೮೭ನೆಯ ಶುಬಕ್ರುತ್ತು ಸಂವತ್ಸರದ ಕಾರ್ತಿ ಶು.೧೫ 
೦೫. ಲೂ! ಶ್ರೀಮತು ಯಿಕೆರ್ರಿ ಬ್ರಾಂಹ್ಮಣಗೆರ್ರಿಯಲ್ಲು ಚಿಂನ 
೦೬. ಬಂಡಾರದ ರಾಮಕೃಷ್ಣಪ್ಪಯನ್ನು ಪ್ರತಿಷ್ಠೆಮಾಡಿದ ಎಶ್ವೆ 
೦೭. ಶ್ವರದೆವರ ಕಟಲೆ ಕಂದಾಚಾರಕ್ಕೆ ಶ್ರೀಮದ್ಯಡವ ಮು 
೦೮. ರಾರ್ರಿಕೊಟೆ ಕೊಲಾಹಲ ವಿಶುದ್ಧ ವೈದಿಕಾದ್ವೈತ್ತ ಸಿದ್ದಾಂ 
೦೯. ತ್ರ-ಪ್ರತಿಷ್ಠಾಪಕ-ಶಿವಗುರ್ರು ಬಕ್ತಿಪಾರಾಯಣರಾದ ಕೆಳ 
೧೦. ದಿ ಸಂಕಂಣನಾಯಕರ ಪ್ರಉತ್ತರಾದ ಶಿವಪ್ಪನಾಯಕರ 
೧೧. ಪಉತ್ತ್ರ ರಾದ ಶಿವಪ್ಪನಾಯಕರ ಪುತ್ರ ರಾದ । 

೧೨. ಭದ್ರಪ್ಪನಾಯಕರೂ ಕೊಟ ತ್ತಾ ೦ಬ್ರದರ್ಮ ಶಾಸನಕ್ರಮ 
೧೩. ಧಮ ವೆತ್ತೆಂದಕ್ರಿ ಪ್ರಕುಉತ್ತಾರವಾಸಿ ಬರುತ್ತಿದ್ದ ಸ್ವಾಸ್ಥ । 
೧೪. ಅವಿನಹಳಿ ಶಿಮೆ ಶುದ್ರವಾಡದಿಂದ ಕುಣಿಕೆರ್ರಿಪಾಲ। 

೧೫. ಬೊಂಮೆನಾಯಕನ ಕೊಪದಿಂದ ಗ್ರಾಮ ೧ಕ್ಕೆ ರೆಖೆಕು 
೧೬. ಳಗ ೨೨ ೯೨॥೦ ಕುಳ ೧ರ್ಕೆ ಗ೩ ೯೧॥ಕ ಸಲುವದುಗ 
೧೭. ೭೦೯೪1೦ ಬಿರಾಡ ಗ ॥0॥ ಎಲ್ಲು ಗ ೧೨ ॥೪ ॥೦ನಪ್ಪ 
೧೮. ಬಿರಾಡ ಗ ೧೧॥೧ ವಕ್ಕೆ ೩೫ ಗ೧ ಅಂತು ರೆಖೆಗ೯೬೯೦ 


೭೬ 


೧೯ 


೨೦. 
೨೧. 
ಸ 
೨೩. 
೨೪. 
೨೫. 
೨೬, 
ವಿಕಿ. 
೨೮. 
ಎಷ್ಟ 
೩೦. 
೩೧. 
೩೨. 
೩೩. 


ವಿಶೇಷ : ಈ ಶಾಸನ ಕ್ರಿ.ಶ.೧೫೮೭ರಲ್ಲಿ ಅಂದರೆ ಕ್ರಿ.ಶ.೧೬೬೫ರಲ್ಲಿ ಇಕ್ಕೇರಿಯ 
ಬ್ರಾಹ್ಮಣ ಕೇರಿಯಲ್ಲಿ ಚಿನ್ನಭಂಡಾರದ ರಾಮಕೃಷ್ಣಪ್ಪಯ್ಯನು ಕಟ್ಟಿಸಿದ ವಿಶ್ವೇಶ್ವರದೇವರ 


ಕರ್ನಾಟಕ ಭಾರತಿ 
ರ್ಕೆನಿಲ್ಲಿಸಿದು ನಷ್ಟ ಬಿರಾಡ ಗ ೧೧॥೧ ಕಾಳಿಯುಕ್ತಾಕ್ಷಿ 
ಸಂವತ್ಸರದಲ್ಲೂ ಹೊಳೆಹರಿದು ಕುಳ ೧೮೯ ಗಸಿ (೨॥ 
ಉಬಯಂಗ 15 ೯೩॥೦ ಹದಿನೈದು ವರಹಾಉಮು 
ರು ಹಣ ಅದನ್ನುಳಿದು ಶುಧ ಶಿಸ್ತು ಗ ೮೦ ॥೧॥೦ 
ಯಂಬತ್ತು ವರಹಾಉ ಆರ್ರುಹಣ ಆಡರ ಭೂ 
ಮಿಯಂನ್ನು ಶಿವಾರ್ಪಿತ್ತವಾಗಿ ಬಿಟ್ಟಧೆವೆ [ಯೋ ಭೂ 
ಮಿಗೆ ಸಲುವ ಚತುಶಿಮೆವಳಗುಳ್ಳ ನಿಧಿ ನಿಕ್ಸೆಪ 
ಜಲಪಾಷಾಣ ಅಕ್ಟಿಣಿ ಆಗಮಿಸಿದ ಸಾದ್ಯಂ 
ಗಳೆಂಬ ಅಷ್ಟಬೊಗತ್ತೆಜಸ್ವಾಮ್ಯವಂನ್ನು 
ಆಗುಮಾಡಿಕೊಂಡು ದೆವತ್ತಾಸೆವೆಯಂನ್ನು ಸಾಂಗವಾ 
ಗಿ ನಡಶಿ ಕೊಂಡು ಬಾಹದೂಯಂದು ಕೊಟ ಶಾಸನಾ ॥ 
ಆದಿತ್ಯ ಚಂದ್ರಾವನಿಲೂನಲಶ್ತ ದ್ಥೌರ್ಭೂಮಿ | 
ರಾಪೊಹೃದಯಂ ಯಮತಶ್ಚ ಆಹತ್ವ ರಾತ್ರಿಶ್ಚ 
ಉಬೆಚಸಂಧ್ಯೆ ದರ್ಮಶ್ಚ ಜಾನಾತ್ತಿನರಸ್ಕಲ್ರು 


ತ್ತಾಂ । ಯಥಾಷಪ್ರತ್ತಿ ೨ 


ಕಟಲೆ ಕಂದಾಚಾರಗಳಿಗೆ'ಬಿಟ್ಟದಾನದ ವಿವರ. 


ಕೆಳದಿ ಭದ್ರಪ್ಪನಾಯಕನ ಕಾಲದ ಈ ಎರಡು ಶಾಸನಗಳು ಆ ಕಾಲದ 
ಧಾರ್ಮಿಕ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿ-ಗತಿಗಳನ್ನು ಅಭ್ಯಾಸ ಮಾಡಲು ಜೊತೆಗೆ 


ಅಂದಿನ ಸ್ಥಳನಾಮಗಳ ಅಧ್ಯಯನ ಮಾಡಲು ತುಂಬಾ ಪ್ರಯೋಜನವಾಗಿವೆ'. 


೧. 


ತಮ್ಮಲ್ಲಿದ್ದ ಈ ಪುಸ್ತಕವನ್ನು ಸಂಶೋಧನೆಯಲ್ಲಿ ಬಳಸಿಕೊಳ್ಳಲು ಅನುಮತಿ ಇತ 
ದೂರ್ವಾಸಪುರದ ಶ್ರೀ ರಾಮಾಚಾರ ಇವರಿಗೂ ಲೇಖನ ತಯಾರಿಯಲ್ಲಿ ಸಹಕಾರ ನೀಡಿದ ಶ್ರೀ.ಕೆಳದಿ 


ಗುಂಡಾಜೋಯಿಸರಿಗೂ ಕೃತಜ್ಞನಾಗಿದ್ದೇನೆ. 


ಕ - ಕ 1 WES ತಿವಿ 
| a SESS 


ದ ಪವರ್‌ ಆ್ಯಂಡ್‌ ದ ಗ್ಲೋರಿ ಮತ್ತು ಸಂಸ್ಕಾರಗಳಲ್ಲಿಯ 


ಧಾರ್ಮಿಕ ಅವನತಿ: ತೌಲನಿಕ ಅಧ್ಯ ಯನ 
NSN ರಾ ಫಾ ಸರು 4 
ರ್ನ ಬಸವರಾಜ ನಾಯ್ಕರ 


ಇತ್ತೀಚಿನ ದಿನಗಳಲ್ಲಿ ಜಗತ್ತಿನ ಎಲ್ಲ ಪ್ರಮುಖ ಎಶ್ವವಿದ್ಯಾ ಲಯಗಳಲ್ಲಿ 
ತುಲನಾತ್ಮಕ ಸಾಹಿತ್ಯಾಧ್ಯಯನಕ್ಕೆ ಎಶೇಷ ಗಮನ | ಕೊಡಲಾಗುತ್ತಿದೆ. ಯಾವುದೇ ಒಂದು 
ಕೃತಿಯ ಮಾಲ್ಯ ನಿರ್ಣಯ ಮಾಡಬೇಕಾದರೆ ಆ ಕೃತಿಯನ್ನು ಅದೇ ತರಹದ ಇನ್ನಿತರ 
ಕೃತಿಗಳೊಂದಿಗೆ ಹೋಲಿಸಿ ನೋಡಬೇಕೆಂಬುದು ಅತ್ಯಂತ ಮಹತ್ವದ 
ಜವಾಬ್ದಾರಿಯಾಗಿರುತ್ತದೆ. ಸಾಹಿತ್ಯ ವಿಮರ್ಶೆಯ ಪ್ರಶ್ನೆಗಳೆಲ್ಲ ಹೆಚ್ಚಾಗಿ ತುಲನಾತ್ಮಕ 
ವಿಮರ್ಶೆಯ ಪ್ರಶ್ನೆಗಳೇ ಆಗಿರುತ್ತವೆಂದು ಕೆನಡಾ ದೇಶದ ಸುಪ ಸಿದ್ಧ ವಿಮರ್ಶಕ 
ನಾರ್ತ್ರೊಪ್‌ ಫ್ರಾಯ್‌ ಹೇಳಿದ್ದು ಬಹಳ ಔಚಿತ್ಯಪೂರ್ಣವಾಗಿದೆ. ಆ ಭಾಷೆಗಳುಳ್ಳ 
ಭಾರತ ದೇಶದಲ್ಲಿಯಂತೂ ತುಲನಾತ್ಮಕ ಸಾಹಿತ್ಯದ ಅಧ್ಯಯನ ಬಹಳ 
ಅವಶ್ಯವಾಗಿದೆಯೆಂಬುದನ್ನು ಮತ್ತೆ ಹೇಳಬೇಕಾಗಿಲ್ಲ. ಈ ಭಾರತೀಯ ತುಲನಾತ್ಮಕ 
ಸಾಹಿತ್ಯಾಧ್ಯಯನ ಕೊನೆಗೆ ಜಾಗತಿಕ ತುಲನಾತ್ಮಕ ಅಧ್ಯಯನಕ್ಕೆ 
ದಾರಿಮಾಡಿಕೊಡಬೇಕೆಂಬುದು ಎಲ್ಲ ಸಾಹಿತ್ಯ ವಿಮರ್ಶಕರ ಮಹದಾಶೆಯಾಗಿದೆ. 
ತುಲನಾತ್ಮಕ ಸಾಹಿತ್ಯಾಧ್ಯಯನದ ಗುರಿ ಸ ಸಾಂಸ್ಕೃತಿಕ, ಜನಾಂಗಿಕ, ಭೌಗೋಲಿಕ ಮತ್ತು 
ಚಾರಿತ್ರಿಕ' ಮುಂತಾದ 'ವೈವಿಧ್ಯಗಳ ಮಧ್ಯದಲ್ಲಿಯೂ ಮಾನವ ಜೀವನದ, ಮಾನವ 
ಭಾವನೆಗಳ ಮತ್ತು ಪ್ರತಿಭೆಯ ಏಕತೆ ಅಥವಾ ಸಾದೃಶ್ಯತೆಯನ್ನು ತೋರಿಸುವುದೇ ಆಗಿದೆ. 


ಈ ಲೇಖನದಲ್ಲಿ ಇಂಥದೊಂದು ಚಿಕ್ಕ ಪ್ರಯತ್ನವನ್ನು ಮಾತ್ರ ಮಾಡಿದೆ. ಇಲ್ಲಿ 
ಆರಿಸಿಕೊಂಡ ಕಾದಂಬರಿಗಳು ಎರಡು: ಒಂದನೆಯದು, ಗ್ರಹಾಮ್‌ ಗ್ರಿ (ಭರ ""ದ ಪವರ್‌ 
್ಯಂಡ್‌ ದ ಗ್ಲೋರಿ'', ಎರಡನೆಯದು, ಅನಂತಮೂರ್ತಿ ಯಔಕ್ತ ಸಂಸ್ಕಾರ'' 
ಇವೆರಡೂ ಕಾದಂಬರಿಗಳನ್ನು ತುಲನೆಗೆ ಆರಿಸಿಕೊಳ್ಳುವುದಕ್ಕೆ ಮುಖ್ಯ ಕಾರಣ ಅವೆರಡರಲ್ಲಿ 
ಸಾಮಾನ್ಯವಾಗಿ ಕಂಡುಬರುವ ಧಾರ್ಮಿಕ ಅವನತಿಯ ವಸ್ತು "ಶಕ್ತಿ ಮತ್ತು ಕೀರ್ತಿ” 
(The Kc and the Glory) ಕಾದಂಬರಿಯಲ್ಲಿ ಮೆಕಿಕೊ ದೇಶದಲ್ಲಿದ್ದ ಕ್ರಿಶ್ಚಿಯನ್‌ 
ಪಾದ್ರಿಯೊಬ್ಬನ ಅವನತಿಯ ಚಿತ್ರಣವಿದ್ದರೆ, ""ಸಂಸ್ಕಾರ'' ದಲ್ಲಿ ಹಳೆಯ "ಮೈಸೂರಿನ 
ಬ್ರಾಹ್ಮಣ ಪಂಡಿತನೊಬ್ಬಸ ಅವನತಿಯ ಚಿತ ಣವಿದೆ. ಹೀಗೆ ಎರಡೂ ಕಾದಂಬರಿಗಳಲ್ಲಿ 
ಎರಡು ಧಾರ್ಮಿಕ ಹಿನ್ನೆಲೆಗಳಲ್ಲಿ ನಡೆಯುವ ಘಟನೆಗಳನ್ನು ಚಿತ್ರಸಲಾಗಿದೆ. ಎರಡೂ 
ಧಾರ್ಮಿಕ ಮತ್ತು ಸ ಸಾಂಸ್ಕೃತಿಕ ಹಿನ್ನೆ ಲೆಗಳು ಪರಸ್ಪರ ಭಿನ್ನವಾಗಿದ್ದರೂ ಕೂಡ, ಧಾರ್ಮಿಕ 


ಆದರ್ಶಗಳನ್ನು ಅಪವಿತ್ರ ಗೊಳಿಸುವ ಕಾರ್ಯ ವು 'ಅವೆರಡಕ್ಕೂ ಸಾಮಾನ್ಯವಾದ 


ಅಂಶವಾಗಿದೆ. ಆದ್ದರಿಂದ ಅವೆರಡೂ ಕಾದಂಬರಿಗಳು ಮಾನವ ಜೀವ ನದ 


ಸಾರ್ವಕಾಲಿಕತೆಯನ್ನು ಎತ್ತಿತೋ ರಿಸುತ್ತವೆ. 


೭೮ ಕರ್ನಾ ಟಕ ಭಾರತಿ 


""ಶಕ್ತಿ ಮತ್ತು ಕೀರ್ತಿ'' ಕಾದಂಬರಿಯಲ್ಲಿ ಮೆಕ್ಸಿಕೊ ದೇಶದ ಹಿನ್ನೆಲೆಯಿದೆ. 
ಮೆಕ್ಸಿಕೊ ದೇಶದಲ್ಲಿ ಕಮ್ಯುನಿಷ್ಟ್‌ ಸರಕಾರವು ಆಳುತ್ತಿರುವುದರಿಂದ ಅವರು ತಮ್ಮ 
ದೇಶದಲ್ಲಿ ಎಲ್ಲ ತರಹದ ಧಾರ್ಮಿಕ ಚಟುವಟಿಕೆಗಳನ್ನು ಧಾರ್ಮಿಕ ವ್ಯಕ್ತಿಗಳನ್ನು ಮತ್ತು 
ಧಾರ್ಮಿಕ ಸಂಸ್ಥೆಗಳನ್ನು ಬಹಿಷ್ಕರಿಸಿದ್ದಾರೆ. ಮೊದಲು ಕೈಸ್ತ ದೇವಾಲಯಗಳಾದ 
ಮಂದಿರಗಳನ್ನು ಈಗ ಹೋಟೆಲ್ಲು ಅಥವಾ ಕ್ಯಾಬರೆ ಹಾಲ್‌ಗಳನ್ನಾಗಿ ಪರಿವರ್ತಿಸಿದ್ದಾರೆ. 
ಅವರೆಲ್ಲ ಅಪ್ಪಟ ಭೌತಿಕವಾದಿಗಳಾಗಿದ್ದು, ಯಾವ ತರಹದ ಧಾರ್ಮಿಕ ಅಥವಾ 
ಆಧ್ಯಾತ್ಮಿಕ ಕಾರ್ಯಗಳನ್ನೂ ಅವರು ಸಹಿಸುವದಿಲ್ಲ. ಇಂಥ ನಾಸ್ತಿಕ ಪರಿಸರದಲ್ಲಿ 
ಧಾರ್ಮಿಕ ವೃತ್ತಿಯನ್ನು ಮುಂದುವರಿಸುವದು ಒಂದು ದೊಡ್ಡ ಅಪರಾಧವಾಗಿದೆ. ಸದ್ಯ 
ವಿಸ್ಕಿ ಪಾದ್ರಿಯೊಬ್ಬನೇ ಅಲ್ಲಿ ಉಳಿದಿದ್ದು ಆತ ರೋಮನ್‌ ಕ್ಯಾಥೋಲಿಕ್‌ ಧರ್ಮದ 
ಆದರ್ಶಗಳನ್ನು ಎತ್ತಿಹಿಡಿಯಲು ಪ್ರಯತ್ನಿಸುತ್ತಾನೆ. ಅದರಂತೆ ""ಸಂಸ್ಕಾರ''ದಲ್ಲಿ 
ಚಿತ್ರಿತವಾದ. ಪ್ರಾಣೇಶಾಚಾರ್ಯ ದೂರ್ವಾಸಪುರದ ಪ್ರಮುಖ ನಿವಾಸಿಯಾಗಿದ್ದು, 
ಕಾಶಿಯಲ್ಲಿ ಕಲಿತು ವೇದಾಂತ ಶಿರೋಮಣಿಯೆಂಬ ಬಿರುದನ್ನು ಸಂಪಾದಿಸಿದ್ದಾನೆ. 
ಮಾಧ್ವಬ್ರಾಹ್ಮಣ ಮತದ ಆದರ್ಶಗಳನ್ನು ಎತ್ತಿಹಿಡಿಯುವ ಜವಾಬ್ದಾರಿಯನ್ನು ಹೊಂದಿದ 
ಆತನನ್ನು ಆ ಊರಿನ ಇತರ ಬ್ರಾಹ್ಮಣರು ಗೌರವದಿಂದ ಕಾಣುತ್ತಾರೆ. ಹೀಗೆ ಇಬ್ಬರೂ 
ಧಾರ್ಮಿಕ ವ್ಯಕ್ತಿಗಳು ತಮ್ಮ ಧರ್ಮಗಳ ಆದರ್ಶಗಳ ಸಾಕಾರ 
ಮೂರ್ತಿಗಳಾಗಿರಬೇಕಾಗಿದೆ. ಪಾದ್ರಿಯನ್ನು ಸರ್ಕಾರಿ ಸೈನ್ಯಾಧಿಕಾರಿ ಬೆನ್ನತ್ತಿ 
ಅರಸುತ್ತಿದ್ದರೂ ಕೂಡ, ಆತ ಹಳ್ಳಿಯಿಂದ ಹಳ್ಳಿಗೆ ಸಂಚರಿಸುತ್ತ ಅವರ ಧಾರ್ಮಿಕ 
ಎಧಿಗಳಾದ ಸಾಮೂಹಿಕ ಪ್ರಾರ್ಥನೆ (mass), ಕ್ರಿಶ್ಚಿಯನ್‌ ದೀಕ್ಷೆ (Baptism) ಮತ್ತು 
ತಪ್ಪೊಪ್ಪಿಗೆ (Confession) ಮುಂತಾದವುಗಳನ್ನು ನೆರವೇರಿಸುತ್ತಾನೆ. ಏಕೆಂದರೆ ಜನರಿಗೆ 
ಧರ್ಮದ ಅವಶ್ಯಕತೆ ಇರುವುದರಿಂದ ಪಾದ್ರಿಯು ಅವರಿಗೆ ದೇವರ ಅನುಗ್ರಹವನ್ನು 
ದೊರಕಿಸಿಕೊಡುವ ಜವಾಬ್ದಾರಿಯನ್ನು ಹೊಂದಿದ್ದಾನೆ. ಅದರಂತೆ ದೂರ್ವಾಸಪುರದ 
ನಿವಾಸಿಯಾದ ಪ್ರಾಣೇಶಾಚಾರ್ಯನು ಕಾಶಿಯಲ್ಲಿ ವೇದಾಂತವನ್ನು ಕಲಿತು ವೇದಾಂತ 
ಶಿರೋಮಣಿಯೆಂಬ ಪದವಿಯನ್ನು ಪಡೆದಿದ್ದು, ಬ್ರಾಹ್ಮಣ ಸಮಾಜಕ್ಕೆ 
ನೀತಿಮಾರ್ಗದರ್ಶಕನಾಗಿದ್ದಾನೆ. 


ಆದರೆ ಈ ಇಬ್ಬರೂ ಕಥಾನಾಯಕರು ತಮ್ಮ ಧರ್ಮಗಳ ಆದರ್ಶಗಳ ಎತ್ತರಕ್ಕೆ 
ಏರದೆ, ತಮ್ಮ ಮಾನವ ಸಹಜವಾದ ಕೊರತೆಗಳಿಂದಾಗಿ ಈ ಆದರ್ಶಗಳನ್ನು 
ಅಪಮೌಲ್ಯಗೊಳಿಸಿ ತಮಗೂ, ತಮ್ಮ ಧರ್ಮಗಳಿಗೂ ಕೆಟ್ಟ ಹೆಸರನ್ನು ತಂದುಕೊಳ್ಳುತ್ತಾರೆ. 
ಉದಾಹರಣೆಗೆ ""ಶಕ್ತಿ ಮತ್ತು ಕೀರ್ತಿ'' ಕಾದಂಬರಿಯಲ್ಲಿ ಪಾದ್ರಿಯು ಅನೇಕ ಕ್ಷುದ್ರ 
ಪಾಪಗಳನ್ನೂ (Venial sins) ಮತ್ತು ಮಹಾಪಾಪ (mortal sin) ವನ್ನೂ 
ಎಸಗಿದ್ದಾನೆ. ಆತ ತಾನು ಸೈನ್ಯಾಧಿಕಾರಿಯ ಕೈಯಿಂದ ಪಾರಾಗುವುದಕ್ಕಾಗಿ ತನ್ನ ಹೆಸರನ್ನು 
ಮುಚ್ಚಿಟ್ಟುಕೊಂಡು ಮಾಂಟೆ ಎಂಬ ಸುಳ್ಳು ಹೆಸರನ್ನು ಹೇಳುತ್ತ ಹೋಗುತ್ತಾನೆ. ಆತ 


ದ ಪವರ್‌ ಆಂಡ್‌ ದ........... ಅವನತಿ : ತೌಲನಿಕ ಅಧ್ಯಯನ ೭೯ 


ಪಾದ್ರಿಯಾದರೂ ಕುಡಿತದ ಚಟಕ್ಕೆ ಬಲಿಯಾಗಿದ್ದಾನೆ. ಆತ ಹೋದ ಹೋದಲ್ಲೆಲ್ಲ ವ್ಹಿಸ್ಕಿ 
ಅಥವಾ ಸುರೆಯನ್ನು ಬಾಟಲಿಯಲ್ಲಿ ಮುಚ್ಚಿಕೊಂಡು ಹೋಗುತ್ತಾನೆ. ಇಲ್ಲವೆ ಜನರಿಂದ 
ಕೇಳಿ ಪಡೆಯುತ್ತಾನೆ. ಆದ್ದರಿಂದಲೇ ಅವನಿಗೆ "“ವ್ದಿಸ್ಕಿ ಪಾಡ್ರಿ'' ಎಂಬ ವ್ಯಂಗ್ಯ ಹೆಸರು 
ಬಿದ್ದುಬಿಟ್ಟದೆ. ಸುಳ್ಳು ಹೇಳುವುದು ಮತ್ತು ಕುಡಿಯುವಂಥ ಕ್ಲುದ್ರಪಾಪಗಳಲ್ಲದೆ ಆತ 
ವ್ಯಭಿಚಾರದಂಥ ಮಹಾಪಾಪವನ್ನೂ ಮಾಡಿದ್ದಾನೆ. ಕೆಲವು ವರುಷಗಳ ಹಿಂದೆ ಆತ 
ಕುಡಿತದ ಅಮಲಿನಲ್ಲಿದ್ದು ಏಕಾಕಿಯಾಗಿದ್ದಾಗ ಮೇರಿಯಾ ಎಂಬ ತರುಣಿಯೊಂದಿಗೆ 
ಲೈಂಗಿಕ ಸಂಬಂಧವನ್ನು ಹೊಂದಿ ಅವಳಿಂದ ಬ್ರಿಜಿತಾ ಎಂಬ ಮಗಳನ್ನೂ ಪಡೆದಿದ್ದಾನೆ. 
ಪಾದ್ರಿಯಾಗಿದ್ದೂ ಇಂಥ ಪಾಪ 'ಗಳನ್ನೆ ಸಗಿದ್ದ ಕ್ಕಾಗಿ ಆತನ ವಿರೋಧಿಗಳು 
' ಗೇಲಿಮಾಡುತ್ತಾರೆ. ಅಷ್ಟೇ ಏಕೆ, « ಆತನೊಂದಿಗೆ "ಪಾಪದಲ್ಲಿ ಸಹಭಾಗಿಯಾದ 
ಮೇರಿಯಾಳೇ ಸ್ವತಃ ಅವನನ್ನು ಗೇಲಿಮಾಡುತ್ತಾಳೆ: 


ನೀನೊಬ್ಬ ಕೆಟ್ಟ ಪಾದ್ರಿಯೆಂಬುದು ನನಗೆ ಗೊತ್ತು ನಾವಿಬ್ಬರೂ 
ಕೂಡಿ ಇದ್ದೆವಲ್ಲ ನೀನು ಮಾಡಿದ್ದು ಇದೊಂದೇ ಅಲ್ಲವೆಂದು ನಾನು 
ಜಿದ್ದುಕಟ್ಟ , ಹೇಳುತ್ತೇನೆ. ನಾನು ನಿನ್ನ ಬಗೆಗೆ ಅನೇಕ ವಿಷಯಗಳನ್ನು 
ಕೇಳಿದ್ದೇನೆ. ನಿನ್ನಂಥ ವ್ಹಿಸ್ಕಿ ಪಾದ್ರಿ ಈ ಭೂಮಿಯ ಮೇಲೆ ಬಾಳಿರಟೇ 
ಕೆಂದು ದೇವರು "ಬಯಸುತ್ತಾ ನೆಯೆ? ಒಂದು ವೇಳೆ ನೀನು 

ಸತ್ತರೆ ನೀನೊಬ್ಬ ಹುತಾತ್ಮನಾಗುತ್ತಿ ಹೌದಲ್ಲೊ? ನೀನೆಂಥ 
ಹತಾತ್ಮನಾಗುತ್ತಿ ಎಂದು ತಿಳಿದಿದ್ದಿ? ಹಾಗಾದರೆ ನೀನು ಜನರ 
ಅಪಹಾಸ್ಯಕ್ಕೆ ಗುರಿಯಾಗುತ್ತಿ (ಶಕ್ತಿ ಮತ್ತು ಕೀರ್ತಿ, ಪು? 9) 


ಅದೇ ರೀತಿಯಲ್ಲಿ ಪಾ ್ರಾಣೇಶಾಚಾರ್ಯನು ಧರ್ಮಶಾಸ್ತ್ರ ಸ್ಪದಲ್ಲಿ ಪಾರಂಗತನಾಗಿದ್ದು, 
ನಾರಣಪ್ಪನ ಅಂತ್ಯಸಂಸ್ಕಾ ರವನ್ನು ಮಾಡಬೇಕೊ ಬೇಡವೊ ಎಂಬುದರ ನಿಬನೆಯ 
ಮಾಡಬೇಕಾಗಿದೆ. ಆದರೆ ನಾರಣಪ ನು ಬ್ರಾಹ್ಮಣ ಧರ್ಮದ ಆದರ್ಶಗಳನ್ನೆಲ್ಲ ಗಾಳಿಗೆ 
ತೂರಿದ್ದರಿಂದ ಆತನ ಬಗೆಗೆ ಪ್ರಾಣೇಶಾಚಾರ್ಯನಿಗೆ ಮತ್ತು ಇತರ ಬ್ರಾಹ್ಮಣರಿಗೆ 
ಬಹಳಷು  ತಿರಸ್ಕಾರವಿದೆ. ನಾರಣಪ್ಪನು ಮುಸ್ಲಿಮರೊಡನ ಮೋನು, ಮಾಂಸಗಳನ್ನು 
ತಿಂದು, ಹಕ ಪೇಯಗಳನ್ನು ಕುಡಿದು, ಕೆಳಜಾತಿಯ ಚಂದ್ರಿಯೊಡನೆ ಲೈಂಗಿಕ 
ಸಂಬಂಧವನ್ನು ಹೊಂದಿದ್ದ ರಿಂದ ದೂರ್ವಾಸಪುರದ ಬ್ರಾಹ್ಮಣರೆಲ್ಲ ಅತನನ್ನು 
ತಿರಸ್ಕಾರದಿಂದ ನೋಡುತ್ತಾರೆ. ಆದರೆ ವಿಪರ್ಯಾಸವೆಂದರೆ 'ಪ್ರಾಣೇಶಾಚಾರ್ಯನು 
4 ನಾರಣಪ್ಪನ ಅಂತ್ಯಸಂಸಾ ರದ ಬಗೆಗೆ ಯಾವ ನಿರ್ಧಾರವನ್ನೂ 
ತೆಗೆದುಕೊಳ್ಳಲಾಗುವುದಿಲ್ಲ. ಕಾಶಿಯಲ್ಲಿ ಕಲಿತು ಬಂದ ಧರ್ಮಶಾಸ್ತ್ರ ಅಥವಾ 


ವೇದಾಂತದ ಜ್ಞಾನವನ್ನು ಆತ ಸರಿಯಾಗಿ « ಉಪಯೋಗಿಸಿಕೊಳ್ಳುವುದಿಲ್ಲ ಅಷ್ಟೇ ಅಲ್ಲ, 


೮೦ ; ಕರ್ನಾಟಕ ಭಾರತಿ 


ಅವನ ನಿರ್ಧಾರಕ್ಕಾಗಿ ಕಾಯ್ದು ಕುಳಿತ ಚಂದ್ರಿ ರಾತ್ರಿ ಕತ್ತಲಲ್ಲಿ ಆತನ ಕೈಗಳನ್ನು ತನ್ನೆದೆಗಳಿಗೆ 
ಹಚ್ಚಿ. ಕೊಂಡಾಗ ಆತನ ಧರ್ಮಶಾಸ್ತ್ರದ ಜ್ಞಾನವೆಲ್ಲ ಗಾಳಿಗೆ ಚೂರಿಹೋಗಿ ಆತ ಹುಚ್ಚಿದ್ದು 
ಅವಳ ತೊಡೆ, ನಿತಂಬಗಳನ್ನು ಶೋಧಿಸಿ, "ಅವಳೊಡನೆ ರತಿಕ್ರೀಡೆಯಲ್ಲಿ ತೊಡಗುತ್ತಾನೆ. 
ಹೀಗೆ ಅನೇಕ ವರುಷಗಳಿಂದ ಶ್ರಮಪಟ್ಟು ಪಡದ ಧರ್ಮ ಅಥವಾ ನೀತಿ ಲೈಂಗಿಕ 
ಸುಖದೆದುರಿಗೆ ಮಂಜುಕರಗಿದಂತೆ ಮಾಯವಾಗಿ ಬಿಡುತ್ತದೆ. ಈಗ ಆತನಿಗೂ 
ನಾರಣಪ್ಪನಿಗೂ ಗುಣಾತ್ಮಕವಾಗಿ ಯಾವ ಅಂತರ ಉಳಿಯುವುದಿಲ್ಲ. .ಹೀಗೆ ವ್ಹಿಸ್ಕಿ ಪಾದ್ರಿ 
ಮತ್ತು ಪ್ರಾಣೇಶಾಚಾರ್ಯ ಇಬ್ಬರೂ ವ್ಯಭಿಚಾರವೆಂಬ ಮಹಾಪಾಪದಲ್ಲಿ ತೊಡಗಿದ್ದಾರೆ. 
ಆದರೆ ಅದಕ್ಕೆ ಕಾರಣವಾದ ಸಂದರ್ಭಗಳು ಭಿನ್ನವಾಗಿವೆ. ವ್ಹಿಸ್ಕಿಪಾದ್ರಿಯು 
ಮೇರಿಯಾಳೊಡನೆ ವ್ಯಭಿಚಾರ ಮಾಡಲಿಕ್ಕೆ ಕಾರಣ ಆತನ ಏಕಾಕಿತನ ಮತ್ತು ಕುಡಿತದ 
ಅಮಲುಗಳಾಗಿದ್ದರೆ, ಪ್ರಾಣೇಶಾಚಾರ್ಯ ಚಂದ್ರಿಯೊಡನೆ ಮಾಡುವ ವ್ಯಭಿಚಾರಕ್ಕೆ ಇಂಥ 
ಯಾವ ಕ್ಚಮ್ಯ ಕಾರಣಗಳಿಲ್ಲ ಇಡೀ ಊರಿಗೆ ಊರೇ ಆತನ ನಿರ್ಧಾರಕ್ಕಾಗಿ 
ಕಾಯ್ದುಕುಳಿತಾಗ, ಆತ ಪ್ರಜ್ಞಾಪೂರ್ವಕವಾಗಿಯೇ ಅವಳ ಪ್ರಚೋದನೆಗೆ ಒಳಪಟ್ಟು 
ಪಾಪದಲ್ಲಿ ತೊಡಗುತ್ತಾನೆ. ಹೀಗೆ ತುಲನಾತ್ಮಕವಾಗಿ ನೋಡಿದಾಗ ವ್ಹಿಸ್ಕಿ ಪಾದ್ರಿಯ 
ವ್ಯಭಿಚಾರಕ್ಕಿಂತ ಪ್ರಾಣೇಶಾಚಾರ್ಯನ ವ್ಯಭಿಚಾರ ಹೆಚ್ಚು ಅಕ್ಷಮ್ಯವೆನಿಸುತ್ತದೆ. ಈ 
ಪಾಪವೆಸಗಿದ ನಂತರ ಅದನ್ನು ತನ್ನ ಮನಸಿನಲ್ಲಿ ತಾನೇ ಸಮರ್ಥಿಸಿಕೊಳ್ಳುವುದಕ್ಕಾಗಿ 
ನಾರಣಪ್ಪ ಮತ್ತು ಚಂದ್ರಿಯ ಅನೈತಿಕ ಸಂಬಂಧ, ಮಹಾಬಲ ತನ್ನ ತತ್ವಜ್ಞಾನವನ್ನೆಲ್ಲ 
ಗಾಳಿಗೆ ತೂರಿ ಕಾಶಿಯಲ್ಲಿ ವೇಶೈಯೊಂದಿಗೆ ಜೀವಿಸಿದ್ದು ಮತ್ತು ಕೆಳಜಾತಿಯ 
ಬೆಳ್ಳಿಯೊಡನೆ ಶ್ರೀಪತಿ ಹೊಂದಿದ ಅನೈತಿಕ ಸಂಬಂಧ ಮುಂತಾದ ಅನುಕೂಲಕರ 
ಉದಾಹರಣೆಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಹೀಗೆ ಪ್ರಾಣೇಶಾಚಾರ್ಯ ತನ್ನ ಬ್ರಾಹ್ಮಣ್ಯದ 
ಆದರ್ಶದಿಂದ ಕೆಳಗೆ ಜಾರಿ, ಅವನತಿ "ಹೊಂದುತ್ತಾನೆ. ಅವನಲ್ಲಿ ಪ್ರಕೃತಿಯು ವಿವೇಕದ 
ಮೇಲೆ ವಿಜಯ ಸಾಧಿಸುತ್ತದೆ. 


ಹೀಗೆ ವ್ಯಭಿಚಾರವು ಎ್ಹಸ್ಕಿಪಾದ್ರಿ ಮತ್ತು ಪ್ರಾಣೇಶಾಚಾರ್ಯ ಮಾಡಿದ ಸಮಾನ 
ಪಾಪವಾಗಿದ್ದರೂ ಕೆಲವು ಎವರಗಳಲ್ಲಿ ಭಿನ್ನತೆ ಕಂಡುಬರುತ್ತದೆ. ಅದೇನೆಂದರೆ 
ವ್ಹಸ್ಕಿಪಾದ್ರಿಯು ಮೇರಿಯಾಳೊಂದಿಗೆ ನಡೆಸಿದ ವ್ಯಭಿಚಾರವು ಹಲವು ವರುಷಗಳ 
ಹಿಂದೆಯೇ ನಡೆದಿದ್ದು ಈಗ ಅದರ ಶುಷ್ಕ ನೆನಪು ಮಾತ್ರ ಅವನ ಮನಸಿನಲ್ಲಿ ಉಳಿದಿದೆ. 
ಆದರೆ ಪ್ರಾಣೇಶಾಚಾರ್ಯ ಚಂದ್ರಿಯ ಜೊತೆಗೆ ನಡೆಸಿದ ಲೈಂಗಿಕ ಸಂಬಂಧ ಆತನ 


ನೆನಪಿನಲ್ಲಿ ಇನ್ನೂ ಹಸಿಯಾಗಿಯೇ ಉಳಿದಿದ್ದು ಅದು ಶಂ ಆತನ ವಿಕಾರವನ್ನು 
ಉಲ್ಬಣಿಸುತ್ತದೆ. 


ಎರಡೂ Bb ಸಳ ಕಥಾನಾಯಕರಲ್ಲಿರುವ ಇನ್ನೊಂದು 
ಸಾಮುನ್ಯಾಂಶವೆಂದರ ಅ ವರಿಬ್ಬರೂ ವ್ಯಭಿಚಾರದಂಥ ಮಹಾಪಾಪವಲ್ಲದೆ, ಇನ್ನಿತರ 


ದ ಪವರ್‌ ಅಂಗ್‌ ಭು. ಅವನತಿ : ತೌಲನಿಕ ಅಧ್ಯಯನ ೮೧ 


ಕೆಲವು ಕ್ಸು ದ್ರ ಪಾಪಗಳನ್ನೂ ಎಸಗಿದ್ದಾ ರೆ. ಉದಾಹರಣೆಗೆ ಎ್ಹಸ್ಕಿಪಾದ್ರಿಯು ಮಧ್ಯಪಾನದ 
ದಾಸನಾಗಿ ಬಟ್ಟದ್ದಾನೆ. ಆತನೆಲ್ಲಿ ಹೋದರೂ ವ್ಹಿಸ್ಕಿ ಅಥವಾ ಉತ್ತಮ ಸುರೆಯೇ 
ಬೇಕೆಂದು ಬಯಸುತ್ತಾನೆ. ಅದಕ್ಕಾಗಿ ಜನರನ್ನು ವಿನಂತಿಸಿಕೊಳ್ಳುತ್ತಾನೆ. ಜನರು ಕಾಫಿ, 
ಚಹ ವಗೈರ ಕೊಟ್ಟರೆ ಅವುಗಳನ್ನು ಸ್ವೀಕರಿಸದ, ವ್ಹಿಸ್ಕಿಯನ್ನೇ ಕೊಡಿರೆಂದು 
ಒತ್ತಾಯಿಸುತ್ತಾನೆ. ಕೊನೆಗೆ ಒಮ್ಮೆ ಕಿಸೆಯಲ್ಲಿ ವ್ಹಿಸ್ಕಿ ಬಾಟಲಿಯನ್ನು ಮುಚ್ಚಿಟ್ಟುಕೊಂಡು 
ಪಾರಾಗಿ ಹೋಗುವಾಗಲೇ ಪೋಲೀಸರ ಕೈಯ್ಯಲ್ಲಿ ಸಿಕ್ಕುಕೊಂಡು ಸೆರೆಮನೆಯಲ್ಲಿ 
ಕೊಳೆಯಬೇಕಾಗುತ್ತದೆ. ಅದೇ ರೀತಿ ಪ್ರಾಣೇಶಾಚಾರ್ಯನು ಇದೇ ಅಲ್ಲದಿದ್ದರೂ, 
ಇಂಥದೇ ತರಹದ, ಬ್ರಾಹ್ಮಣ ನೀತಿಗೆ ವಿರುದ್ಧವಾದ ಪಾಪವನ್ನು ಮಾಡುತ್ತಾನೆ. "ಅತನ 
ಹೆಂಡತಿ ಸತ್ತನಂತರ ಸೂತಕದ ಅವಧಿಯಲ್ಲಿದ್ದಾಗಲೇ ಆತ ಚಂದ್ರಿ ಯೊಡನೆ ನಡೆಸಿದ 
ಕಾಮಕೇಳಿಯ ಹಸಿ ನೆನಪಿನಿಂದ ಪ್ರಚೋದಿತನಾಗಿ, ನಾರಣಪ್ಪನ ಅಂತ್ಯ ಸಂಸ್ಕಾರದ 
ಬಗೆಗೆ ಯಾವ ನಿರ್ಧಾರವನ್ನೂ ಕೈಕೊಳ್ಳದೆ, ತನ್ನ ಹಳ್ಳಿಯನ್ನು ಬಿಟ್ಟು, ಧರ್ಮಸ್ಥಳಕ್ಕೆ 
ಹೋಗಿ, ಅಲ್ಲಿ ಮಠದಲ್ಲಿ ಇನ್ನಿತರ ಬ್ರಾಹ್ಮಣರೊಂದಿಗೆ ಪಂಕ್ತಿಯಲ್ಲಿ ಕುಳಿತು 
ಊಟಮಾಡುವುದರಿಂದ ಮಠದ ಪಾವಿತ್ರ್ಯ ಹಾಳಾಗುತ್ತದೆಂಬುದು ತಿಳಿದಿದ್ದರೂ, 
ಅವರೊಂದಿಗೆ ಊಟ ಮಾಡುತ್ತಾನೆ. ಅದಕ್ಕೆ ಕಾರಣವೆಂದರೆ ಆತನಿಗೆ ಹಸಿವನ್ನು 
ತಾಳಿಕೊಳ್ಳುವ ಸಾಮರ್ಥ್ಯವಿಲ್ಲದುದೇ ಆಗಿದೆ. ಈ ಪಾಪವನ್ನು ಮಾಡಿದ ನಂತರ 
ಅದನ್ನೊ ೦ದು ಆಪದ್ಧರ್ಮವೆಂದು ತನಗೆ ತಾನೇ ಸಮರ್ಥಿಸಿಕೊಳ್ಳುತ್ತಾನೆ. 


ಇಬ್ಬರೂ ಕಥಾನಾಯಕರು ಎಸಗುವ ಇನ್ನೊ ೦ದು ಸಾಮಾನ್ಯ ಕ್ಷುದ್ರ ಪಾಪ 
(Venial sin) ಎಂದರೆ ಸುಳ್ಳುಹೇಳುವದು. ವ್ಹಿಸ್ಕಿ ಪಾದ್ರಿ ಯನ್ನು ಹಳ್ಳಿಯಿಂದ ಹಳ್ಳಿಗೆ 
ಹುಡುಕುತ್ತ ಬಂದ ಸೈನ್ಯಾ ಧಿಕಾರಿಗೆ ಪ ಪಾದ್ರಿಯು ತನ್ನ ಹಸರು ಮಾಂಟೆ ಬಂಡ ತಾನೊಬ್ಬ 
ಗೃಹ ಹಸ್ಥನೆಂದೂ, ತನಗೊಬ್ಬ ಹೆಂಡತಿ ಮತ್ತು ಒಬ್ಬ 'ಮಗಳಿದ್ದಾ ಳೆಂದೂ ಸುಳ್ಳು ಹೇಳುತ್ತಾನೆ. 
ಅದರಂತೆ ತಡಾಕಿಂದ ನಿಗ್ರೊ ನೊಬ್ಬ ಆತನಿಗೆ ಗಂಟುಬಿದ್ದು ತನ್ನ "ಪಾಪಗಳನ್ನು 
ಕೇಳಿಸಿಕೊಳ್ಳಬೇಕೆಂದು ಎನಂತಿಸಿಕೊಂಡಾಗ ಪಾದ್ರಿಯು ತಾನು "ಪಾದ್ರಿ ಯಲ್ಲವೆಂದು 
ಸುಳ್ಳು ಹೇಳಿ ಜಾರಿಕೊಳ್ಳಲು ಪ್ರಯತ್ನಿಸುತ್ತಾನೆ. ೨೫ರಂತೆ ಪ್ರಾಣೇಶಾಚಾರ್ಯನೂ 
ದೂರ್ವಾಸಪುರದ ಮತ್ತು ಇತರ ಅಗ್ರ ಹಾರಗಳ ಬ್ರಾಹ್ಮಣರಿಗೆ ತಾನಾರು, ತಾನೆಲ್ಲಿ 
ಹೋಗುತ್ತಿದ್ದೇನೆಂಬುದನ್ನು ಸರಿಯಾಗಿ ಹೇಳದೆ ಸುಳ್ಳುಹೇಳುತ್ತ ಹೋಗುತ್ತಾನೆ. 
ದಾರಿಯಲ್ಲಿ ಅತ್ಯಂತ ಸ್ನೇಹಪರನಾದ ಪುಟ್ಟನು ಜಿನ್ನತ್ತಿದಾಗಲೂ ಪ್ರಾಣೇಶಾಚಾರ್ಯ 
ಆತನಿಗೆ ತನ್ನ ಹೆಸರು, "ದೆಸೆ ಪ್ರಯಾಣದ ಉದ್ದ ತ "ಅಥವಾ ದಿಕ್ಕುಗಳನ್ನು ಹೇಳದೆ, 
ಸುಳ್ಳುಹೇಳುತ್ತಲೆ, ಅವನಿಂದ ಪಾರಾಗಿ ಹೋಗುವ ಪ ರ್ರಯತ್ನ ಮಾಡುತ್ತಾನೆ... 


ಇಬ್ಬರೂ ಕಥಾನಾಯಕರು ತಾವು ಮಾಡಿದ 'ಪಾಪಕ್ಕಾಗಿ ಒಂದು ತರಹದ 
ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಅದುವೆ ನರಕ ಸದೃಶ ಅನುಭವ. ವ್ಹಿಸ್ಕಿಪಾದ್ರಿಯು 


೮೨ ಕರ್ನಾಟಕ ಭಾರತಿ, 


ಸೆರೆಮನೆಯಲ್ಲಿ ವಾಸವಾಗಿದ್ದಾಗ ಆತ ಅಲ್ಲಿ ಅನೇಕ ತರಹದ ತೊಂದರೆಗಳನ್ನು 
ಅನುಭವಿಸಬೇಕಾಗುತ್ತದೆ. ಉದಾಹರಣೆಗೆ ಕತ್ತಲಾದ ಆ ಸೆರೆಮನೆಯಲ್ಲಿ ಮಲಮೂತ್ರಗಳ 
ಹೊಲಸು ವಾಸನೆ, ಸೊಳ್ಳೆಗಳ ಕಾಟ, ಜನಸಂದಣಿಯಲ್ಲಿಯೆ ನಿರ್ಲಜ್ಜವಾಗಿ ನಡೆಸುವ 
ಕಾಮಕ್ರೀಡೆ, ಎಭಿನ್ನ ತರಹದ ಅಪರಾಧ ಪ್ರಜ್ಞೆ ನಾಸ್ತಿಕತೆ ಮುಂತಾದ ಅಸಹ್ಯ ವಸ್ತು 
ಅಥವಾ ಘಟನೆಗಳನ್ನು ನಿರೀಕ್ಷಿಸಿದಾಗ ಆತನಿಗೆ ಒಂದು ಚಿಕ್ಕಗಾತ್ರದ ನರಕವನ್ನೇ 
ನೋಡಿದಂತೆನಿಸುತ್ತದೆ. ಅವನಿಗೆ ಕೆಲವು ಕ್ಷಣ ತಾನೂ ಅವರಲ್ಲಿ ಒಬ್ಬನಾಗಿದ್ದೆನೆಂಬ 
ಸಮಾಧಾನವುಂಟಾದರೂ, ಒಟ್ಟಿನ ಮೇಲೆ ಆತನಿಗೆ ಅಲ್ಲಿ ಸಾಂಕೇತಿಕವಾದ 
ನರಕದರ್ಶನವೇ ಆಗುತ್ತದೆಂದು ಅನೇಕ ವಿಮರ್ಶಕರು ವ್ಯಾಖ್ಯಾನಿಸಿದ್ದಾರೆ. ಅದೇ ಪ್ರಕಾರ 


ಪ್ರಾಣೇಶಾಚಾರ್ಯನು ಚಂದ್ರಿಯೊಡನೆ ಸಂಗಮಾಡಿ, ತನ್ನ ನೈತಿಕ ಜವಾಬ್ದಾರಿ ಮತ್ತು. 


ಘನತೆಯನ್ನು ಕಳೆದುಕೊಂಡ ನಂತರ ಒಂದು ತರಹದ ಅಪರಾಧಪ್ರಜ್ಞೆಯಿಂದ ಬಳಲಿ, 
ದೂರ್ವಾಸಪುರವನ್ನು ಬಿಟ್ಟು ತನಗೆ ಪರಿಚಿತವಿದ್ದ ಇತರ ಅಗ್ರಹಾರದ ಬ್ರಾಹ್ಮಣರನ್ನು 
ತಪ್ಪಿಸುತ್ತ ಹೊರಟಾಗ, ದಾರಿಯಲ್ಲಿ ಪುಟ್ಟನೆಂಬ ಮಾತಿನಮಲ್ಲ ಆತನನ್ನು ಭೇಟಿಯಾಗಿ 
ಆತನಿಗೆ ರಾಕ್ಸಸಿ ಅಥವಾ ತಾಮಸಿಕ ಜಗತ್ತನ್ನು ಪರಿಚಯಿಸುತ್ತಾನೆ. ಧರ್ಮಸ್ಥಳದ 
ಜಾತ್ರೆಯಲ್ಲಿ ಹುಂಜಗಳ ಕಾದಾಟ, ತಿನ್ನುವದು, ಕುಡಿಯುವದು ಮತ್ತು ಸೂಳೆಗಾರಿಕೆ 
ಮುಂತಾದ ತಾಮಸಿಕ ಚಟುವಟಕೆಗಳನ್ನು ಪ್ರಾಣೇಶಾಚಾರ್ಯನಿಗೆ ತೋರಿಸುತ್ತಾನೆ. 
ಪ್ರಾಣೇಶಾಚಾರ್ಯನು ಈ ತಾಮಸಿಕ ಜಗತ್ತಿನಲ್ಲಿ ಬಹಳ ಸಮಾಧಾನ 
ಪಟ್ಟುಕೊಳ್ಳದಿದ್ದರೂ, ಅದನ್ನು ನೋಡಿ ಸಹಿಸಿಕೊಳ್ಳುವಷ್ಟಾದರೂ ಗಟ್ಟಿಯಾಗುತ್ತಾನೆ. 
ಅದು ಅವನಿಗೆ ಒಂದು ನರಕ ದರ್ಶನವನ್ನು ಮಾಡಿಸುತ್ತದೆ ಎನ್ನಬಹುದು. 


ಎರಡೂ ಕಾದಂಬರಿಗಳಲ್ಲಿ ಕಥಾನಾಯಕರುಗಳ ಪತನವನ್ನು ಅವರ 
ವಿರೋಧಿಗಳು ಸಂದರ್ಭಕ್ಕೆ ತಕ್ಕಂತೆ ಸೂಕ್ಷ್ಮವಾಗಿ ಅಥವಾ ಒರಟಾಗಿ ಖಂಡಿಸುತ್ತಾರೆ. 
ಮೆಕ್ಸಿಕೊ ದೇಶದ ಭೌತಿಕವಾದಿ ಎಚಾರಧಾರೆಯನ್ನು ಪ್ರತಿನಿಧಿಸುವ ಸೈನ್ಯಾಧಿಕಾರಿಯು 
ವ್ಹಿಸ್ಕಿಪಾದ್ರಿಯನ್ನು ಮತ್ತು ಧಾರ್ಮಿಕ ಸಂಸ್ಥೆಯನ್ನು ಬಲವಾಗಿ ಖಂಡಿಸುತ್ತಾನೆ. ಅದಕ್ಕೆ 
ಕಾರಣವೇನೆಂದರೆ ಈ ವ್ಯಕ್ತಿಗಳು ತಾವು ಸಾಂಕೇತಿಸಬೇಕಾದ ಆದರ್ಶಗಳನ್ನು 
ಅಪಮ್‌ಲ್ಯಗೊಳಿಸಿದ್ದಾರೆ. ವ್ಹಿಸ್ಕಿ ಪಾದ್ರಿಯನ್ನು ಶೋಧಿಸಲು ಹಳ್ಳಿಗೆ ಬಂದ ಸೈನ್ಯಾಧಿಕಾರಿ 
ಆ ಹಳ್ಳಿಗರಿಗೆ ಹೀಗೆ ಹೇಳುತ್ತಾನೆ : 

"ನಾವು ಹುಡುಕುತ್ತಿರುವ ಇನ್ನೊಬ್ಬ ಅಪರಾಧಿ ಒಬ್ಬ ಪಾದ್ರಿಯಾಗಿದ್ದಾನೆ'. 

ಆತ ತನ್ನ ಧ್ವನಿಯನ್ನು ಎತ್ತರಿಸಿ ಹೇಳಿದ: ""ಹಾಗೆಂದರೇನೆಂಬುದು 

ನಿಮಗೆ ಗೊತ್ತಿದೆ ತಾನೆ-ಆತನೊಬ್ಬ ದೇಶದ್ರೋಹಿಯಾಗಿದ್ದಾನೆ. 

ಆತನಿಗೆ ಆಶ್ರಯ ಕೊಡುವವನೂ ದೇಶದ್ರೋಹಿಯೆ'', ಹಳ್ಳಿಗರು 

ಮ್‌ೌನವಾಗಿಯೆ ನಿಂತುದನ್ನು ನೋಡಿ ಆತನಿಗೆ ಕೋಪಬ್ಧಂದಂತೆ 


ದ ಪವರ್‌ ್ಯಂಡ್‌ URN ಅವನತಿ : ತೌಲನಿಕ ಅಧ್ಯಯನ ೮೩ 


ತೋರಿತು. ಆತ ಮತ್ತೆ ಹೇಳಿದ : ""ಪಾದ್ರಿಗಳು ಹೇಳಿದುದೆಲ್ಲವನ್ನು 
ನೀವು ಈಗಲೂ ನಂಬಿದರೆ ನಿಮಗೆ ಮೂರ್ಪರೆನ್ನುತ್ತಾರೆ. ಅವರಿಗೆ 
ಬೇಕಾಗಿರುವುದೆಲ್ಲ ನಿಮ್ಮ ದುಡ್ಡು ಮಾತ್ರ. ದೇವರು ನಿಮ್ಮ ಸಲುವಾಗಿ 
ಏನನ್ನಾದರೂ ಒಳ್ಳೆ ಯದನ್ನು "ಮಾಡಿದ್ದಾ ನೆಯೆ? ನಿಮಗೆ ತಿ ತಿನ್ನಲು 
ಸಾಕಷ್ಟು ಆಹಾರ ನಿಮ್ಮ ಹತ್ತಿರವಿದೆಯೆ? "ನಿಮ್ಮ ಮಕ್ಕಳು ಮರಿಗಳಿಗೆ 
ಸಾಕಷ್ಟು ಅನ್ನವದೆಯೆ? “ಈ ಪಾದ್ರಿಗಳು ನಿಮಗೆ ಅನ್ನವನ್ನು 
ಕೊಡುವುದರ ಬದಲು ಸ್ವರ್ಗದ ಬಗೆಗೆ ಮಾತನಾಡುತ್ತಾರೆ. ನಾವೆಲ್ಲ 
ಸತ ಶ ನಂತರ ಎಲ್ಲವೂ ಬಹಳ ಕ್ಷೇಮಕರವಾಗಿರುವುದೆಂದು ಅವರು 
ಹೇಳುತ್ತಾರೆ. ಆದರೆ ಈ ಪಾದ್ರಿ ಗಳೆಲ್ಲ ಸತ್ತನಂತರ ವಮ ಜಗತ್ತಿನಲ್ಲಿ 
ಎಲ್ಲವೂ ಕ್ಷೇಮಕರವಾಗಿರುತ್ತದೆ ಎಂದು ನಾನು ಹೇಳುತ್ತೆ ನೆ. 
ಶು ಕಾರ್ಯದಲ್ಲಿ ನೀವೆಲ್ಲ ನಮಗೆ ನೆರವಾಗಬೇಕು. 

(ಶಕ್ತಿ ಮತ್ತು ಕೀರ್ತಿ, ಪು ೭೧) 


ಅದರಂತೆ ಧರ್ಮವೆಂಬ ವ್ಯವಸ್ಥೆಯಲ್ಲಿ ಅಥವಾ ಧಾರ್ಮಿಕ ವ್ಯಕ್ತಿಗಳಲ್ಲಿ ಒಂದು 
ತರಹದ ಕಪಟತನ ರುವುದರಿಂದ ಅದನ್ನು ಅಥವಾ ಅವರನ್ನು ನಂಬಬಾರದೆಂದು 
ಭೌತಿಕವಾದಿ ಮೆಕ್ಸಿಕೊ ಸರಕಾರ ವಾದಿಸುತ್ತದೆ. ಅದೇ ಪ್ರಕಾರ ಪ್ರಾಣೇಶಾಚಾರ್ಯನ 
ಸಂಶಯಾಸ್ಪದ ಬ್ರಾಹ್ಮಣ್ಯವನ್ನು ಅವನ ವೈರಿಗಳು, ಅದರಲ್ಲಿ ಯೂ ವಿಶೇಷವಾಗಿ 
ನಾರಣಪನು ಖಂಡಿಸುತಾನೆ : 


ಸುಖ ಕೊಡದ ಹುಡುಗಿಯ ಕೂಡ ಯಾರು ತಾನೇ ಸಂಸಾರ ಮಾಡ್ತಾರೆ 

ಆಚಾರ್ಯರೆ, ಗೊಡ್ಡು ಬ್ರಾಹ್ಮಣರನ್ನ ಬಿಟ್ಟರೆ- ಎಂದು ಮೂದಲಿಸಿದ 

"ಸಂಬಂಧಾಂತ ನನಗೆ ಭ್ರಾಂತಿ ಹಿಡಿದ ಹುಡುಗಿನ್ನಕಟ್ಟ ಹಾಳುಮಾಡ ಬೇಕೂಂತ 

ಇದ್ದೀ €೦"'ಲ್ಲು* -ನೀವ)- ಬಾ) ಹ್ಮ 'ಣರಂ-ನಿಮ್ಮಾ ಧರನಿವಂಗೆ 

ಇರಲಿ- ಇರೋದು ಒಂದು ಆಯುಷ್ಯ. ನಾನು ಚಾರ್ವಾಕ ವಂಶದವ. 

§ "ಯಣಂ ಕೃತ್ವಾ ಫೃತಂ ಹಿಬೇತ್‌'- _ಎಂದ. ಈಭೌತಶರೀರ ಶಾಶ್ವತವಲ್ಲಪ್ಪ 

¥ ಎಂದು ಬೋಧಿಸಿದೆ; ಬೇಡಿದೆ; "ನೀನು ಏನೇ ಮಾಡು,ಹುಡುಗರನ್ನಾದರೂ 

ಹಾಳು ಮಾಡಬೇಡ' ಎಂದು ಅಂಗಲಾಚಿದೆ. ಅದಕ್ಕೂ ನಕ್ಕು ಬಿಟ್ಟ 
"ಮುಂಡೆಯರ ಆಸ್ತಿಗೆ ಮುಟ್ಟುಗೋಲು ಈ ಹಾಕಿ, ಮಾಟ ಮಂತ್ರ ಮಾಡಿಸಿ, ಕೆಟ್ಟದು 


೮೪ ಕರ್ನಾಟಕ ಭಾರತಿ 


ಬಗೆಯುವ ಗರುಡ ನಿಮ್ಮ ಪ್ರಕಾರ ಬ್ರಾಹ್ಮಣನೊ?' ಎಂದು ಗೇಲಿಮಾಡಿದ. 
"ಕೊನೆಯಲ್ಲಿ ಗೆಲ್ಲೋದು ನಾನೋ, ನೀವೋ? ನೋಡುವ ಆಚಾರ್ಯರೆ, 
ಎಷ್ಟುದಿನ ಈ ಬ್ರಾಹ್ಮಣ್ಯ ಉಳಿಯುತ್ತೆ ಅಂತ) ಈ ಬ್ರಾಹ್ಮಣ್ಯದ 
ಮರ್ಯಾದೆನೆಲ್ಲ ನಾನು ಬೇಕಾದರೆ ಒಂದು ಹೆಣ್ಣಿನ ಸುಖಕ್ಕೆ ಸುಳಿದು 
ಹಾಕಿ ಬಿಡ್ಮೇನೆ. ನೀವಿನ್ನು ಹೊರಡಿ. ಹೆಚ್ಚಿಗೆ ಇಂತಿಷ್ಟೇ ನಿಮ್ಮನ್ನ 
ನೋಯಿಸೋಕೆ ಇಷ್ಟವಿಲ್ಲ''. (ಸಂಸ್ಕಾರ, ಪು.೩೩) 


ಹೀಗೆ ಎರಡೂ ಕಾದಂಬರಿಗಳಲ್ಲಿ ಧಾರ್ಮಿಕ ಆದರ್ಶಗಳನ್ನು ಪ್ರತಿನಿಧಿಸುವ 
: ಕಥಾನಾಯಕರುಗಳು ಮತ್ತು ಧರ್ಮವನ್ನು ವಿರೋಧಿಸುವ ಅವರ ವೈರಿಗಳ ನಡುವೆ 
ಒಂದು ತರಹದ ವೈಚಾರಿಕ ಸಂಘರ್ಷ ಕಂಡು ಬರುತ್ತದೆ. ದುರ್ದೈವದಿಂದ ಈ 
ಕಥಾನಾಯಕರುಗಳು ಐಂದ್ರಿಕ ಸುಖಗಳಿಗೆ ಬಲಿಯಾಗಿ, ತಮ್ಮ ಉನ್ನತವಾದ ಧಾರ್ಮಿಕ 
ಆದರ್ಶಗಳನ್ನು ಅಪವಿತ್ರ ಗೊಳಿಸುತ್ತಾರೆ. ಹೀಗಾಗಿ ಅವರು ತಮ್ಮ ವೈರಿಗಳು ಮಾಡುವ 
ಆಪಾದನೆಗೆ ಗುರಿಯಾಗಬೇಕಾಗುತ್ತದೆ. ಸೆಮೆಯಿಸಬೇಕಾದ ಒಂದು 
ಮುಖ್ಯಾಂಶವೆಂದರೆ ಇಬ್ಬರು ಕಥಾನಾಯಕರುಗಳಿಗೂ ತಮ್ಮ ಪಾಪಗಳ ಬಗೆಗೆ ಪ್ರಜ್ಞೆ 
ಜಾಗೃತವಾಗಿದ್ದು, ಒಂದು ತರಹದ ಅಪರಾಧ ಪ್ರಜ್ಞೆಯಿಂದ ಬಳಲುತ್ತಾರೆ. ಅಲ್ಲದೆ ತಮ್ಮ 
ಆತ್ಮ ಪರೀಕ್ಷೆಯನ್ನು ಮಾಡಿಕೊಳ್ಳುತ್ತಾರೆ. ತಮ್ಮ ಅಯೋಗ್ಯತೆಯ ಬಗೆಗೆ ತಮಗೇ 
ನಾಚಿಕೆಪಟ್ಟುಕೊಳ್ಳುವಂತಾಗಿದೆ. ಉದಾಹರಣೆಗೆ ವ್ಹಿಸ್ಕಿಪಾದ್ರಿ ಇನ್ನೊಬ್ಬ ಪಾದ್ರಿಯಾದ 
ಪಾದ್ರಿ ಜೋಸೆನೊಂದಿಗೆ ತನ್ನನ್ನು ಹೋಲಿಸಿಕೊಳ್ಳುತ್ತ ಹೀಗೆ ತನ್ನ ಆತ್ಮಪರೀಕ್ಷೆ 
ಮಾಡಿಕೊಳ್ಳುತ್ತಾನೆ : 


ಆ ಇನ್ನೊಬ್ಬ ಪಾದ್ರಿ ಸರಿಯಾಗಿ ನಡೆದುಕೊಂಡ. ಆತ ಈ ವೃತ್ತಿಯನ್ನು 
ಬಿಟ್ಟುಹೋದ ನಂತರವೇ ನಾನು ಛಿದ್ರಛಿದ್ರಗೊಂಡೆ. ಹಂತಹಂತವಾಗಿ 
ನಾನು ಪತನಹೊಂದಿದೆ. ನಾನು ನನ್ನ ಕರ್ತವ್ಯವನ್ನು ನಿರ್ಲಕ್ಷಿಸತೊಡಗಿದೆ. 
ಸುರಾಪಾನಮಾಡಲಾರಂಭಿಸಿದೆ. ನಾನೂ ಅವನಂತೆ ಈ ವೃತ್ತಿಯನ್ನು 
ತೊರೆದಿದ್ದರೆ ಚೆನ್ನಾಗಿರುತ್ತಿತ್ತು. ಆಗ ನನ್ನಂತರಂಗದಲ್ಲಿ ಅಹಂಕಾರ 
ತಲೆಯೆತ್ತಿತ್ತು. ಆದರೆ ದೇವರ ಬಗೆಗೆ ಪ್ರೀತಿಯಿರಲಿಲ್ಲ... 
ಯಕ್ಷರೆಲ್ಲ ಈ ಅಹಂಕಾರದಿಂದಲೇ ಪತನ ಹೊಂದಿದರು. ಅಹಂಕಾರವೆಂಬುದು 
ಅತ್ಯಂತ ಕೀಳಾದ ಸ್ಥಿತಿಯಾಗಿದೆ. ಇತರ ಪಾದ್ರಿಗಳು ಈ ವೃತ್ತಿಯನ್ನು 
ತೊರದುಹೋದ ಮೇಲೆ ನಾನೊಬ್ಬನೇ ಉಳಿದಿದ್ದರಿಂದ ನಾನೊಬ್ಬ ಉತ್ತಮ 
ವ್ಯಕ್ತಿಯೆಂದು ತಿಳಿದುಕೊಂಡಿದ್ದೆ. ಆ ಮೇಲೆ ನಾನಷ್ಟು ದೊಡ್ಡವಕ್ಷಿಯೆಂದು 
ತಿಳಿದುಕೊಂಡಿದ್ದೆನೆಂದರೆ ನನ್ನ ನೀತಿಯನ್ನು ನಾನೇ ರೂಪಿಸಕೊಳ್ಳ 


ದ ಪವರ್‌ ಲೃಂಡ್‌ ದ... ಅವನತಿ : ತೌಲನಿಕ ಅಧ್ಯಯನ ೮೫ 


ಬಹುದೆಂದು ತಿಳಿದಿದ್ದೆ. ನಾನು ಉಪವಾಸ ವ್ರತವನ್ನು ಮತ್ತು ಸಾಮೂಹಿಕ 
ಪ್ರಾರ್ಥನೆಯನ್ನು ನಲಿಸಿದೆ ನನ್ನ ಪ್ರಾರ್ಥನೆಗಳನ್ನು "ನಿರ್ಲಕ್ಷಿಸಿದೆ ಒಂದು 
ದಿನ ನಾನು ಕುಡಿತದ ಅಮಲಿನಲ್ಲಿದ್ದು ಏಕಾಕಿಯಾಗಿದ್ದರಿಂದ ಒಂದು 
ಮಗುವಿನ ತಂದೆಯಾದೆ. (ಶಕ್ತಿ ಮತ್ತು ಕೀರ್ತಿ, ಪು ೧೯೬) 


ವ್ಹಿಸ್ಕಿಪಾದ್ರಿಯಂತೆ ಪ್ರಾಣೇಶಾಚಾರ್ಯನೂ ತನ್ನ ದೌರ್ಬಲ್ಯದ ಬಗೆಗೆ 


ಅಪರಾಧ ಪ್ರಜ್ಞೆ ಜಾಗೃತವಾದ ನಂತರ ಆತ್ಮಪರೀಕ್ಷೆ ಮಾಡಿಕೊಳ್ಳುತ್ತಾನೆ : 


ಕಾಡಿನಲ್ಲಿ ಕತ್ತಲಿನಲ್ಲಿ ಆ ಮುಹೂರ್ತ ಅಕಸ್ಥಾತ್ತಾಗಿ ಒದಗಿಬಂದಿತೆಂಬುದು 
ನಿಜ. ನಾನಾಗಿ ಬಯಸಿ ಅದನ್ನು ಪಡೆಯಲಿಲ್ಲವೆಂಬುದು ನಿಜ. 
ಚಾಚಿದ ಕೈಗಳು ಮೊಲೆಗಳನ್ನು ಮುಟ್ಟಿದವು-ಮತ್ತೆ ಆಸೆ ಹುಟ್ಟಿತು, 
ಮತ್ತೆ- ಅಲ್ಲಿದೆ "ಗುಟ್ಟು. ನನ್ನ ಬಾಳು ಅತ್ತಲಿಗೋ, ಇತ್ತಲಿಗೋ ಎಂದು 
ನಿರ್ಧರಿತವಾಗಬೇಕಾಗಿದ್ದ ಗಳಿಗೆಯದು. ಅಲ್ಲ-ನಾನು ನಿರ್ಧಾರ 
ಮಾಡಬಹುದಾಗಿದ್ದ ಗಳಿಗೆಯದು. ನನ್ನ ದೇಹ ಅದಕ್ಕೆ ಒಪ್ಪಿತು ಎಂಬೋಂದು 
ಸಮಾಧಾನವಲ್ಲ ಕತ್ತಲಿನಲ್ಲಿ ಅವಸರದ ಕೈಗಳು ಹುಡುಕಿದವು; ಚಂದ್ರಿಯ 
ಮೃದುವಾದ ತೊಡೆ ನಿತಂಬಗಳನ್ನೆಲ್ಲ-ಯಾವ ಧರ್ಮವನ್ನೂ ನಾನು 
ಹುಡುಕಾಡದ ಬಗೆಯಲ್ಲಿ-ಹುಡುಕಿದವು. ನನ್ನ ಬಾಳು ಅತ್ತಲಿಗೋ ಇತ್ತಲಿಗೋ 
ಎಂದು ನಿರ್ಧರಿತವಾಗಬೇಕಾಗಿದ್ದ ಗಳಿಗೆಯಲ್ಲಿ ಚಂದ್ರಿಯ ಜತೆ ಸಂಭೋಗಿಸುವ 
ನಿಶ್ಚಯ ಆಗಿಬಿಟ್ಟಿತು. ಸ್ವಾಧೀನ ತಪ್ಪಿದರೂ ನಿಶ್ಚಯ ಮಾಡುವ 
ಜವಾಬ್ದಾರಿ ನನ್ನ ಮೇಲೇ ಇತ್ತು. ಮನುಷ್ಯನ ನಿಶ್ಚಯಕ್ಕೆ ಬಲೆಯಿರುವುದು 
ಹೀಗೆ ಸ್ವಾಧೀನ ತಪ್ಪುವದು ಸಾಧ್ಯವಿರುವುದರಿಂದಲೇ ಹೊರತಾಗಿ ನಿಶ್ಚಯ 
ನೀರು ಕುಡಿದಷ್ಟು ಸರಾಗವಾದ್ದರಿಂದಲ್ಲ. ನಮ್ಮ ನಿಶ್ಚಯದ ಮೂಲಕ ನಮ್ಮನ್ನು 
ನಾವು ರೂಪಿಸಿಕೊಳ್ಳುತ್ತೇವೆ. ಈ ಘಟಕ್ಕೊಂದು ವ್ಯಕ್ತಿತ್ವದ ರೂಪುರೇಷೆ 
ತರುತ್ತೇವೆ. ಹೇಗಾಗಚೇಕೆಂದು ನಾರಣಪ್ಪ ನಿಶ್ಚಯಿಸಿ ಬದುಕಿದನೋ 
ಅಂತಹ ವ್ಯಕ್ತಿ ಅವನಾದ. ನಾನೂ ಇನ್ನೊಂದಾಗಬೇಕೆಂದು ನಿಶ್ಚಯಿಸಿ 
ಬದುಕಿದೆ. `ಥಟ್ಟನೊಂದು ತಿರುವಿನಲ್ಲಿ ತಿರುಗಿಬಿಟ್ಟೆ ತಿರುಗಿಬಿಟ್ಟಿದ್ದರ 
ಜವಾಬ್ದಾರಿಯೂ ನನ್ನದು ಎಂಬುದು ನನಗೆ ಸ್ಪಷ್ಟವಾಗುವ ತನಕ 


ನೆ 
ಸ್ವಾತಂತ್ರ್ಯವಿಲ್ಲ (ಸಂಸ್ಕಾರ. ಪು.) 


ಹೀಗೆ ವ್ಹಿಸ್ಕಿಪಾದ್ರಿ ಮತ್ತು ಪಾ ಪ್ರಾಣೇಶಾಚಾರ್ಯ ಇಬ್ಬರೂ ತಮ್ಮ ಪಾಪಗಳ ಅಥವಾ 
ದೌರ್ಬಲ್ಯಗಳ ಬಗೆಗೆ ಆತ್ಮವಿಮರ್ಶೆ ಮಾಡಿಕೊಂಡು ಅವುಗಳ ಜವಾಬಾ _ರಿಯನ್ನು ತಮ್ಮ 
ಮೇಲೆಯೆ ಪ್ರಾಮಾಣಿಕವಾಗಿ ಹಾಕಿಕೊಂಡು, ಅಂತರಂಗದಲ್ಲಿ ಬಂದು ತರಹದ 
ತಳಮಳವನ್ನು ಅನುಭವಿಸುತ್ತಾರೆ. ದ್ಯ ತಳಮಳವನ್ನು ನಾವು ಮಾನಸಿಕ ನರಕವಿಂದು 


೮೬ ಕರ್ನಾಟಕ ಭಾರತಿ 


ಕರೆಯಬಹುದು. ಅವರು ಅನುಭವಿಸುವ ಈ ಮಾನಸಿಕ ನರಕವು ಬೇರೆ ಕಡೆಗೆ ಅವರು 
ಅನುಭವಿಸುವ ವಸ್ತುನಿಷ್ಠ ನರಕ (ಸೆರೆಮನೆಯಲ್ಲಿ ಅಥವಾ ಜಾತ್ರೆಯಲ್ಲಿ)ಕ್ಕೆ 
ಸಮಾನಾಂತರವಾಗಿದೆಯೆಂದು ಹೇಳಬಹುದು. 


ಹೀಗೆ ವ್ಹಿಸ್ಕಿಪಾದ್ರಿ ಮತ್ತು ಪಾ ್ರಿಣೇಶಾಚಾರ್ಯ ಅವರಿಬ್ಬರನ್ನೂ ತುಲನಾತ್ಮಕವಾಗಿ 
ನೋಡಿದಾಗ ಅದರಿಬ್ಬರಲ್ಲಿ ಕಂಡು ಪ ಒಂದು ಸ ಸಾಮಾನ್ಯ ಅಂತವಂದಕಿ ತಮ್ಮ ತಮ್ಮ 
ಧರ್ಮಗಳ ಮೌಲ್ಯಗಳನ್ನು ಅಪವಿತ್ರಗೊಳಿಸಿದ್ದು ವ್ಹಿಸ್ಕಿ ಪಾದ್ರಿಯು ಕ್ಯಾಥೊಲಿಕ್‌ 
ಕ್ರಿಶ್ಚಿಯನ್‌ ಧರ್ಮದ ಸಂತನ ಆದರ್ಶಗಳ ಎತ್ತರಕ್ಕೆ ಏರಲು ಅಸಮರ್ಥನಾಗಿದ್ದಾನೆ. 
ಅದರಂತೆ ಪ್ರಾಣೇಶಾಚಾರ್ಯನು ವೇದಾಂತ ಗಂ ಪದವಿಯನ್ನು 
ಹೊಂದಿ ಬ್ರಾಹ್ಮಣ ಸಮುದಾಯದ ಆದರ್ಶಗಳನ್ನು ಮೂರ್ತಿಕರಿಸುವ 
ವ್ಯಕ್ತಿಯಾಗಿದ್ದರೂ ಕೂಡ ಆತ ಒಂದು ದುರ್ಬಲ ಗಳಿಗೆಯಲ್ಲಿ ತನ್ನ ಬ್ರಾಹ್ಮಣ್ಯವನ್ನು 
ಅಥವಾ ಬ್ರಾಹ್ಮಣ್ಯದ ಆದರ್ಶಗಳನು ಗಾಳಿಗೆ ತೂರಿಬಿ ಡುತ್ತಾನೆ. “ಹೀಗೆ ಇಬ್ಬರೂ 
ಅವನತಿಯ ಹಾದಿಯಲ್ಲಿ ಸಮಾನವಾಗಿ ಜಡ ಇಲ್ಲಿ. ಯವರೆಗೆ ಅವರಿಬ್ಬರಲ್ಲಿ 
ಸಮಾನಾಂಶಗಳು ಕಂಡುಬರುತ್ತವೆ. ಆದರೆ ಇದರ ಮು: ದಿನ ಹಂತದಲ್ಲಿ ಅವರಿಬ್ಬರ 
ಮಾರ್ಗದಲ್ಲಿ ಕವಲು ಕಂಡುಬರುತ್ತದೆ. ಅದೇನೆಂದರೆ ತುಲನಾತ್ಮಕವಾಗಿ ನೋಡಿದಾಗ 
ಪ್ರಾಣೇಶಾಚಾರ್ಯನಿಗಿಂತ ವ್ಹಿಸ್ಕಿಪಾದ್ರಿಯೇ ಉತ್ತಮ ವ್ಯಕ್ತಿಯೆನ್ನುವದು ಕಂಡುಬರುತ್ತದೆ. 
ಏಕೆಂದರೆ ವ್ಹಿಸ್ಕಿಪಾದ್ರಿಯು ತನ್ನ ವೈಯಕ್ತಿಕ ದೌರ್ಬಲ್ಯಗಳಿದ್ದರೂ ಕೂಡ, ತಾನು 
ಪ್ರತಿನಿಧಿಸುವ ಧರ್ಮವನ್ನು ಜೀವಂತವಾಗಿರಿಸಲಿಕ್ಕೆ ಅವ್ಯಾಹತವಾಗಿ ಪ್ರಯತ್ನಿಸುತ್ತಾ ನೆ. 
ತಾನೊಬ್ಬ ಅತ್ಯಂತ ದುರ್ಬಲ ಮಾಧ್ಯಮವಾಗಿದ್ದರೂ ಕೂಡ, ತಾನು ದೇವರ 
ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ನೆರವಾಗುತ್ತಾನೆಂಬ ಪ್ರಜ್ಞೆ ಆತನಿಗಿದೆ. 
""ನಾನು ಹೇಡಿಯಾಗಿರುವುದೇನು ಅಷ್ಟೊಂದು ಸಮಸ್ಯೆಯಾಗುವುದಿಲ್ಲ. ಏಕೆಂದರೆ ನಾನು 
ಹೇಡಿ ಅಥವಾ ದುರ್ಬಲನಾಗಿದ್ದರೂ ಕೂಡ ನಾನು ಜನರ ಬಾಯಲ್ಲಿ ದೇವರ 
ನಾಮಸ್ಮರಣೆ ಬರುವ ಹಾಗೆ ಮಾಡಬಲ್ಲೆ. ಅವರಿಗೆ ದೇವರ ಕಮೆಯನ್ನು 
ದೊರಕಿಸಿಕೊಡಬಲ್ಲೆ ನಮ್ಮ ಧರ್ಮದ ಎಲ್ಲ ಪಾದ್ರಿಗಳೂ ನನ್ನಂತೆ ದುರ್ಬಲರಾಗಿದ್ದರೂ 
ಕೂಡ ಯಾವ ಹಾನಿ ಕಂಡುಬರುವುದಿಲ್ಲ'' ವೆಂದು “ತ ಪ್ರಾಮಾಣಿಕವಾಗಿ 
ಒಪ್ಪಿಕೊಳ್ಳುತ್ತಾ. ನೆ. ಆತ ಕ್ಯಾಥೊಲಿಕ್‌ ಸಂತ ಅಥವಾ ಸನ್ಯಾಸಿಯ ಎತ್ತ ರಕ್ಕೆ ಏರದಿದ್ದರೂ, 
ಆತ ಸಾಮಾನ್ಯ ಪಾದ್ರಿಯ ಕನಿಷ್ಠ ಕರ್ತವ್ಯಗಳನ್ನು ನೆರವೇರಿಸಬಲ್ಲವನಾಗಿದ್ದು, ತನ್ನ 
ಬಾಂಧವರಲ್ಲಿ ಧರ್ಮಪ್ರಜ್ಞೆಯನ್ನು ಸಜೀವವಾಗಿಡ ಬಲ್ಲವನಾಗಿದ್ದಾನೆ. ಗ್ರಹಾಮ್‌ 
ಗ್ರೀನ್‌ನ ದೇವಶಾಸ್ತ್ರದ ಪ್ರಕಾರ ದೇವನ ಪ್ರೀತಿ ಮತ್ತು ಕರುಣೆಗಳು ಎಷ್ಟು 
ಅಪಾರವಾಗಿವೆಯೆಂದರೆ ಆ ದೇವನು ವ್ಹಿಸ್ಕಿಪಾದ್ರಿಯಂಥ ಅತ್ಯಂತ ದುರ್ಬಲ ವ್ಯಕ್ತಿಯ 
ಮೇಲೂ ತನ್ನ ಪ್ರೀತಿ ಕರುಣೆಗಳನ್ನು ಹರಿಸಿ, ಆತನನ್ನೂ ತನ್ನ ಬ್ರಹ್ಮಾಂಡ ಯೋಜನೆಯ 
ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬಲ್ಲ. ಹೀಗಾಗಿ ಎಸ್ಮಿಪಾದ್ರಿಯು ತನ್ನ 


ದ ಪವರ್‌ ಲೃಂಡ್‌ ದ.......... ಅವನತಿ : ತೌಲನಿಕ ಅಧ್ಯಯನ ೮೭ 


ದೌರ್ಬಲ್ಯಗಳಿದ್ದಾಗಲೂ ಕೂಡ ಒಂದು ಉನ್ನತವಾದ ದೈವೀ ಉಪ್ಪೇಶವನ್ನು 
ಸಾಧಿಸುವುದರ ಮಾಧ್ಯಮವಾಗುತ್ತಾನೆ. ತನ್ನ ಧರ್ಮದ ಸಲುವಾಗಿ ತನ್ನ ಪ್ರಾಣವನ್ನೇ 
ಬಲಿಕೊಡುತ್ತಾನೆ. ೨೪ ಹೀಗೆ ಧನಾತ್ಮಕ ಕಾರ್ಯವನ್ನೆಸ ಗುವದು ಗ್ರಹಾಮ್‌ಗ್ರಿ (ನ್‌ನ 
ಧನಾತ್ಮಕ ಜೀವನ ದರ್ಶನಕ್ಕೆ ಸ | ಸಾಕ್ಷಿಯಾಗಿದೆ. 


ಆದರೆ ""ಸಂಸ್ಕಾರ'' ಕಾದಂಬರಿಯಲ್ಲಿ ಚಿತ್ರಿತವಾದ ಅನಂತಮೂರ್ತಿಯವರ 
ಜೀವನ ದರ್ಶನ ನಕಾರಾತ್ಮಕವಾಗಿದೆ. ಲೇಖಕರು ಪ್ರಾಣೇಶಾಚಾರ್ಯನು ಬ್ರಾಹ್ಮಣ್ಯದ 
ಎತ್ತರದಿಂದ ಪತನ ಹೊಂದುವುದನ್ನು ಚಿತ್ರಿಸುವುದರಲ್ಲಿ ಸಂತೃಪ್ತಿ ಹೊಂದುತ್ತಾರೆ. 
ದೂರ್ವಾಸಪುರದ ಬ್ರಾಹ್ಮಣರು, ಅದರಲ್ಲಿಯೂ ವಿಶೇಷವಾಗಿ ಮಾಧ್ವಬ್ರಾಹ್ಮಣರು 
ಪ್ರಾಣೇಶಾಚಾರ್ಯನನ್ನೊಬ್ಬ ನೈತಿಕ ಗುರುವೆಂದು ಸ್ವೀಕರಿಸಿ, ನಂಬಿದ್ದಾರೆ. ಕಾಶಿಯಲ್ಲಿ 
ಕಲಿತು “ವೇದಾಂತ ಶಿರೋಮಣಿ' ಯೆಂಬ ಬಿರುಡು ಪಡದ ಆತ ನಾರಣಪ್ಪನ ಅಂತ್ಯ 
ಸಂಸ್ಕಾರದ ಬಗೆಗೆ ನೀತಿಪರ ನಿರ್ಧಾರವೊಂದನ್ನು ತೆಗೆದುಕೊಳ್ಳುತ್ತಾನೆಂದು ಅವರು 
ನಂಬಿಕುಳಿತಿದ್ದಾರೆ. ಆದರೆ ಅವರ ನಿರೀಕ್ಷೆಗಳನ್ನು ನಿಜವಾಗಿಸುವ ಬದಲು, ರಾತ್ರಿ 
ಕಾಡಿನಲ್ಲಿ ಕೀಳು ಜಾತಿಯ ಚಂದ್ರಿಯನ್ನು ಭೋಗಿಸಿ ತನಗೂ, ತನ್ನನ್ನು ನಂಬಿದ 
ಅಗ್ರಹಾರಕ್ಕೂ ಅಳುಕಿಸಲಾಗದ ಕಳಂಕವನ್ನು ತರುತ್ತಾ ನೆ. ಅನಂತರ ಆ ಅಗ್ರಹಾರದ 
ಮಾದ್ವ ಬ್ರಾಹ್ಮಣರನ್ನು ಎದುರಿಸುವ ಧೈರ್ಯವಿಲ್ಲದೆ ತಾಮಸಿಕ ಜಗತ್ತಿನಲ್ಲಿ ಪ್ರವೇಶಿಸಿ ತನ್ನ 
ಪಾಪಪನ್ನೆದುರಿಸುವ ಗಟ್ಟಿತನವನ್ನು ಪಡೆಯಲೆತಿಸುತ್ತಾನೆ ವಿನಃ ತನ್ನ ವ್‌ ನ್ನು ತಿದ್ದಿಕೊಳ್ಳುವ 
ಗೋಜಿಗೆ ಹೋಗುವುದಿಲ್ಲ ಆತ ಯಾವ ತರಹದ ಪುನರುತ್ಭಾ ನಕ್ಕ ಪ ಶ್ರಯತೆ 5 ಪಡುವದಿಲ್ಲ 
ತನ್ನನ್ನೇ ನಂಬಿದ ದೂರ್ವಾಸಪುರದ ಬ್ರಾಹ್ಮಣರಿಗೆ, ಅಥವಾ ನಾರಣಪ್ಪನ ಶವಕ್ಕೆ, ಅಥವಾ 
ಚಂದ್ರಿಗೆ ಏನಾಯಿತೆಂಬುದರ ಬಗೆಗೆ ಯೋಚಿಸದಷ್ಟು ಬೇಜವಾಬ್ದಾರಿತನ ಆತನ 
ವರ್ತನೆಯಲ್ಲಿ ಕಂಡುಬರುತ್ತದೆ. ಆದರೆ ವ್ಹಿಸ್ಥಿಪಾದ್ರಿ ಯು ಕನ್ನ ವೈಯಕ್ತಿಕ 
ಪತನವಾಗಿದ್ದರೂ ಕೂಡ ತನ್ನ ಧರ್ಮದ ಕೆಲವು ie rere ಹೋರಾಡುತ್ತಾರೆ 
ಆತ, ಮೆ: ಕೊ ದೇ ಶದ ನಾಸ್ತಿಕ ಜಗತ್ತಿ ನಲ್ಲಿ ಕ್ಯಾ ಥೊಲಿಕ್‌ ಧರ್ಮವನ್ನು 
ಜೀವಂತವಾಗಿರಿಸಲಿಕ್ಕೆ ಪ್ರಯತ್ನಪಟ್ಟು, ಹಳ್ಳಿಹಳ್ಳಿಗೆ ಹೋಗಿ ಧಾರ್ಮಿಕ ವಿಧಿಗಳನ್ನು 
ನೆರವೇರಿಸಿ ಜನರಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಕೊಡುವುದರಲ್ಲಿ ಸ ಫಲನಾಗುತ್ತಾನೆ. 
ಕೊನೆಗೆ ತನ್ನ ಧರ್ಮಕ್ಕಾಗಿ ಪ್ರಾಣ ಕಳೆದುಕೊಂಡು ಹುತಾತ್ಮನಾಗುತ್ತಾನೆ. ತನ್ನೆಲ್ಲ 
ದೌರ್ಬಲಗಳಿ ದ್ದರೂ ಕೂಡ ಆತ ಧೀರೋದಾತ್ತ ನಾಯಕನಾಗಿ 'ಕಂಗೊಳಿಸುತಾನೆ. ಈ 
ಕೆಥಾವಸು ವಿನ ಮೂಲಕ ಗ್ರಹಾಮ್‌ ಗ್ರೀನರ ದೇವಪರ, ಧರ್ಮಪರ ಮತ್ತು ಆದರ್ಶಗಳ 
ಪರವಾದ. ನಿಲುವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ವ್ಹಿಸ್ಕಿಪಾದ್ರಿ ನಮ್ಮಲ್ಲರ ಅನುಕಂಪವನ್ನು 
ಗಳಿಸಿದಂತೆ ಪಾ ಹೇಶಾಚಾರ್ಯ ಓದುಗರ "ಅನುಕಂಪ ವನ್ನು ಪಡೆಯಲು 
ಅಸಮರ್ಥನಾಗುತ್ತಾನೆ. ಅಲ್ಲದೆ ಇಬ್ಬರೂ ಕಥಾನಾಯಕರು ಅನುಭವಿಸುವ ಶಿಕ್ಷೆಯ 


೮೮ ಕರ್ನಾಟಕ ಭಾರತಿ 


ಗುಣಮಟ್ಟ ಮತ್ತು ಪ್ರಮಾಣದಲ್ಲಿಯೂ ಸಾಕಷ್ಟು ಭಿನ್ನತೆ ಕಂಡುಬರುತ್ತದೆ. 
ಪ್ರಾಣೇಶಾಚಾರ್ಯನ ನೋವೆಲ್ಲ ಹೆಚ್ಚಾಗಿ ಮಾನಸಿಕ ಸ್ತ ಕ್ಕ ಸೀಮಿತವಾಗಿದ್ದು ಆತ ವ್ಹಿಸ್ಕಿ 
ಪಾದ್ರಿ ಅನುಭವಿಸಿದ ಪ್ರಮಾಣ ಮತ್ತು ಗುಣಮಟ್ಟದ ನೋವುಗಳನ್ನು ಅನುಭವಿಸಿಲ್ಲ. 
ಉದಾ : ಹಸಿವಿನಿಂದ ಬಸವಳಿಯುವದು, ಭಂಗಿ ಬಳಿಯುವದು, ಸೆರೆಮನೆಯಲ್ಲಿ 
ವಾಸವಾಗಿರುವದು, ಕೆಳಜಾತಿಯವನಿಂದ ವಂಚಿಸಲ್ಪಡುವದು, ಗುಂಡಿಗೆ 
ಆಹುತಿಯಾಗುವದು ಮುಂತಾದವುಗಳು) ವ್ಹಿಸ್ಕಿಪಾದ್ರಿಯಾದರೊ ಗಂಭೀರವಾದ ದೈಹಿಕ 
ತೊಂದರೆಗಳನ್ನಲ್ಲದೆ, ಮಾನಸಿಕ ಯಾತನೆಗಳನ್ನೂ ಅನುಭವಿಸುತ್ತಾನೆ. ಈ ದೃಷ್ಟಿಯಿಂದ 
ನೋಡಿದಾಗ, ವ್ಹಿಸ್ಕಿಪಾದ್ರಿಯು ಅನೇಕ ಅನುಭವಗಳಲ್ಲಿ ಪಾಲ್ಗೊಳ್ಳುವವನಾಗಿದ್ದರೆ, 
ಪ್ರಾಹೇಶಾಚಾರ್ಯನು ಅನುಭವಗಳನ್ನು ದೂರದಿಂದಲೇ ವೀಕ್ಷಿಸುವ ನಿರೀಕ್ಷಕನಂತೆ 
ಕಾಣಿಸುತ್ತಾನೆ. ಈ ಕಾದಂಬರಿಯಲ್ಲಿ ಬ್ರಾಹ್ಮಣ ಆಚಾರ್ಯನೊಬ್ಬ ತನ್ನ ಬ್ರಾಹ್ಮಣ್ಯವನ್ನು 
ಮರೆತು ಶೂದ್ರನಾಗುವ ಪ್ರಕ್ರಿಯೆಯನ್ನು ಅನಂತಮೂರ್ತಿಯವರು ಕೀರ್ತಿಸುವಂತೆ 
ತೋರುತ್ತದೆ. ಅನೇಕ ನವ್ಯಲೇಖಕರಂತೆ ಅವರೂ ಜೀವನದ ಕುರೂಪವನ್ನು ಮತ್ತು 
ಇಳಿಮುಖವನ್ನು ಅಥವಾ ಅವನತಿಯನ್ನು ಚಿತ್ರಿಸುವುದರಲ್ಲಿ ಸಂತೃಪ್ತಿ 
ಪಡೆಯುತ್ತಾ ರೆ. ಅನೇಕ ನವ್ಯ ಲೇಖಕರಂತೇ ಅವರೂ ಅರ್ಧಸತ್ಯವನ್ನು ಮಾತ್ರ 
ತೋರಿಸುವುದರಲ್ಲಿ ಆಸಕ್ತಿ ಹೊಂದಿದಂತೆ ತೋರುತ್ತದೆ. ನೆರಳಾಚೆಯ ಬೆಳಕಿನತ್ತ ಅವರ 
ಲಕ್ಷ್ಯವಿಲ್ಲ್ಲ. ಆದರೆ ತುಲನಾತ್ಮಕವಾಗಿ ನೋಡಿದಾಗ ಗ್ರಹಾಮ್‌ ಗ್ರೀನ್‌ ಅವರು 
ಪಾದ್ರಿಯ ಅವನತಿಯೊಂದಿಗೆ ಆತನ ಪುನರುತ್ಥಾನವನ್ನೂ ತೋರಿಸುವುದರಿಂದ ಅವರ 
ಕಥೆ- ಅರ್ಥವೆನಿಸದೆ, ಸಂಪೂರ್ಣವೆನಿಸುತ್ತದೆ. ಹೀಗಾಗಿ ಅವರ ಜೀವನ ದರ್ಶನಕ್ಕೆ 
ಅನಂತಮೂರ್ತಿಯವರ ಜೀವನದರ್ಶನದಲ್ಲಿಲ್ಲದ ಸಮತೋಲ ಮತ್ತು ಸಮಗ್ರತೆ 
ಕಂಡುಬರುತ್ತದೆ. ಆದರೆ ಅನಂತಮೂರ್ತಿಯವರ ಕಾದಂಬರಿಯಲ್ಲಿ ಸಮಸ್ಯೆಯನ್ನು 
ಇತ್ಯರ್ಥಗೊಳಿಸದೆ, ಯಾವ ಸಮಾಧಾನಕ್ಕೂ ಬರದೆ, ಅದನ್ನು ನೇತಾಡುವಂತೆ ಬಿಟ್ಟು 
ಬಿಟ್ಟಿದೆ. ಗ್ರಹಾಮ್‌ಗ್ರೀನರ ಜೀವನ ದರ್ಶನ ಸಮಗ್ರ, ನಿರ್ಣಾಯಕ ಮತ್ತು 
ಸಕಾರಾತೃಕವಾಗಿದ್ದರೆ, ಅನಂತಮೂರ್ತಿಯವರ ದರ್ಶನ ಅಸಂಪೂರ್ಣ, ಅನಿರ್ಣಾಯಕ 
ಮತ್ತು ನಕಾರಾತ್ಮಕವಾಗಿದ್ದುದು ಸ್ಪಷ್ಟವಾಗುತ್ತದೆ. 


ನಾ 


ಎರಡೂ ಕಾದಂಬರಿಗಳ ಸನ್ನಿವೇಶಗಳನ್ನು ಹೋಲಿಸಿ ನೋಡಿದಾಗಿ ಗ್ರೀನರ 
ಕಾದಂಬರಿಯ ಹರವು ಮಹಾಕಾವ್ಯದ ಹರವನ್ನು ಹೋಲುತ್ತದೆ. ಅದು ಇಡೀ ಮೆಕಿಕೊ 
ದೇಶದ ಸಮಾಜವನ್ನೂ ಸರಕಾರವನ್ನು ಮತ್ತು ಇಡೀ ಕ್ಯಾಥೋಲಿಕ್‌ ಧರ್ಮವನ್ನು 
ವ್ಯಾಪಿಸಿಕೊಂಡಿದೆ. ಆದರೆ ""ಸಂಸ್ಕಾರೆ' ಕಾದಂಬರಿಯ ಹರವು ಬಹಳ ಸೀಮಿತವಾಗಿದ್ದು 
ಅದು ಇಡೀ ಭಾರತದ ಹಿಂದೂಧರ್ಮವನ್ನು ಒಳಗೊಳ್ಳುವುದಿಲ್ಲ. ಅಷ್ಟೇ ಅಲ್ಲ ಇಡೀ 
ಬ್ರಾಹ್ಮಣ ಸಮಾಜವನ್ನೂ ಕೂಡ ಒಳಗೊಳ್ಳುವುದಿಲ್ಲ. ಅದು ಕೇವಲ ಮಾಧ್ವಬ್ರಾಹ್ಮಣರ 


ಜಟ ಅವನತಿ : ತೌಲನಿಕ ಅಧ್ಯಯನ ೮೯ 


ಜೀವನಕ್ಕೆ ಮಾತ್ರ ಸೀಮಿತವಾಗಿದ್ದು ಬ್ರಾಹ್ಮಣರ ಅಂತರ್ಮತೀಯ ಸಮಸ್ಯೆಗಳಿಗೆ ಹೆಚ್ಚು 
"ಒತು ಕೊಡುವುದರಿಂದ ಕಾದಂಬರಿಯಲ್ಲಿ. ಧಾರ್ಮಿಕ ವಾತಾವರಣಕ್ಕಿ ಸ ಮತೀಯ 
ವಾತಾವರಣವೇ ಹೆಚ್ಚು ಒಡೆದುಕಾಣುತ್ತದೆ.. ಭಾಗೋಲಿಕವಾಗಿಯೂ ಗೃಹಾಮ್‌ಗ್ರಿ €ನರ 
ಕಾದಂಬರಿಯ ವಿಸ್ತಾ: ರವಾದ ಮೆಕ್ಸಿಕೊ "ದೇಶವನ್ನು ಚಿತ್ರಿಸಿದರೆ, ಅನಂತಮೂರ್ತಿಯವರು 
ಕೇವಲ ದೂರ್ವಾಸಪುರ, ಕುಂದಾಪುರ ಮತ್ತಿತರ ಒಂದೆರಡು ಹಳ್ಳಿಗಳಿಗೆ ಸೀಮಿತವಾದ 
ಜೀವನವನ್ನು ಮಾತ್ರ ಚಿತ್ರಿಸುತ್ತಾರೆ. ವ್ಹಿಸ್ಕಿಪಾದ್ರಿಯು ಒಂದು ಮೂಲಮಾದರಿಯ 
( Archetypal symbol) ಮಟ್ಟಕ್ಕೇರಿದರೆ, ಪ್ರಾಣೇಶಾಚಾರ್ಯನೊಬ್ಬ ಸಾಮಾನ್ಯಮಟ್ಟದ 
ಪಾತ್ರನಾಗಿ ಉಳಿದುಬಿಡುತ್ತಾನೆ. 


ಎರಡೂ ಕಾದಂಬರಿಗಳ ತಂತ್ರ ವನ್ನು ತುಲನಾತ್ಮಕವಾಗಿ ನೋಡಿದಾಗ "ಶಕ್ತಿ 
ಮತ್ತು ಕೀರ್ತಿ'' ಕಾದಂಬರಿಯು “ಸಂಸ್ಕಾ ರ''ಕ್ಕಿಂತ ಉತ್ತಮಕೃತಿಯೆಂಬುದು ' 
ಸ್ಪಷ್ಟವಾಗುತ್ತದೆ. ಗ್ರೀನರ ಕಾದಂಬರಿಯಲ್ಲಿ ಓಡ ಆಯಾಮಗಳು ಸಮಸಮವಾಗಿ 
ಕಾರ್ಯಗೈಯುತ್ತವೆ. ಉದಾಹರಣೆಗೆ ಮೆಕ್ಸಿಕೊ ದೇಶದ ಸೈನ್ಯಾಧಿಕಾರಿಯೂ 
ವ್ಹಿಸ್ಕಿಪಾದ್ರಿಯನ್ನು ಕೊನೆಗೂ ಬೆನ್ನಟ್ಟಿ, ಕೊನೆಗೆ ಕೊಂದು ಭೌತಿಕವಾಗಿ 
ವಜಯಿಯಾಗುತಾನೆ. ಅದೇ ಕಾಲಕ್ಕೆ ಪಾದ್ರಿಯೂ ತನ್ನ ಧರ್ಮಕ್ಕಾಗಿ ಪ್ರಾಣತೆತ್ತು 
ಆಧ್ಯಾತ್ಮಿಕವಾಗಿ 'ನಿಜಯಿಯಾಗುತಾನೆ. ಭೌತಿಕ ಸರದಲ್ಲಿ ಪ ಕಾದಂಬರಿಯನ್ನು 
ಪತ್ತೇದಾರಿ ಕಾದಂಬರಿಯಾಗಿಯೂ, ಆಧ್ಯಾತ್ಮಿಕ ಸ್ತ. ಸರದಲ್ಲಿ ಅದನ್ನೊ ೦ದು ಗಂಭೀರ, 
ಧಾರ್ಮಿಕ ಕಾಡಂಬರಿಯೆಂದೂ ಪರಿಗಣಿಸಬಹುದು. ಹೀಗೆ ಗಿ ಗ್ಫೀನರ ಕಾದಂಬರಿಯು 
ಏಕಕಾಲಕ್ಕೆ ಎರಡು ತೆರನಾಗಿ ಓದುಗರನ್ನು ಸಂತೋಷ ಷಪಡಿಸಬಲ್ಲುದಾಗಿದೆ. ಆದರೆ 
""ಸಂಸ್ಕಾರ'' ಕಾದಂಬರಿಯು ಒಂದೇ ಆಯಾಮವನ್ನು ಪಡೆದಿದ್ದು, ಅದು ಆತ್ಮದ 
ಸೋಲನ್ನೂ, ದೇಹದ ಗೆಲುವನ್ನೂ, ಬ್ರಾಹ್ಮಣ್ಯದ ಅವನತಿಯನ್ನೂ ಶೂದ್ರತ್ವದ 
ಗೆಲುವನ್ನೂ ತೋರಿಸುವುದರಿಂದ ಒಂದು ಗುಂಪಿನ (ನವ್ಯಾ ಭಿರುಚಿಯ) ಓದುಗರಿಗೆ 
ಸಂತೋಷವನ್ನುಂಟುಮಾಡಿದರೆ, ಸಂಪ್ರ ದಾಯವಾದಿಗಳಿಗೆ ಕೋಪ ಮತ್ತು 
ಅವಮಾನವನ್ನು ೦ಟುಮಾಡುತ್ತದೆ. 


ಎರಡೂ ಕಾದಂಬರಿಗಳಲ್ಲಿ ಲೇಖಕರು ಕೆಲವು ಸಾ ಸಾಂಕೇತಿಕ ಆಶಯಗಳನ್ನು 
ಉಪಯೋಗಿಸಿದ್ದು ಕಂಡುಬರುತ್ತದೆ. ""ಶಕ್ತಿ ಮತ್ತು ಕೀರ್ತಿ'' ಕಾದಂಬರಿಯಲ್ಲಿ 
ರಣಹದ್ದುಗಳು ಅನಿಷ್ಟ ಮತ್ತು ಸಾವುಗಳನ್ನು ಸಾಂಕೇತಿಸಿದರೆ, ""ಸಂಸ್ಕಾರ'' ದಲ್ಲಿ ಅವು 
ಸಾವು ಮತ್ತು ಬ್ರಾಹ್ಮಣ್ಯದ ಅವನತಿಯನ್ನು ಸ ಸಾಂಕೇತಿಸುತ್ತವೆ. ಅದರಂತೆ ಗ್ರೀನರ 
ಕಾದಂಬರಿಯಲ್ಲಿ ಸೊಳ್ಳೆಗಳು ಮತ್ತು ವಿಷಮಜ್ಜರಗಳು ಮೆಕ್ಸಿಕೊ ದೇಶದಲ್ಲಿದ್ದ ದೈಹಿಕ 
ರೋಗಗಳನ್ನು ಮತ್ತು ನೀತಿಯ ಭ್ರಷ್ಟತೆಯನ್ನು “ಸೂಚಿಸಿದರೆ. ಅನಂತಮೂರ್ತಿ ಯವರ 
ಕಾದಂಬರಿಯಲ್ಲಿ ಇಲಿಗ” ಬ ಮತ್ತು ಮಾರಿಬೇನೆ `ದೂರ್ವಾಸಪುರದ ದೈಹಿಕ ರೋಗಗಳನ್ನು 


೯೦ ಕರ್ನಾಟಕ ಭಾರತಿ 


ಮತ್ತು ಬ್ರಾಹ್ಮಣ್ಯದ ಭ್ರಷ್ಟತೆಯನ್ನು ಸೂಚಿಸುತ್ತವೆ. ಪ್ಲೇಗಿನಿಂದ ಪಟಪಟನೆ ಸಾಯುವ 
ಇಲಿಗಳು ಮತ್ತು ಮನುಷ್ಯರ ವರ್ಣನೆಯನ್ನು ಅನಂತಮೂರ್ತಿಯವರು ಫ್ರೆಂಚ್‌ 
ಲೇಖಕನಾದ ಅಲ್ಬರ್ಟ ಕಮೂನ "ದ ಪ್ಲೇಗ್‌” ಎಂಬ ಕಾದಂಬರಿಯಿಂದ ಎರವಲು 
ಪಡೆದದ್ದನ್ನು ಇಲ್ಲಿ ಗಮನಿಸಬಹುದು. 


ಶೈಲಿಯ ದೃಷ್ಟಿಯಿಂದ ಎರಡೂ ಕಾದಂಬರಿಗಳನ್ನು ಹೋಲಿಸಿದಾಗ ಅವುಗಳಲ್ಲಿ 
ಭಿನ್ನತೆ ಕಂಡುಬರುತ್ತದೆ. ಗ್ರಹಾಮ್‌ಗ್ರೀನರ ಕಾದಂಬರಿಯ ಶೈಲಿಯು 
ಶುಷ್ಕವೆಂದೆನಿಸುತ್ತದೆ. ಅದಕ್ಕೆ ಕಾರಣವೇನೆಂದರೆ ಗ್ರೀನ್‌ ಅವರು ಚಲನಚಿತ್ರಗಳಿಗೆ 
ಸಂಭಾಷಣೆ ಬರೆಯುವ ಅಭ್ಯಾಸವುಳ್ಳವರಾಗಿದ್ದರಿಂದ ಅವರು ಕಲ್ಪನೆಗೆ ಅವಕಾಶವಿಲ್ಲದ, 
ಶುಷ ವಾದ, ತಂತಿಸಂದೇಶಗಳನ್ನು ಕಳಿಸಲು ಬಳಸಬಹುದಾಡಾಥ ಮೊಟಕಾದ 
ಭಾಷೆಯನು ಉಪಯೋಗಿಸುತ್ತಿದ್ದರಂತೆ. ಭಾವಾತಿರೇಕಕ್ಕೆಡೆಗೊಡದೆ ಭಾವನೆಗಳ 
ಅಲ್ಲೋಲಕಲ್ಲೋಲವನ್ನು ಅಭಿವ್ಯಕ್ತಿಸುವ ಉದ್ದೇಶ ಅವರದಾಗಿತ್ತೆಂದು ಏಎಮರ್ಶಕರು 
ಅಭಿಪ್ರಾಯಪಟ್ಟದ್ದಾರೆ. ಆದರೆ ತುಲನಾತ್ಮಕವಾಗಿ ನೋಡಿದಾಗ ""ಸಂಸ್ಕಾರ''ದ 
ಭಾಷೆಯು ಹೆಚ್ಚು ಓತಪ್ರೋತವಾಗಿ ಹರಿಯುತ್ತಿದ್ದು, ರಮ್ಯವೂ, ಚಿತ್ರಮಯವೂ 
ಆಗಿದ್ದುದು ಕಂಡುಬರುತ್ತದೆ. 


ಇಬ್ಬರೂ ಕಾದಂಬರಿಕಾರರು ತಮ್ಮ ಕಥಾನಾಯಕರುಗಳನ್ನು ನಿಜಜೀವನದ 
ವ್ಯಕ್ತಿಗಳ ಮೇಲೆಯೆ ಆಧರಿಸಿದ್ದಾರೆ. ಗ್ರೀನರ ವ್ಹಿಸ್ಕಿಪಾದ್ರಿಯು ಅವರು ಮೆಕ್ಸಿಕೋ 
ದೇಶದಲ್ಲಿ ನೋಡಿದ ಒಬ್ಬ ನಿಜವಾದ ಪಾದ್ರಿಯ ಮೇಲೆ ಆಧರಿಸಲ್ಪಟ್ಟಿದ್ದರೆ, 
ಅನಂತಮೂರ್ತಿಯವರು ""ರುಜುವಾತು'' ಪತ್ರಿಕೆಯಲ್ಲಿ ಒಪ್ಪಿಕೊಂಡಂತೆ, ಅವರ 
ಪ್ರಾಣೇಶಾಚಾರ್ಯನು ದಕಿ ಕ್ಲಿಣ ಭಾರತದಲ್ಲಿ ಜೀವಿಸಿದ್ದ ಒಬ್ಬ ನಿಜವಾದ ಬ್ರಾಹ್ಮಣ 
ಆಚಾರ್ಯನ ಮೇಲೆ ಆಧರಿಸಲ್ಪಟ್ಟದ್ದಾನಂತೆ. ಇಂಥ 'ಕಾದಂಬರಿಯನ್ನು ಬರೆಯಲು 
ಅನಂತಮೂರ್ತಿಯವರು ಬರ್ಮಿಂಗಮ್‌ನಲ್ಲಿ ನೋಡಿದ ಒಂದು ರಶಿಯನ್‌ 


ಚಲನಚಿತ್ರವೆಂಬುದನ್ನು ಪ್ರಾಮಾಣಿಕವಾಗಿ ಬಹಿರಂಗಪಡಿಸಿದ್ದಾ ರ್‌. 


ರ ಲೇಖನವನ್ನು ಸಿದ್ದಪಡಿಸಲು ಈ ಕೆಳಗಿನ ಆವೃತ್ತಿಗಳನ್ನು ಉಪಯೋಗಿಸಲಾಗಿದೆ 
೧ ""ಶಕ್ತಿ ಮತ್ತು ಕೀರ್ತಿ'', ಗೃಹಾಮ್‌ಗ್ರೀನ್‌.. ಪೆಂಗ್ಲಿನ ಬುಕ್ಸ್‌ ಹಾರ್ಮಂಡ್ಲವರ್ತ್‌, ೧೯೭೦ 
೨. ""ಸಂಸ್ಕಾರ '', ಯು.ಆರ್‌. ಅನಂತಮೂರ್ತಿ. . ಅಕ್ಷರಪ್ರಕಾಶನ, ಹೆಗ್ಗೋಡು, ೧೯೯೨. 


ಸಡಾ ಸರ” 
mf ಮೆನೊ 


ವಚನ ಸಾಹಿತ್ಯ ಮತ್ತು ಹರ್ಡೇಕರ ಮಂಜಪ್ಪ 
ರ ಎಸ್‌. ಕೆ. ಕೊಪ್ಪಾ 


ವಚನ, ವಚನ ಸಾಹಿತ್ಯದ ಸಂಪಾದನೆ, ಪ್ರಕಟಣೆ, ಪ್ರಸಾರಗಳಲ್ಲಿ ವಿಜಾಪುರ ಜಿಲ್ಲೆಗೆ 
ಎಶಿಷ್ಟವಾದ ಸ್ಥಾನವಿದೆ. ಈ ಜಿಲ್ಲೆ ವಚನಕಾರರಾದ ಬಾಗೇ ವಾಡಿಯ ಬಸವಣ್ಣ, 
ಓಪ್ಪರಗೆಯ ಮಾಚಯ್ಯ, ಹಾವಿನಾಳ ಕಲ್ಲಯ್ಯರ ಜನ್ಮಸ್ಥಳವಾಗಿರುವಂತೆ ೨೦ ನೇ 
ಶತಮಾನದಲ್ಲಿ ವಚನ ಪಿತಾಮಹ ಫ. ಗು. ಹಳಕಟ್ಟಿ ರಾಷ್ಟ್ರಧರ್ಮ ದೃಷ್ಟಾರ ಹರ್ಡೇಕರ 
, ಮಂಜಪ್ಪನವರ ಕಾರ್ಯಕ್ಷೇತ್ರವಾಗಿ ವಚನ ಸಾಹಿತ್ಯದ ಸಂಪಾದನೆ, ಪ್ರಕಟಣೆ, ಪ್ರಸರಣೆಗೆ 
ನೆಲೆಯಾದುದು ಒಂದು ಯೋಗಾಯೋಗವನ್ನಬೇಕು. 


ನಮ್ಮ ದೇಶದ ಸ್ವಾತಂತ್ರ, ಚಳುವಳಿಯ ಮುಂಬೆಳಗಿನಲ್ಲಿ ಸಾಮಾನ್ಯ 
ಬಡಕುಟುಂಬದಲ್ಲಿ ಜನಿಸಿದ ಹರ್ಡೇಕರ ಮಂಜಪ್ಪನವರು ಓದಿದುದು ಮರಾಠಿ ಮುಲ್ಕಿ 
ಪರೀಕ್ಷೆ ಮಾತ್ರ | ಈ ಶತಮಾನದ ಪೂರ್ವಾರ್ಧದಲ್ಲಿ ವಚನ ಸಾಹಿತ್ಯ ಸಂಪಾದನೆ ಮತ್ತು 
ಅಧ್ಯಯನಕ್ಕೆ ತೊಡಗಿದ ಫ. ಗು. ಹಳಕಟ್ಟಿ ಮತ್ತು ಶಿ. ಶಿ. ಆ ಅವರಿಗಿರುವ 
ಸಾಮಾಜಿಕ ಶೈಕ್ಷಣಿಕ ಹಿನ್ನೆಲೆ ಮಂಜಪ್ಪನವರಿಗೆ ಇದ್ದಿರಲಿಲ್ಲ. ಕೌಟುಂಬಿಕ, ಆರ್ಥಿಕ, 
ಸಾಮಾಜಿಕ ಕ್ಷಣಿಕ - ಈ ಎಲ್ಲ ಸೌ ಸೌಲಭ್ಯಗಳಿಂದ ವಂಚಿತರಾಗಿ, ಅಂದಿನ ವೀರಶೈವ 
ಸಮಾಜದ ಓಯ್‌, ಅವಮಾನ, ಕಾ ರ್ಯಗಳನ್ನು ನುಂಗಿಕೊಂಡು ಸಮಾಜ ಮತು. 
ರಾಷ್ಟ್ರಕಾರ್ಯ ಕ್ಕ ಅವರು ತಮ್ಮನ್ನು ಸಮರ್ಪಿಸಿಕೊಂಡುದು ರೋಮಾಂಚಕಾರಿಯಾದ 


ಇತಿಹಾಸ. 


| ಮೊದಮೊದಲು ಆರ್ಯಸಮಾಜದಿಂದ ಪ್ರಭಾವಿತರಾದ ಮಂಜಪ್ಪನವರು ಆ 
ಕಾಲದ ಹಿರಿಯ ರಾಜಕೀಯ ಮುಖಂಡರೂ ಸಮಾಜ ಸುಧಾರಕರೂ ಆದ 
ಬಾಲಗಂಗಾಧರ ತಿಲಕ, ದಯಾನಂದ ಸರಸ್ವತಿ, ಮಹಾತ್ಮಾ ಗಾಂಧೀಜಿಯವರ 
ಎಚಾರಗಳಿಂದ, ಧ್ಯೇಯ- ಧೋರಣೆಗಳಿಂದ ಪ ರ ಭಾವಿತರಾಗಿದ್ದರು. ಆದರೆ 
ಕಾಲಾಂತರದಲ್ಲಿ ಬಸ ವಣ್ಣನವರ ಸಮಾಜ ಸುಧಾರಣೆ, ವಚನಗಳ ಶ್ರೇಷ್ಠತೆ ಅರಿತು ಆ 

ಹಿನ್ನೆಲೆಯಲ್ಲಿ ಸ್ವತಂತ್ರ ವ್ಯಕ್ತಿತ್ವ ರೂಪಿಸಿಕೊಂಡರು. ಅಂತೆಯೇ ಅಂದಿನ ಸಾಮಾಜಿಕ - 
ರಾಷ್ಟ್ರೀಯ ಮ್‌ ಲೃಗಳು ವ ಮತ್ತು ಗಾಂಧೀವಾದದ ಸತ್ಯಾಗ್ರಹ ಸರ್ವೋದಯದ ಎಲ್ಲ 
ತತ್ವಗಳು ಶಿವಶರಣ ೨ರ ರಗ ತವಾಗಿರುವೆ ವದನ್ನು ಅವರು ತೋರಿಸಿಕೊಟ್ಟದ್ದಾರೆ. 
ಇದರಿಂದ ಗಾಂಧೀಜಿಯವರ ತತ್ವಗಳನ್ನು ವಚನ ಪರಂಪರೆಯ ಹಿನ್ನೆಲೆಯಲ್ಲಿ ಎತಿ 
ಹಡಿದು ಬೆಂಬಲಿಸಲು ಅವರಿಗೆ ಅನುಕೂಲವಾಯಿತು. ಇಲ್ಲಿ ಮಂಜಪ್ಪನವರ ಸಾಮಾಜಿಕ 


೯೨ ಕರ್ನಾಟಕ ಭಾರತಿ 


ಮತ್ತು ರಾಷ್ಟ್ರೀಯ ಚಟುವಟಿಕೆಗಳ ಪರಿಚಯ ಉಳ್ಳವರಿಗೆ ಅವರೊಬ್ಬರು ಗಾಂಧಿಯ 
ಹೆಸರಿನಲ್ಲಿ ವೀರಶೈವ ಶರಣ ಸಿದ್ದಾಂತದ ಪ್ರಚಾರಕರಂತೆ ಮತ್ತು ಶರಣರ ಹೆಸರಿನಲ್ಲಿ 
ಗಾಂಧಿ ಸಿದ್ಧಾಂತದ ಪ ಪ್ರಸಾರಕರಂತೆ ಕಂಡುಬಂದರೆ ಅದಕ್ಕೆ ಕಾರಣ ಅವೆರಡೂ 
ಸಿದ್ಧಾಂತಗಳಲ್ಲಿ ಆತರ: ಕಂಡುಕೊಂಡ ಸಮನ್ವಯವೇ ಆಗಿದೆ. 


ಮಂಜಪ್ಪನವರು ಬಸವಣ್ಣನವರಲ್ಲಿ ಗಾಂಧೀಜಿಯವರನ್ನು ಕಂಡ ಕಾರಣ, ಬಸವ 


ತತ್ವದರ್ಶನದಲ್ಲಿ ಸಮಾಜವನ್ನು ಕಟ್ಟಲು, ರಾಷ್ಟ್ರವನ್ನು ರೂಪಿಸಲು ಕಂಕಣಬದ್ದರಾದರು. ; 


ಇನ್ನೂ ಮುಂದುವರೆದು ಡಾ॥ ಎಂ. ಎಂ. ಕಲಬುರ್ಗಿಯವರು ಹೇಳುವಂತೆ "" ವಚನ 
ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಸಮಗ್ರ ಸಮಾಜವನ್ನೇ ತಮ್ಮ ಅಧ್ಯಯನ 
ವಸ್ತುವಾಗಿಟ್ಟುಕೊಂಡು, ಅದರ ಎಲ್ಲ ಮುಖಗಳ ಉನ್ನತಿಗಾಗಿ ಆಚಾರ - ವಿಚಾರ - 
ಪ್ರಚಾರ - ಈ ಎಲ್ಲ ಮಾರ್ಗಗಳಲ್ಲಿ ಶ್ರಮಿಸಿದರು'' ಎನ್ನಬಹುದು. ತಮ್ಮ ಕ್ರಿಯಾಶೀಲ 
ಬದುಕಿನಿಂದ ಈ ಮನುಷ್ಯ ತಿಳಿಯದ ಎಷಯ ಕ್ಷೇತ್ರ ಯಾವುದೂ ಇರಲಿಲ್ಲ ಅನ್ನುವಷ್ಟು 
ಪ್ರಗಲ್ಪತೆಯನ್ನು ಮಂಜಪ್ಪನವರು ಸಾಧಿಸಿದ್ದರು. ಅಂತೆಯೇ ಅಂದಿನ ಉತ್ತರ 
ಕರ್ನಾಟಕದಲ್ಲಿ "ತವರಿಂದ ಪ ಪ್ರಭಾವಿತವಾಗದ ಜೀವನಕ್ಟೇತ್ರ ಯಾವುದೂ ಇರಲಿಲ್ಲ. 
ಅಂದು ಅವರು ಪ್ರಕಟಪಡಿಸಿದ ಸುಮಾರು ೮೦ ಚಿಕ್ಕ ದೊಡ್ಡ ಪುಸ್ತಕಗಳ ಮೇಲೆ 
ಕಣ್ಣಾಡಿಸಿದರೆ ಅವರ ಕಾರ್ಯಕ್ಷೇತ್ರದ ವೈಶಿಷ್ಟ್ಯ, ಹಮ್ಮಿಕೊಂಡ ಚಟುವಟಕೆಗಳ 
ಮಹಾದರ್ಶನವಾಗುತ್ತ ದೆ. ವಚನ ಸಾಹಿತ್ಯದ ಗುಣಲಕ್ಷಣಗಳು ಅವರ ಬರಹಗಳಲ್ಲಿ 
ಬಸವಣ್ಣನವರ ಜೀವನಾದರ್ಶ ಅವರ ವ್ಯಕ್ತಿತ್ವದಲ್ಲಿ ಎದ್ದುತೋರುತ್ತದೆ. 
ವಚನಕಾರರಂತೆಯೇ ""ಮಂಜಪ್ಪನವರದು ಪೂರ್ಣದೃಷ್ಟಿಯ ಸಂಪೂರ್ಣ ಕ್ರಾಂತಿಯ 
ಪರಿಕಲ್ಪನೆ'' ಎಂಬ ಸಿದ್ಧಯ್ಯ ಪುರಾಣಿಕರ ಮಾತು ಇಲ್ಲಿ ಅರ್ಥವತ್ತಾಗಿ ಕಾಣಿಸುತ್ತದೆ. 


ವ್ಯಕ್ತಿ - ಸಮಾಜ - ರಾಷ್ಟ್ರದ ಉನ್ನತಿಯೇ ಭಾರತ ಸ್ವಾತಂತ್ರ್ಯದ ಹಾದಿಯೆಂದು 
ತಿಳಿದ ಮಂಜಪ್ಪನವರು ವ್ಯಕ್ತಿಯನ್ನು ಸುಸಂಘಟಿತ ಸಮಾಜದ ಘಟಕವನ್ನಾಗಿ ಮಾಡಲು 
ವೀರಶೈವ ಧರ್ಮತತ್ವ ಯೋಗ್ಯವೆಂದು ನಿರ್ಣಯಿಸಿದರು. ವೀರಶೈವ ದೀಕ್ಬೆಯಲ್ಲಿ 
ಜಾತಿಭೇದ ನಿರಾಕರಣೆ, ಕಾಯಕ, ದಾಸೋಹಗಳಲ್ಲಿ ಶೋಷಣೆರಹಿತ ಸಮಾಜವನ್ನು 
ಗುರುತಿಸಿದ ಮಂಜಪ್ಪನವರು ಇಂಥ ಶುದ್ಧ ತಾತ್ವಿಕ ತಳಹದಿಯ ಮೇಲೆ 
ರಾಷ್ಟ್ರನಿರ್ಮಾಣವಾಗಬೇಕೆಂದು ಹಂಬಲಿಸಿದರು. ಅಂತೆಯೇ ವೀರಶೈವ ಧರ್ಮದ 
ಸಂಘಟನೆ ಅವರಿಗೆ ಹೆಚ್ಚು ಅಗತ್ಯವೆನಿಸಿತು. ಇದರಿಂದಾಗಿ ಕ್ರಿ. ಶ. ೧೯೧೧ ರಲ್ಲಿ ಭಜನಾ 
ಸಂಘ, ಶ್ರಾವಣಮಾಸ ಉಪನ್ಯಾ ಸಮಾಲೆ, ೧೯೧೩ ರಲ್ಲಿ ks ಜಯಂತಿಯ ಆಚರಣೆ, 
೧೯೦೫ ರಲ್ಲಿ ವೀರಶೈವ ಓತೋಪದೇಶ ಸಂಘ, ೧೯೧೭ ರಲ್ಲಿ ವೀರಶೈವ ಎದ್ಯಾಲಯ 
ಸ್ಥಾಪನೆ, ೧೯೩೨ ರಲ್ಲಿ ವೀರಶೈವ ತತ್ವಪ್ರಚಾರಕ ಸಂಘ, ೧೯೩೫ ರಲ್ಲಿ ಅಕ್ಕಮಹಾದೇವಿ 
ಜಯಂತಿ ಆಚರಣೆ- ಮೊದಲಾದುವುಗಳು ಅವರಿಂದ ಸ್ಥಾಪಿತವಾಗಿ ಪ್ರಾರಂಭಗೊಂಡವು. 


UA ಖಕ 


ವಚನ ಸಾಹಿತ್ಯ ಮತ್ತು ಹರ್ಡೇಕರ ಮಂಜಪ್ಪ ೯೩ 


ಈ ಎಲ್ಲ ಕ್ರಿಯಾತ್ಮಕ ಚಟುವಟಿಕೆಗಳೊಂದಿಗೆ ೧೯೧೩: ರಿಂದ ವಚನಸಾಹಿತ್ಯದ 
ಪ್ರಕಟಣ - ಪ್ರಚಾರವನು ) ತಮ್ಮ ಜೀವನದುದ್ದಕ್ಕೂ ಮುನ್ನಡೆಸಿಕೊಂಡು ಬಂದರು. ಸಧ್ಯ 
ಮಂಜಪ್ಪನವರ ಕೃತಿಸಂಖ್ಯೆ, ಇನ್ನೂ ನಿರ್ಣಿತವಾಗಿಲ್ಲವಾದರೂ ಅವರು ಬರೆದು, ಸಂಪಾದಿಸಿ 
ಪ್ರಕಟಿಸಿದ ವಚನ, ವಚನಕಾರರ ಕುರಿತಾದ ಕೃತಿಗಳ ಸಂಖ್ಯೆ ೨೫ ನ್ನು ಮೀರುತ್ತದೆ. 
ಅವುಗಳಲ್ಲಿ ಬಸವೇಶ್ವರನ ನೈತಿಕ ವಚನಗಳು (೧೯೧೩), ಪ್ರೀಬಸವ ಚರಿತ್ರೆ (೧೯೨೩), 
ಸತ್ಯಾಗ್ರಹೀ ಬಸವೆ ಆರ ಸಂಪಾದಿತ ಕೃತಿ (೧೯೨೪), ಬಸವ ಬೋಧಾಮೃತ (೧೯೨೬), 

ಪ್ರಭುದೇವರ ಕಥೆ, ಕಾಯಕವೇ ಕೈಲಾಸ, ವೀರಶೈವ ಮತತತ್ವ ವೀರಶೈವ “ಮತಬೋಧೆ, 
ಪ್ರಮಥಾಚಾರ ದೀಪಿಕೆ (೧೯೩೫), ಬಸವಣ್ಣನವರ ಶುದ್ಧಿ ಮತ್ತು ಸಂಘಟನೆ, 
ಬಸವಸಂದೇಶ (೧೯೩೩), ವೀರಶೈವ ವಿಕೀಕರಣ (೧೯೩೩), ಭಕ್ತಿಯ ಬೆಳಕು 
(೧೯೩೪), ಚೆನ್ನಬಸವಣ್ಣನವರ ಉಪ ಇರೇ. ಸಿದ್ದರಾಮಶಿವಯೋಗಿಗಳ ಉಪದೇಶ, 
ವಚನಕಾರರ ಸಮಾಜ ರಚನೆ ಸಂಪಾದಿತ ಕೃತಿ, ಅಕ್ಕನ ಉಪದೇಶ, ಅಣ್ಣ ನವರ 

ಅರ್ಪಣಯೋಗ, ಲಿಂಗಪೂಜೆಯ ಐತಿಹಾಸಿಕ "ನಿಷೀಚನೆ. ಅಣ್ಣನ ಕ್ರಾಂತಿ, ಬಸವಭಕಿ 
ಬಸವಣ್ಣನವರ ಚರಿತ್ರೆ, ಸುಬೋಧಸಾರ - ಸಂಪಾದಿತ ಕೃತಿ, ಮಹಾನುಭಾಷರಾದ 
ಬಸವಣ್ಣನವರ ಉಪಮೆಗಳು ಮೊದಲಾದವುಗಳು ಸೇರಿವೆ. 


೧೯೧೩ ರಲ್ಲಿ ಮೊದಲಬಾರಿಗೆ ಡಾವಣಗೇರಿಯಲ್ಲಿ ಬಸವಜಯಂತಿಯನ್ನು 
ಆಚರಿಸಲಾಯಿತು. ಆ ದಿನ ಬಸವೇಶ್ವರ ವಚನಗಳಲ್ಲಿಯ ನಾಲ್ಕಾರು ನೈತಿಕ ವಚನಗಳನ್ನು 
ಒಂದು ಚಿಕ್ಕ ಪ್ರಕಟಣೆಯಾಗಿ ಮುದ್ರಿಸಿ ಹಂಚಿಸಿದರು. ಅದೇ "ಮಂಜಪ್ಪನವರ ವಚನ 
ಸಾಹಿತ್ಯ ಕುರಿತ ಮೊದಲ ಪ ಪ್ರಕಟಣೆಯಾಗಿದೆ. ಬಸವ ಚರಿತ್ರೆ ಮಂಜಪ್ಪನವರ ಶ್ರೇಷ್ಠ 
ಕೃತಿಗಳಲ್ಲೊಂದು. ಬಸವಣ್ಣನವರ ಬಗ್ಗೆ ಕೇವಲ ಅಂಧಶ್ರದ್ಧೆ ತುಂಬಿದ್ದ ಅಂದಿನ 

ದಿನಮಾನಗಳಲ್ಲಿ ಮಂಜಪ 'ನವರು ವಚನ, ಕಾವ್ಯ, ಪುರಾಣ, ಶಾಸನ, “ಜನಮನ 
ನಂಬಿಕೆಗಳನ್ನು ಚೆನ್ನಾಗಿ ಪರಿಶೀಲಿಸಿ ಅತ್ಯಂತ ವಸ್ತುನಿಷ್ಠವಾಗಿ ೯ ದನ್ನು ಬರೆಯಲು 
ಪ್ರಯತ್ನಿಸಿದ್ದಾರೆ. ಇದಕ್ಕೆ ಪೂರಕವಾದ ಕೃ ಕತಿ ಬಸವಣ್ಣನವರು ಶುದ್ಧಿ ಮತ್ತು ಜಡ 
ಸಾಮಾಜಿಕ ಮತ್ತು ಧಾರ್ಮಿಕ ಒನ್ನೆಲೆಯಲ್ಲಿ ಬಸವಣ್ಣನವರ ಮಹ ಹತ್ವವನ್ನು ತಿಳಿಸು 


ವೈಚಾರಿಕ ಕೃ ಕ್ರತಿ. 


ಬಸವಭಕ್ಕಿ ಅಣ್ಣನಕ್ರಾ ಂತಿ, ಅಣ್ಣನವರ ಅರ್ಪಣಯೋಗ ಇವು ಬಸವಣ್ಣನವರ 
ವ್ಯಕ್ತಿ ವಿಶಿಷ್ಟತೆಯನ್ನು ತಿಳಿಸುವ ಅವರ ಚಿಕ್ಕ ಕೃತಿಗಳು. ಮಕ್ಕಳಿಗೆ ದೇಶದ ಮಹಾಪುರುಷರ 
ಜೀವನಚರಿತ್ರೆ ಗೊತ್ತಾ; ಗಬೇಕೆಂದು ಬಂಧ ಭಾಷೆಯಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಪ್ರಕಟಿಸಿದ 
ಪುಸಕಗಳಲ್ಲಿ ಬಸವಣ್ಣ ನವರ ಚರಿತ್ರೆ, ಅಕ್ಕನ Wee ಪ್ರಭುದೇವರ ಕಥೆಗಳು "ಸೇರಿವೆ. 
ಬಸವಣ್ಣನವರ ದಿವ್ಯ ಚರಿತ್ರೆ ಯನ್ನು ಪದರೂಪದ ೬೫ ನುಡಿಗಳಲ್ಲಿ ಚಿಕ್ಕಮಕ್ಕಳಿಗೆ 


೯೪ ಕರ್ನಾಟಕ ಭಾರತಿ 


ಕಂಠಪಾಠ ಮಾಡಲು ಅನುಕೂಲವಾಗುವಂತೆ ರಚಿಸಿದ ನೂತನ ಕೃತಿ ಸಂಗನಬಸವ ಸ್ತುತಿ. 
ವಚನ ಮತ್ತು ವಚನಕಾರರ ಬಗೆಗಿನ ಅವರ ಶ್ರದ್ಧೆ, ವಿಶ್ವಾಸ ಇಷ್ಟಕ್ಕೇ, ನಿಲ್ಲಲಿಲ್ಲ, 
೧೯೨೪ ರಲ್ಲಿ ಬೆಳಗಾವಿಯಲ್ಲಿ ಸೇರಿದ ರಾಷ್ಟ್ರೀಯ ಕಾಂಗ್ರೇಸ್‌ ಅಧಿವೇಶನ ಸಂದರ್ಭದಲ್ಲಿ 
"ವೀರಶೈವ ಪರಿಷತ್ತನ್ನು ಸಂಘಟಿಸಿ ಲಕ್ಷ ಒಣರಾವ ಭಿಡೆಯವರಿಂದ ಹಿಂದಿ ಮತ್ತು ಮರಾಠಿ 
ಭಾಷೆಯಲ್ಲಿ "ಸತ್ಯಾಗ್ರಹಿ ಬಸವೇಶ್ವರ' ಎಂಬ ಚಿಕ್ಕ ಪುಸ್ತಕ ಮುದ್ರಿಸಿ ಅದರ ಪ್ರತಿಗಳನ್ನು 
ಅಧಿವೇಶನದ ಅಧ್ಯಕ್ಷರಾದ ಗಾಂಧೀಜಿಯವರೊಂದಿಗೆ ಪರಪ್ರಾಂತದಿಂದ ಬಂದ 
ಮುಖಂಡರಿಗೂ ಹಂಚಿದರು. ಅದೇ ಸಮಯದಲ್ಲಿ ಬಸವಣ್ಣನವರ ವ್ಯಕ್ತಿತ್ವ, 
ತತ್ವದರ್ಶನಗಳು ಸಮಕಾಲೀನ ಸಂದರ್ಭದಲ್ಲಿ ಪ್ರಸುತವೆಂಬುದನ್ನು ಮನವರಿಕೆ ಮಾಡಿ, 
ಗಾಂಧೀಜಿಯವರ ತತ್ವಗಳು ಬಸವ ತತ್ವಗಳ ಪ್ರತಿಧ್ವನಿಯೆಂಬುದನ್ನು ಸ್ಪಷ್ಟಿಪಡಿಸಿದರು. 
ಕೇವಲ ಕರ್ನಾಟಕದ ಒಂದು ಸಮಾಜ ವಲಯದಲ್ಲಿ ಬಂಧಿತನಾದ ಬಸವಣ್ಣನನ್ನು 
ಮೊಟ್ಟಮೊದಲು ರಾಷ್ಟ್ರಕ್ಕೆ ಪರಿಚಯಿಸಿದ ಕೀರ್ತಿ - ಶ್ರೇಯಸ್ಸು ಮಂಜಪ್ಪನವರಿಗೆ 
ಸಲ್ಲಬೇಕು. 


ಬಸವ ಬೋಧಾಮೃತ, ಬಸವ ಸಂದೇಶ ಮತ್ತು ಭಕ್ತಿಯ ಬೆಳಕು ಮೊದಲಾದ 
ಕೃತಿಗಳಲ್ಲಿ ಬಸವಣ್ಣನವರ ವಚನಗಳ ಸಾರಸಂಗ್ರಹದ ಜೊತೆಗೆ ಮಂಜಪ್ಪನವರ ವಚನ 
ಸಾಹಿತ್ಯ ಕುರಿತಾದ ಅಧ್ಯಯನ - ಅನುಸಂಧಾನವನ್ನು ಗುರುತಿಸಬಹುದಾಗಿದೆ. 
ಶಿವಾನುಭವಿಗಳಾದ ಕಿಣಗಿ ಬಸವಲಿಂಗಪ್ಪನವರು ಅರ್ಥವಿವರಣೆ ಬರೆದು ಮುದ್ರಿಸಲು 
ಹೇಳಿ ಕೊಡಮಾಡಿದ ಬಸವಣ್ಣನವರ ಸ್ಪಟೀಕ ಕೈಬರಹದ ಪ್ರತಿಯಿಂದ ಬೇರೆ 
ವಿಷಯಗಳಿಗೆ ಸಂಬಂಧಿಸಿದ ೧೦೮ ವಚನಗಳನ್ನಾಯ್ದುಕೊಂಡು ಸರಳ ಕನ್ನಡದಲ್ಲಿ 
ಅರ್ಥವಿವರಣೆ ಬರೆದು ಬಸವ ಬೋಧಾಮೃತ ಹೆಸರಿನಿಂದ ಪ್ರಕಟಿಸಲಾಯಿತು. ಈ ಕೃತಿ 
ಜನಪ್ರಿಯಗೊಂಡು ಹಲವು ಮುದ್ರಣ ಕಂಡುದಲ್ಲದೇ ಮರಾಠಿಗೂ 
ಅನುವಾದವಾಯಿತು. 


ಮಂಜಪ್ಪನವರು ಆ ಕಾಲದಲ್ಲಿ ಪ್ರಾರಂಭಿಸಿದ ಬಸವಜಯಂತಿಯು 
ಕರ್ನಾಟಕದಲ್ಲಿ ಒಂದು ಹೊಸ ಜಾಗೃತಿಯ ಮಹೋತ್ಸವವಾಗಿ ಪರಿಣಮಿಸಿತ್ತು ಅಂದು 
ಬಸವತತ್ವ ಪ್ರಸಾರಕ್ಕೆ ಒಂದು ಹೊಸ ಅನುಕ್ರಮಣಿಕೆ ಪ್ರಾಪ್ತವಾಗಲು ಜಯಂತಿಯ 
ಕಾಲಕ್ಕೆ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಉಚಿತವಾಗಿ ಹಂಚುವ ಪದ್ಧತಿಯನ್ನು ೧೯೩೩ ರಲ್ಲಿ 
ಪ್ರಾರಂಭಿಸಿದರು. ಬಸವಣ್ಣನವರ ವಚನಗಳಿಂದಾಯ್ದುಕೊಂಡ ೧೦೧ ವಚನಗಳ ಚಿಕ್ಕ 
ಪುಸ್ತಕ "ಬಸವ ಸಂದೇಶ' ಆ ವರ್ಷದ ಬಸವಜಯಂತಿಗೆ ಎಲ್ಲ ಕಡೆ ಹಂಚಲು 
ಪ್ರಕಟವಾಯಿತು. ಆ ಬಾರಿ ೫೦ ಸಾವಿರ ಪ್ರತಿಗಳು ಹಂಚಲ್ಪಟ್ಟು ಕರ್ನಾಟಕದಲ್ಲಿಯೇ 
ಅದೊಂದು ಅಭೂತಪೂರ್ವ ಪ್ರಸಂಗವೆನಿಸಿತು. ೧೯೩೪ ರ ಬಸವಜಯಂತಿಯಂದು 
ಬಸವಣ್ಣನವರ ಕಲವು ವಚನಗಳಿಗೆ ಅರ್ಥಬರೆದ "ಭಕ್ತಿಯ ಬೆಳಕು' ಎಂಬ ಚಿಕ್ಕ ಕೃತಿಯ 


ag ERK 


ವಚನ ಸಾಹಿತ್ಯ ಮತ್ತು ಹರ್ಡೇಕರ ಮಂಜಪ್ಪ ೯೫ 


೨೦ ಸಾವಿರ ಪ್ರತಿಗಳು ವಿತರಣೆಗೊಂಡವು. ಹೀಗೆಯೇ ಶ್ರಾವಣ ಮಾಸದಲ್ಲಿಯೂ ಪುಸ್ತಕ 
. ಹಂಚಲು ಜನರಲ್ಲಿ ವಿಜ್ಞಾಪಿಸಿಕೊಂಡು "ವೀರಶೈವ ಏಕೀಕರಣ', ಎಂಬ ಪುಸ್ತಕವನ್ನು 
ಸಂವಾದ ರೂಪದಲ್ಲಿ ಬರೆದರು. ವೀರಶೈವರಲ್ಲಿಯ ಜಾತಿಯ ಮೇಲು - ಕೀಳುಗಳ 
ಕೊಳೆಯನ್ನು ತೆಗೆದು 'ಹಾಕುವ ವಿಷಯ ಇದರಲ್ಲಿ 'ಪ್ರತಿಪಾದಿತವಾಗಿದ್ದು ಆ ವರ್ಷ ಅದರ 
೧೫ ಸಾವಿರ ಪ್ರತಿಗಳು ಹಂಚಲ್ಪಟ್ಟವು. ಇದೇ ತೆರನಾಗಿ ಚೆನ್ನಬಸವಣ್ಣನವರ ಉಪದೇಶ 
ಸಿದ್ದರಾಮ ಶಿವಯೋಗಿಗಳ ಉಪದೇಶ ಎಂಬ ಚಿಕ್ಕ ಪುಸ್ತಕಗಳು ಪ್ರಕಟಗೊಂಡವು. ಇಲ್ಲಿನ 
ವರ್ಷದ ಅವಧಿಯಲ್ಲಿ ಸಾಧಾರಣ ಒಂದು ಲಕ್ಷ “ಚಕ್ಕ ಪುಸ್ತಕಗಳು ಪ್ರಸಾರವಾದುದನ್ನು 
' ಮಂಜಪ್ಪನವರು ಪ್ರಸ್ತಾಷಿ ಪಿಸಿದ್ದಾರೆ. 


ಅವರ ವೀರಶೈವ ಮತಬೋಧೆ, ವೀರಶೈವ ಮತತತ್ವ ಇವು ವೀರಶೈವ ಮತ, 
ತತ್ವಗಳನ್ನು ಸಂಕಿಪವಾಗಿ ವಿವರಿಸುವ ಚಿಕ್ಕ ಕೃತಿಗಳು. ಇದರಲ್ಲಿ " ವೀರಶೈವ ತೊ ದ 
ಜರಾಂ "ತೆಲುಗು ಭಾಷೆಗಳಿಗೆ ಎರು ಬ ಬಿಜು ನಾಲ್ಕೈದು ಮುದ್ರ ಣಗಳನ್ನು ಕಂಡ 
ಜನಪ್ರಿಯ ಕೃತಿಯಾಗಿದೆ. ಶ್ರೀ ಬಸವಾದಿ ಶರಣರ ಜಾಮಾ ಎಚಾರಗಳು ಒಂದೇ 
ಕಡೆಗೆ, ಎಲ್ಲ ರಿಗೂ ಸುಲಭದಲ್ಲಿ ತಿಳಿಯುವಂತಾಗಬೇಕು ಎಂಬ ಉದ್ದೆ ಶದಿಂದ 
ಆರ್‌. ಆರ್‌. ದಿವಾಕರರ " Sky ರಹಸ್ಯ', ಎಂ. ಆರ್‌. ಶ್ರೀನಿವಾಸಮೂರ್ತಿಯವರ 
""ಭಕ್ಕಿಭಂಡಾರಿ ಬಸವಣ್ಣ'' ಗ್ರಂಥಗಳು ಮತ್ತು ಟಿ ಎಸ್‌. ವೆಂಕಣ್ಣಯ್ಯನವರ 
"ಬಸವಯುಗದ ವಚನಕಾರರು' ಭಾಷಣಗಳು ಜಂ ಸಾಮಾಜಿಕ ವಿಚಾರಗಳನ್ನು 
ಒಗ್ಗೂಡಿಸಿ "ವಚನಕಾರರ ಸಮಾಜ ರಚನೆ'' ಪುಸ್ತಕ ಪ್ರಕಟಿಸಿದರು. ಆಗಿನ ಹಿಂದೂ 
ಸಮಾಜ ಸುಧಾರಕರು ಯಾವ ತತ್ವಗಳನ್ನು ಜನಾಂಗದ ಉದ್ದಾರಕ್ಕೆಂದು ಹೇಳುತ್ತಿದ್ದರೋ 
ಅವುಗಳನ್ನೆ ೮೦೦ ವರ್ಷಗಳ “ಒಂದೆ ವಚನಕಾರರು ಆಚರಿಸಿ ತೋರಿಸಿದ್ದನ್ನು 
ಮಂಜಪ್ಪನವರು ಇಲ್ಲಿ ಗುರುತಿಸಿದ್ದಾರೆ. ಅಂತೆಯೇ ಅವರು ""ಆ ನಾಡಿನ ಚರಿತ್ರೆಯ 
ಸರ್ವಾಂಗಗಳನ್ನು ತಿಳಿದುಕೊಳ್ಳಲಪೇಕ್ಷಿಸುವವರು ಯಾವ ಧರ್ಮ, ಮತ, ಪಂಥ ಅಥವಾ 
`ದೇಶದವರಿದ್ದರೂ ಆ ಶರಣರ ಕಾರ್ಯಗಳ ಕಡೆಗೆ ಲಕ್ಷಿಸಬೇಕಾಗುವುದು'' ಎಂದಿದ್ದಾರೆ. 
ತುಂಬ ಪ್ರಸಿದ್ಧವಾದ ಈ ಕೃತಿ ಇಂಗ್ಲೀಷ ಭಾಷೆಗೆ “ಅನುವಾದಗೊಂಡು ಬಿ. ಎಂ. 
ಶ್ರೀಕಂಠಯ್ಯ ನವರಿಂದ ಮೆಚ್ಚು ಗೆಯನ್ನು ಪಡೆದಿದೆ. ಹೀಗೆ ವಚನ ಸಾಹಿತ್ಯದ ಅಧ್ಯಯನ 
-ಅನುಸ ಂಧಾನದೊಂದಿಗೆ ಸ್ವ ಸತಃ ವಚನಗಳನ್ನು ರಚಿಸಿದ ಕೀರ್ತಿಯೂ ಮಂಜಪುವವರಿಗಿದೆ. 
ಪ್ರಭುದೇವ ಅಂಕಿತದಲ್ಲಿ, ಬರೆದ ಅವರ ೩೨ ವಚನಗಳು. "ಜನಸೇವಕನ ವಚನಗಳು' 
ಹೆಸರಿನಲ್ಲಿ ಸಂಕಲಿತಗೊಂಡಿವೆ. ಆಧುನಿಕ ವಚನಕಾರರಲ್ಲಿ ಮೊದಲಿಗರಾದ ಅವರ 
ವಚನಗಳಲ್ಲಿ ಲೋಕಾನುಭವ, ಶಿವಾನುಭವ ಹಾಗೂ ಸಮಾಜ ಸೇವಾಭಾವಗಳು 
ಮುಪ್ಪುರಿಗೊಂಡಿವೆ. ಉದಾಹರಣೆಗೆ ಒಂದು ವಚನವನ್ನಿಲ್ಲಿ ನೋಡಬಹುದು. 


ಕರ್ನಾಟಕ ಭಾರತಿ 


ky | 
(್‌ 


ಧರ್ಮವು ಮನಕಲ್ಲದೆ ತನುವಿಗುಂಟೆ ಅಯ್ಯಾ 

ಮನ ಭಿನ್ನವಿರುವ ಪರಿ ಧರ್ಮ ಭಿನ್ನವಾಗಿಪ್ಪುದು ಸಹಜ se 
ಗೋವಿಗೆ ನಾನಾ ವರ್ಣಗಳಲ್ಲದೆ ಕ್ಷೀರಕೆ ನಾನಾ ವರ್ಣಗಳುಂಟೆ 
ಧರ್ಮ ಭಿನ್ನವಾಗಿರ್ದೊಡ ದಯ ಭಿನ್ನವಾಗಿರಬಹುದೆ 
ಪ್ರಭುದೇವಾ ಜನಸೇವಕರಿಗೆ ಗೋವರ್ಣ ಕಾಣದೆ 

ಕ್ಲಿರವೊಂದೇ ಕಾಣುವಂತೆ ಮಾಡಯ್ಯ 


ಹೀಗೆ ಒಂದೆಡೆ ಕೃತಿಗಳ ಮೂಲಕ ವಚನ ಧರ್ಮವನ್ನು ಸಾರಿದ ಮಂಜಪುನವರು 
ಮತ್ತೊಂದೆಡೆ ಪತ್ರಿಕೆಗಳ ಮೂಲಕ ಆ ಕಾರ್ಯ ಸಾಧಿಸಿದರು. ಬಸವಾದಿ ಪ್ರಮಥರ ನಿಷ್ಠೆ 
ತತ್ನಪ್ರಚಾರ ಕಾರಣವಾಗಿ ನಂತರದ ತಮ್ಮ ಪತ್ರಿಕೆಗೆ ""ಶರಣ ಸಂದೇಶ'' ವೆಂದೇ ಹೆಸರಿಟ್ಟು 
ನಡೆಸಿದರು. "ನಾಯ್ಯನಿಷ್ಠರಿ, ದಾಕ್ಷಿಣ್ಯಪರನು ನಾನಲ್ಲ ಲೋಕವಿರೋಧಿ ಶರಣನಾರಿಗೂ 
ಅಂಜುವನಲ್ಲ, ಕೂಡಲ ಸಂಗಮದೇವರ ರಾಜತೇಜದಲ್ಲಿಪ್ಪನಾಗಿ' ಎಂಬ ಬಸವನ 
ಧೀರವಾಣಿಯನ್ನು ತನ್ನ ಶಿರೋಭಾಗದಲ್ಲಿ ಧರಿಸಿದ ವಾರಪತ್ರಿಕೆ ವೀರಶೈವ ಸಮಾಜದಲ್ಲಿ 
ಏಶೇಷ ಜಾಗೃತಿಯನ್ನುಂಟು ಮಾಡಿತು. ವಚನ ತತ್ವಗಳನ್ನು ವಿವರವಾಗಿ ವಿಮರ್ಶಿಸಿ 
ಏವೇಚಿಸುವ, ವೀರಶೈವ ಒಳಪಂಗಡಗಳ ಕೊಳೆಯನ್ನು ತೊಳೆದು ಶುದ್ಧಿ ಸಂಘಟನೆ 
ಮಾಡುವ ಈ ಪತ್ರಿಕೆಯ ೮೦೦ ಪ್ರತಿಗಳು ಪ್ರಕಟಗೊಂಡು ಅಂದಿನ ಮುಂಬೈ 
ಕರ್ನಾಟಕದಲ್ಲಿ ಪ್ರಸಾರಗೊಳ್ಳುತ್ತಿದ್ದುದು ಮೆಚ್ಚತಕ್ಕ ಸಂಗತಿಯಾಗಿದೆ. 


ಇದು ಮಂಜಪ್ಪನವರು ಬರೆದು ಪ್ರಕಟಿಸಿದ ಎಚಾರವಾದರೆ ಅವರು 
ಕರ್ನಾಟಕದುದ್ದಕ್ಕೂ ಸಂಚರಿಸಿ ನೀಡಿದ ಉಪನ್ಯಾಸ - ಭಾಷಣಗಳ ಸಂಖ್ಯೆ ಎರಡು 
ಸಾವಿರವನ್ನು ಮೀರುತ್ತದೆ. ಅವರು ಉದ್ಭೋದಕ ಹೃದಯಸ್ಪರ್ಶಿ ಭಾಷಣಗಳನ್ನು ಕುರಿತು 
ವಚನ ಪಿತಾಮಹ ಫ. ಗು. ಹಳಕಟ್ಟಿಯವರು "" ಕರ್ನಾಟಕದಲ್ಲಿ ಈ ವರೆಗೆ ಆಗಿಹೋದ 
ಅತ್ಯುತ್ತಮ ಭಾಷಣಕಾರರಲ್ಲಿ ನಾವು ಅವರನ್ನು ಪ್ರಥಮ ತರಗತಿಯವರೆಂದು 
ಗಣಿಸಬಹುದು ----- ಅವರ ಇಡೀ ಆಯುಷ್ಯವೆಲ್ಲ ಜನಸಮುದಾಯವನ್ನು 
ಎಚ್ಚೆರಿಸುವುದರಲ್ಲಿಯೇ ಹೋಯಿತು'' ಎಂದಿದ್ದಾರೆ. ಮನುಷ್ಯರು ಜನಾಂಗದ ಹಿತಕ್ಕಾಗಿ 
ತನ್ನ ಸ್ವಭಾವಕ್ಕನುಗುಣವಾದ ಕಾರ್ಯಗಳನ್ನು ಸತ್ಯತೆಯಿಂದಲೂ ಧೈರ್ಯದಿಂದಲೂ 
ನಿರಂತರ ಮಾಡುತ್ತಿರಬೇಕು ಎನ್ನುವ ಮಂಜಪ್ಪನವರು ತಮ್ಮ ಜೀವನದುದ್ದಕ್ಕೂ ಅದನ್ನು 
ಪಾಲಿಸಿಕೊಂಡು ಹೋಗಿದ್ದಾರೆ. ಒಮ್ಮೆ ಫ. ಗು. ಹಳಕಟ್ಟಯವರು ಹತ್ತಾರು ವರುಷ ಷದಿಂದ 
ಪರಿಶೋಧಿಸಿದ ಅನೇಕ ವಚನಗಳು ಹಣದ ಕೊರತೆಯಿಂದ ಆಚ್ಚಾಗದ ಸಂಗತಿ 
ಮಂಜಪ್ಪನವರಿಗೆ ತಿಳಿಯಿತು. ಅವರು ತಡಮಾಡದೇ ಎಜಾಪುರ ಜಿಲ್ಲೆಯ ಕೆಲ ಸ್ಥಳಗಳಿಗೆ 
ಹೋಗಿ ೧೫ ದಿನ ಪ್ರಯತ್ನಿಸಿ ೭೭೦ ರೂಪಾಯಿಗಳನ್ನು ಕೂಡಿಸಿ ೨೬-೮-೧೯೩೫ 


ಇ) 


ವಚನ ಸಾಹಿತ್ಯ ಮತ್ತು ಹರ್ಡೇಕರ ಮಂಜಪ ತ 
ರಂದು ಬಾಗಿಲುಕೋಟೆಯಲ್ಲಿ ಸಮಾರಂಭವನ್ನೇರ್ಪಡಿಸಿ ಹಳಕಟ ಯವರಿಗೆ ಅದನು 
ಅರ್ಪಿಸಿದರು. ಹಾಗೆ ಅವರ ಎಲ್ಲ ಕಾರ್ಯಚಟುವಟಕೆಗಳಿಗೆ ಪೋಷಕರಾಗಿ ಪ್ರೇರಣೆ 
ನೀಡಿದ ಧಾರವಾಡದ ಶ್ರೀಮೃತ್ಯುಂಜಯ ಮಹಾಸ್ಥಾಮಿಗಳು, ಅಥಣಿಯ 
(ಶ್ರೀಮುರುಘೇಂದ್ರ ಸ್ವಾಮಿಗಳು, ಚಿತ್ರದುರ್ಗದ ಶ್ರೀಜಯದೇವ ಜಗದ್ಗುರುಗಳು, 
ಬಂಥನಾಳದ ಶ್ರೀ ಸಂಗನಬಸವ ಶಿವಯೋಗಿಗಳನ್ನು ಮಂಜಪ್ಪನವರು ಕೃತಜ್ಞ; ತೆಯಿಂದ 
ಸ್ಫರಿಸಿಕೊಂಡಿದ್ದಾರೆ, ಲೋಕವಿರೋಧವನ್ನು ಲೆಕ್ಕಿಸದೇ ತಮಗೆ ಸರಿಕಂಡದ್ದನ್ನು ಸಾಧಿಸಿದ 
ಮಂಜಪ್ಪನವರನ್ನು ನಮ್ಮ ಸಮಾಜ ಗುರುತಿಸಲಿಲ್ಲ ಆದರೂ ಅವರು ತಮ್ಮ 
ಪೂರ್ಣದೃಷ್ಟಿಯ ಸಮಾಜ "ಕಲ್ಪನೆಯನ್ನು ನಮ್ಮ ಮುಂದೆ ಇಟ್ಟುಹೋಗಿದ್ದಾರೆ. ಅವರ 
ಕೊನೆಯ ಮನವಿಯಂತೆ ಧೀರರಾಗಿ ಪವಿತ್ರ ರಾಗಿ, ಸ್ವತಂತ್ರ ರಾಷ್ಟ್ರವೀರರಾಗಿ 
ಅದನ್ನು ಳಿಸಿಕೊಳ್ಳುವ ಕಾಲವೀಗ ವಿಹಿತವಾಗಿದೆ. 


ಗ್ರಂಥಯಣ 

೧) ರಾಷ್ಟ್ರಧರ್ಮದ್ರಷ್ಟಾರ ಹರ್ಡೇಕರ ಮಂಜಪ್ಪ: (ಸಂ). ಗ.ಸ.ಹಾಲಪ್ಪ 
ಹರ್ಡೇಕರ ಮಂಜಪ್ಪ ಸ್ಮಾರಕ ಗ್ರಂಥಮಾಲೆ, ಧಾರವಾಡ - ೧೯೬೬ 

೨) ಹರ್ಡೇಕರ ಮಂಜಪ್ಪನವರು : ಸಿದ್ದಯ್ಯ ಪುರಾಣಿಕ 
ವೀರಶೈವ ಅಧ್ಯಯನ ಸ ಸಂಸ್ಥೆ ಗದಗ - ೧೯೭೮ 

೩) ಹರ್ಡೇಕರ ಮಂಜಪ್ಪನವರು : ಜೀವನ ಹಾಗೂ ವ್ಯಕ್ತಿತ್ವ : (ಸಂ) 
ಕರ್ನಾಟಕ ವಿಶ್ವಏದ್ಯಾಲಯ, ಧಾರವಾಡ - ೧೯೮೦ 

೪) ಕರ್ನಾಟಕದ ಗಾಂಧಿ ಹರ್ಡೇಕರ ಮಂಜಪ್ಪ: (ಸಂ). ಎಂ. ಎಂ. ಕಲಬುರ್ಗಿ 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಬೆಂಗಳೂರು - ೧೯೮೯ 


೫) ವಚನಕಾರರ ಸಮಾಜರಚನೆ : (ಸಂಗ್ರಹ). ಹರ್ಡೇಕರ ಮಂಜಪ್ಪನವರು- 
೧೯೩೬. 


ತ್‌ 


ಮನಮೋಹಕ ರತ್ನ : ಮಾಣಿಕ್ಯ ಮತ್ತು ನೀಲಮಣಿ 
ರ ಎಂ. ಮುನಿಸ್ವಾಮಯ್ಯ 


ವಸುಂಧರೆಯ ಗರ್ಭದಲ್ಲಿ ಮಿನುಗುತ್ತಿರುವ ಮನಮೋಹಕ ಮಾಣಿಕ್ಯ, ನೀಲ 
ಮಣಿಗಳು ಸಿಗುವ ದೇಶಗಳು, ಇವುಗಳನ್ನು ಕತ್ತರಿಸಿ ಸಂಸ್ಕರಿಸುವ ಎಧಾನ ಕೆಳದರ್ಜೆಯ 
ರತ್ನಗಳನ್ನು ಕಾಯಿಸಿ ರತ್ನಗಳ ಸ್ವಚ್ಛತೆ ಮತ್ತು ಬಣ್ಣವನ್ನು ಅಧಿಕಗೊಳಿಸುವ ಎಧಾನ, ಕೃತಕ 
ತಯಾರಿಕೆ ಹಾಗೂ ರತ್ನಗಳ ಪ್ರಮುಖ ಮಾರುಕಟ್ಟೆ ನೈಜ-ಕೃತಕ ರತ್ನಗಳ ಮೌಲ್ಯಮಾಪನ 
ಬಹಳ ಜನಕ್ಕೆ ತಿಳಿದಿರಲಿಕ್ಕಿಲ್ಲ ಆದಕಾರಣ ಈ ರತ್ನಗಳು ವಿವಿಧ ಕ್ಷೇತ್ರದ ಮಹತ್ತರ 
ಪರಿಚಯ ಇಲ್ಲಿದೆ. ಕ 


ಭಾರತದ ಇತಿಹಾಸವನ್ನು ಅಭ್ಯಸಿಸಿದರೆ ರತ್ತಗಳ ಬಳಕೆ ವೇದಗಳ ಕಾಲದಿಂದಲೂ 
ಇದೆಯೆಂದು ತಿಳಿದುಬರುತ್ತದೆ. ಮನುಷ್ಯನು ಮೂಲತಃ ಅಪರೂಪ ವಸ್ತುಗಳ ಆರಾಧಕ. 
ಪ್ರಪಂಚದಲ್ಲಿ ವಜ್ರದ ಹರಳುಗಳಿಗೆ ಕೊರತೆಯೇ ಇಲ್ಲ ಆದರೆ ಗುಣಮಟ್ಟವುಳ್ಳೆ ರತ್ನಗಳಿಗೆ 
ಮಾತ್ರ ಅಪಾರ ಬೇಡಿಕೆ. ಒಂದು ಟನ್‌ ಮಣ್ಣನ್ನು ಸೋಸಿದರೆ ಆಕಸ್ಮಿಕವಾಗಿ ಸಿಕ್ಕಿದರೆ 
ಒಂದು ಕ್ಯಾರೆಟ್‌ ರತ್ನ ಇಲ್ಲದಿದ್ದರೆ ಇಲ್ಲವೇ ಇಲ್ಲ ಈ ಅಪರೂಪದ ರತ್ನಗಳು 
ಕೆಂಪಾಗಿದ್ದರೆ ಮಾಣಿಕ್ಯ, ಪದ್ಮರಾಗವೆಂತಲೂ, ನೀಲಿಯಾಗಿದ್ದರೆ, ನೀಲ, ಇಂದ್ರ 
ನೀಲಮಣಿ ಎಂದೂ ಹಾಗೂ ಮನಮೋಹಕ ಹಳದಿ, ಕಿತ್ತಳ, ಹಸಿರು ಬಣ್ಣ ಎದ್ದ ರತ್ನಗಳು 
ಸಹ ನೀಲಮಣಿಗಳೆಂದೇ (ಸಫೈರ್‌ಗಳೆಂದೇ ) ಕರೆಯುತ್ತಾರೆ. ಆಂಗ್ಲ ಭಾಷೆಯಲ್ಲಿ 
ಮಾಣಿಕ್ಯಕ್ಕೆ "ರೂಬಿ' ಎಂದೂ ನೀಲಮಣಿಗಳಿಗೆ "ಸಫೈರ್‌' ಎಂದೂ ಕರೆಯುತ್ತಾರೆ. 
ಸಾವಿರಾರು ವರ್ಷಗಳು ಕಳೆದರೂ ನವರತ್ನಗಳಲ್ಲಿ ಕೊರಂಡಂನಿಂದ ರೂಪಿತಗೊಂಡ 
ಸುಂದರ ಮಾಣಿಕ್ಯ ಮತ್ತು ನೀಲಮಣಿಗಳಿಗೆ ಜನರು ಮನಸೋತು ಅವುಗಳಿಗೆ ಹೆಚ್ಚು 
ಬೆಲೆಯನ್ನು ಕೊಡಲು ಒಪ್ಪುತ್ತಾರೆ. ಏಕೆಂದರೆ ಸಾವಿರಾರು ವರ್ಷಗಳು ಕಳೆದರೂ ಅವುಗಳ 
ಆಕರ್ಷಣೆ, ಬಣ್ಣ, ಸೌಂದರ್ಯ, ಉಜ್ಜಲಿಕೆ, ದೀರ್ಫ ಬಾಳ್ವೆಕೆ ಗುಣಗಳು ಇಂದಿಗೂ 
ಕುಂದಿಲ್ಲ ಗಡಸುತನದಲ್ಲಿ ವಜ್ರ ಬಿಟ್ಟರೆ ಎರಡನೆಯ ಸ್ಥಾನ ಕೊರಂಡಂಗೆ ಸೇರಬೇಕು. 
ಆದಕಾರಣ, ಆಭರಣಗಳ ಪ್ರಿಯರು ಕೊರಂಡಂನಿಂದ ಆಕರ್ಷಿತ ಬಣ್ಣವುಳ್ಳ ಸ್ವಚ್ಛ 
ಮಾಣಿಕ್ಯ ಮತ್ತು ನೀಲಮಣಿಗಳನ್ನೇ ಹೆಚ್ಚಾಗಿ ಉಪಯೋಗಿಸುತ್ತಾರೆ. 


ಮನಮೋಹಕ ರತ್ನ: ಮಾಣಿಕೃ ಮತ್ತುನೀಲಮಣಿ ys 


ಕೊರಂಡಂ ಖನಿಜವು ಅಲ್ಯೂಮಿನಿಯಂ ಆಕ್ಸೈಡ್‌ನಿಂದ ಕೂಡಿದೆ. ಇದರ 
ಹರಳುಗಳು ಸ್ಫಂಭಾಕೃತಿಯಂತಿದ್ದು, ಹ ಮೂಲೆಗಳನ್ನು ಹೊಂದಿಕೆ. ಇದು ಕೆಂಪು, ನೀಲಿ, 
ಕಿತ್ತಳೆ, ಹಸಿರು ಮತ್ತು ಕುಂಕುಮ ಬಣ್ಣಗಳಲ್ಲಿ ಗುತ್ತದೆ. ಶುದ್ಧ ಕೂರಂಡಂಗೆ 
ಬಣ್ಣವಿರುವುದಿಲ್ಲ. ಆದರೆಶುದ್ಧ ಅಲ್ಯೂಮಿನಿಯಂ ಆಕ್ಷೆ ಡ್‌ ಕರಗಿ ದ್ರವ ರೂಪದಲ್ಲಿದ್ದಾಗ 
ಮೂಲಾಂಶಗಳಾದ ಕೊ ಮಿಯಂ, ಟ್ರೆ ಟಾನಿಯಂ, ಕಬ್ಬಿಣ, ನಿಕ್ಕಲ್‌, ಕೋಬಾಲ್‌ 
ಮುಂತಾದವುಗಳ ತೃಣಾಂಶವು ಅಲ್ಯೂಮಿನಿಯಂ ಆಕ್ಷೆ ಡ್‌ಪಾಕಕ್ಕೆ ಸೇರಿದರೆ ಹಸಿರು, ನೀಲಿ, 
ಕೆಂಪು, ಕಿತ್ತಳೆ, ಮುಂತಾದ ಬಣ್ಣಗಳಿಂದ ಕೊರಂಡಂ ರೂಪಗೊಳ್ಳುತ್ತದೆ. ಹೀಗೆ ಕೊರಂಡಂ 
ರೂಪ 'ಗೊಳ್ಳು ವಾಗ ಇದರ ಜೊತೆಯಲ್ಲಿ ಸೂಜಿಯಂತಿರುವ ಸೂಕ್ಕ ರೊಟೈಲ್‌ 
'ೂಟಿಯಕಾರದ ಸ್ಪಂಭಾಕೃತಿಗೆ ಲಂಬವಾಗಿ ರೂಪಗೊಂಡಂತಹ ಕೊರಂಡಂ ಹರಳನ್ನು 
ಬೆರಳಿಗೆ ಒಡ್ಡಿದಾಗ, ಅದರಲ್ಲಿ ನಕ್ಷತ್ರದಂತೆ ಮಿನುಗುವ ಬೆಳಕು ಪ್ರತಿಬಿಂಬಿಸುವುದನ್ನು 
ಕಾಣಬಹುದು, ಮ ನಕ್ಚತ್ರ, ಮಾಣಿಕ ೈದಲ್ಲಿದ್ದರೆ ""ನಕ್ಪತ್ರ ಮಾಣಿಕ್ಯ'' ಎಂದೂ 
ನೀಲಮಣಿಯಲ್ಲಿದ್ದರೆ "ನಕ್ಷತ್ರ ನೀಲಮಣಿ'' ಎಂದೂ ಕರೆಯುತ್ತಾರೆ. 


ಹಿಂದಿನಿಂದಲೂ ಶ್ರೇಷ್ಠ ದರ್ಜೆಯ ನೀಲಮಣಿಗಳು (ಸಫೈರ್‌ಗಳು) ಕಾಶ್ಮೀರದಿಂದ 
ಬರುತ್ತಿದ್ದವು. ಇದೇ ಜಾತಿಗೆ ಸೇರಿದ ನೀಲಮಣಿಗಳು ಮ್ಯಾನಮಾರ್‌ (ಬರ್ಮಾ) ಮತ್ತು 
ಶ್ರೀಲಂಕಾದಲ್ಲಿ ಶ್ರೇಷ್ಠ ಮಾಣಿಕೃಗಳ ಜೊತೆಯಲ್ಲಿ ದೊರಕುತ್ತಿದ್ದವು. ಈಗ ಥೈಲ್ಯಾಂಡ್‌, 
ಕಾಂಬೋಡಿಯಾ, ಆಸ್ಟ್ರೇಲಿಯಾ, ಟಾಂಜೇನಿಯಾ, ಕೆನ್ಯಾ, ನೈಜೇರಿಯಾ, ಮಂಟಾನ 
ಮುಂತಾದ ದೇಶಗಳಲ್ಲಿ ಸಿಗುತ್ತವೆ. ಶ್ರೇಷ್ಠ ದರ್ಜೆಯ ಮಾಣಿಕ್ಕದ ಹರಳುಗಳು ( ರೂಬಿಗಳು) 
ಬರ್ಮಾ ದೇಶದ ಮೊಗಾಕ್‌ ಶಿಲಾಸ್ತರಗಳ ಸಮೂಹದಲ್ಲಿ ದೊರೆಯುತ್ತವೆ. ಇವು ಪಾರಿವಾಳದ 
ರಕ್ತದಂತೆ ಕೆಂಪಾಗಿವೆ. ಇವುಗಳನ್ನು ಬೇರೆ ದೇಶಗಳ ಮಾಣಿಕೃಗಳಿಗೆ ಹೋಲಿಸಿದರೆ ತುಂಬಾ 
ಶ್ರೇಷ್ಠ ದರ್ಜೆಯುಳ್ಳವೆಂದು ಹೇಳಬಹುದು. ಮೊಗಾಕ್‌ ನಗರದಲ್ಲಿ ವಾಸಿಸುವ ಪ್ರತಿಯೊಬ್ಬ 
ನಾಗರಿಕನಿಗೂ ಈ ರತ್ನದ ವ್ಯಾಪಾರ ತಿಳಿದಿದೆ. ಈ ದೇಶದಲ್ಲಿ ಸಿಗುವ ಮೊದಲ ದರ್ಜೆಯ 
ರತ್ನಗಳನ್ನು ಆ ಸರ್ಕಾರ, ಎಶ್ವ ವ್ಯವಹಾರ ಮಾರಾಟಕ್ಕೆ ಮೀಸಲಾಗಿಟ್ಟಕೊಂಡು, ೨ನೇ ಮತ್ತು 
೩ ನೇ ದರ್ಜೆಯ ರತ್ನಗಳನ್ನು ತಮ್ಮ ದೇಶದ ರತ್ನ ವ್ಯಾಪಾರಿಗಳಿಗೆ ಮಾರಾಟ ಮಾಡುತ್ತಾರೆ. 
ಆದ ಕಾರಣ, ಬರ್ಮಾ ( ಮ್ಯಾನಮಾರ್‌) ದೇಶದಲ್ಲಿರುವಳ೦೦ ಚ. ಮೈಲು ಎಸ್ತೀರ್ಣವುಳ್ಳೆ 
ಪರ್ವತ ಶ್ರೇಣಿಯಲ್ಲಿ ಸಿಗುವ ಮೊದಲ ದರ್ಜೆಯ ಮಾಣಿಕ್ಯಗಳನ್ನು ಕಪ್ಪು ಹಣದ 
ವ್ಯಾ ಪುರಿಗಳಿ ಮತ್ತು ಕಳ್ಳ ಸಾಗಾಣಿಕೆದಾರರು, ಹೇಗಾದರೂ ಮಾಡಿ ಮಾಲನ್ನು ಬೇರೆ ಕಡೆಗೆ 
ತಿರುಗಿಸುತ್ತಿದ್ದರು. ಆದ್ದರಿಂದ ಈ ಕಳ್ಳ ದಂಧೆಯನ್ನು ತಪ್ಪಿಸಲು ಮ್ಯಾನಮಾರ್‌ ಸರ್ಕಾರವು 
೧೯೯೦ ರಂದೀಚೆಗೆ ತಮ್ಮ ದೇಶದಲ್ಲಿ ಮಾಣಿಕ್ಕ ಗಳಗಣಿ ಕೆಲಸದಲ್ಲಿ ತೊಡಗುವವರಿಗೆ, ಅವರು 
ಕೇಳಿದಷ್ಟುಪ ಪ್ರದೇಶವನ್ನು ದೇ ಣಿಗೆಗೆ(ಲೀಜ್‌ಗೆ) ಕೊಟ್ಟು ; ಗಣಿಯಲ್ಲಿ ಸಿಕ್ಕಿದ ಶ್ರೇಷ್ಠ ದರ್ಜೆಯ 
ರತ್ನಗಳನ್ನು ಸರ್ಕಾರವೆ ತೆಗೆದುಕೊಂಡಿತು, ತಾನು 'ಮಾರಿದ ಅರ್ಧ ಬೆಲೆಯನ್ನು ಗಣಿ 
ಮಾಲೀಕರಿಗೆ ಕೊಡುವ ಒಪ್ಪಂದದ ಯೋಜನೆಯನ್ನು ಜಾರಿಗೆ ತಂದರು. ಈ 


ಶ್ಯ ಕರ್ನಾಟಕ ಭಾರತಿ 


ತೆ ಗಾಡ್‌ ಗಾಟ್‌ 


ಯೋಜನೆಯನ್ನುತಂದ೭ ತಿಂಗಳೂಳಗಾಗಿ ಸುಮಾರು ೨೦೦ಗಣಿ ಮಾಲೀಕರು ೪೩೨,೯೦೯ 
ಕ್ಯಾರೆಟ್‌ ರತ್ನಗಳನ್ನು ಗಣಿಗಳಲ್ಲಿ ಉತ್ಪತ್ತಿ ಮಾಡಿದರು. ಇದೇ ರೀತಿ ಇತ್ತಿ ಚೆಗೆ ಥೈಲ್ಯಾ ಂಡ್‌, 
ವಿಯಟ್ನಾಂ, ಶ್ರೀಲಂಕಾ ಸರ್ಕಾರಗಳು. ಈ ಅಪೂರ್ವ ಮಾಣಕ್ಕ ಮತ್ತು ನೀಲಮಣಿಗಳಿಗ 
ಯೋಜನೆಯನ್ನು ರೂಪಿ ಪಿಸಿ ಜಾರಿಗೆ ತಂದಿದ್ದಾರೆ. ಕಚ್ಚಾ ರತ್ತಗಳನ್ನು ಕತ್ತರಿಸಿ, ಸಾಣಿಗೆ ಹಿಡಿದು 
ಹೊಳಪುಕೊಡುವುದರಲ್ಲಿ ಬೇರೆ ದೇಶದವರಿಗಿಂತಾ ಥೈಲ್ಯಾಂಡಿನವರು ತುಂಬಾ ಪ್ರವೀಣರು. 
ಇವರು ವಿಯಟ್ನಾಂ, ಆಸ್ಟ್ರೇಲಿಯಾ ದೇಶಗಳಲ್ಲಿ ಮಾಣಿಕ್ಯ ಮತ್ತು ನೀಲಮಣಿಗಳನ್ನು 
ಸಫೈರಗಳನ್ನು ಕೊಂಡು, ಅವುಗಳನ್ನು ವೃತ್ತಾ ಕಾರವಾಗಿ, ಅಂಡಾಕೃತಿಯಾಗಿ, ಅಷ್ಟಮುಖ. 
ಚರ್ತುಮುಖ, ಗುಲಾಬಿ ಹೂವು ಮುಂತಾದ ಆಕೃತಿಗಳಾಗಿ ಕತ್ತರಿಸಿ ಸಾಣಿ ಹಿಡಿದು ಹೊಳಪು 
ಕೊಟ್ಟು ಮಾರುತ್ತಾರೆ. ಈ ವೃತ್ತಿಯಲ್ಲಿ ತೊಡಗುವವರು ಬ್ಯಾಂಕಾಕ್‌ ಮತ್ತು ಬಾತಬುರಿ 
ನಗರಗಳ ಎಲ್ಲಾ ಬೀದಿಗಳಲ್ಲಿ ನೋಡಬಹುದು. 


ಈ ವೃತ್ತಿಯ ಪ್ರತಿಯೊಬ್ಬ ಕೆಲಸಗಾರನು ದಿನಕ್ಕೆ ೨ ರಿಂದ ೫ ಡಾಲರ್‌ 
ಸಂಪಾದಿಸುತ್ತಾನೆ. ಥೈಲ್ಯಾ ೦ಡಿನಲ್ಲಿ ಸಂಸ್ಕರಿಸಿದ ರತ್ನಗಳನ್ನು ಕೊಳ್ಳುವ ಹೊರ ದೇಶದವರಿಗೆ 
ಸ್ಥಳೀಯ ಮಾರಾಟ ಕೇಂದ್ರ ಒಂದನ್ನು ತೆರೆದಿದ್ದಾರೆ. ಈ ರತ್ತಗಳ ವ್ಯಾಪಾರದಿಂದ ಈ 
ಸರ್ಕಾರಕ್ಕೆ ವರ್ಷಕ್ಕೆ i: ಬಿಲಿಯನ್‌ ಡಾಲರ್‌ ವರಮಾನ ಬರುತದೆ. ಎಶ್ವದಲ್ಲಿ 
ದ ಹ ಮತ್ತು ನೀಲಮಣಿಗಳಲ್ಲಿ ಅರ್ಧದಷ್ಟು ರತ್ನಗಳು ಃ ಬಾ ಂಕಾಕ್‌ನಲ್ಲಿ 
ಕತ್ತರಿಸಿ, ಸಂಸ್ಕರಿಸಿದವು ವಿ ತಪ್ಪಾಗಲಾರದು. 


ಭಾರತ ದೇಶದ ಕಾಶ್ಮೀರ ಮತ್ತು ಬರ್ಮಾ (ಮ್ಯಾನಮಾರ್‌) ದಲ್ಲಿ ಸಿಗುವ ಮಾಣಿಕ್ಯ 
(ರೂಬಿ) ಮತ್ತು ನೀಲಮಣಿ (ಸಫೈರ್‌ಗಳಿಗೆ) ಗಳು ಜಗತ್ತಿನಲ್ಲೇ ಶ್ರೇಷ್ಠ ದರ್ಜೆಯವೆಂದು 
ಹೇಳುಬಹುದು. ಥೈಲ್ಯಾಂಡ ಮತ್ತು ಶ್ರೀಲಂಕಾ ದೇಶದಲ್ಲಿ ಸಿಗುವ ರತ್ನಗಳಿಗೆ ೨ ನೇಸ್ಮಾನ 
ಬಂದರೆ, ೩ ನೇ ಸ್ಥಾನ ಆಫ್ರಿಕಾ "ಮತ್ತು ಆಸ್ಟ್ರೇಲಿಯಾ 'ದೇಶದ ರಾಜ್ಯ ಗಳಿಗೆ ಬರುತ್ತದೆ. 
ಇನ್ನುಳಿದ ದೇಶಗಳಲ್ಲಿ ಗುವ ರತ್ನಗಳು ೪ ನೇ ದರ್ಜಿಯವು ಎಂದು ಹೇಳಬಹುದು. ಬರ್ಮಾ 
(ಮಾನ್ಯಮಾರ್‌) ದೇಶದವರು ಈ ಮಾಣಿಕ್ಯ ಮತ್ತು ನೀಲಮಣಿಗಳನ್ನು '" ಮ. ನವ. ಮ. 
ಯಾ.'' ಎಂದ ಮನುಷ ಇಷ್ಟು ರ್ಥವನ್ನು ಕೊಡುವ ರತ್ನಗಳು ಎಂಬ ನಂಬಿಕೆ 
ಬರ್ಮಿಯರಲ್ಲಿದೆ. ಇವರು "ಮಾಣಿಕ್ಯದ ಹರಳನ್ನು ರತ್ನಗಳ ರಾಜನೆಂದು ಕರೆಯುತ್ತಾರೆ. 
ಇವುಗಳನ್ನು ಹೊಂದಿದ್ದರೆ ಯಾವಾಗಲೂ ಯೌವ್ವನದಿಂದ ಧೃಡಕಾಯನಾಗಿ ಕಾಯಿಲೆ 
ಕೇಡು ಬರದಹಾಗೆ ನೋಡಿಕೊಳ್ಳುತ್ತದೆಂಬ ನಂಬಿಕೆ ಈಗಲೂ ಇದೆ. 


೧೯೮೦ ನ ದಶಕದಲ್ಲಿ ಮಾಣಿಕ್ಕ ಮತ್ತು ನೀಲಮಣಿಗಳ ಬೇಡಿಕೆ ಹೆಚ್ಚಾದುದರಿಂದ 
ಇವುಗಳ ಬೆಲೆಯು ಇತರೆ ರತ್ನಗಳಿಗಿಂತ ದುಬಾರಿಯಾಯಿತೆಂದು ಹೇಳುತ್ತಾರೆ. ತ್ತತಜ್ಞ 
ಅಬ್ರಾಹಮ್‌ರ ಪ್ರಕಾರ, ಈಗ ದೊಡ್ಡ ಸೈಜಿನ ಮಾಣಿಕ್ಯದ ಹರಳು, ೩೦ ರಿಂದ೫೦ ಪ 
ವಜ್ರಕ್ಕಿಂತ ಹೆಚ್ಚು ಬೆಲವುಳ್ಳದಾಗಿದೆ.' Hy ಶ್ರೇಷ್ಟ ದರ್ಜೆಯ ಮಾಣಿಕ್ಯವು ಕ್ಯಾರೆಟ್‌ JK 


ಮನಮೋಹಕ ರತ್ನ: ಮಾಣಿಕ್ಯ ಮತ್ತು ನೀಲಮಣಿ ೧೦೧ 


೨೦೦,೦೦೦ ಡಾಲರ್‌ ಬೆಲೆ ಬಾಳುತ್ತದೆ. ಅಂದರೆ, ದೋಷಮುಕ್ತ ವಜ್ರಕ್ಕಿಂತ ೪ ಪಟ್ಟು 
ಹೆಚ್ಚು ಬೆಲೆ ಮಾಣಿಕ್ಯಕ್ಕೆ ಬರುತ್ತ ದೆಂದು ಹೇಳಿದಂತಾಗುತ್ತದೆ. 


ಹಿಂದೆ ರತ್ತವ್ಯಾಪಾರಿಗಳು ಹಾಗೂ ಕೊಳ್ಳುವವರು, ರತ್ನಗಳ ಆಕರ್ಷಣೀಯ ಬಣ್ಣಗಳ 
ಮೇಲೆ ಬೆಲೆ ಕಟ್ಟುತ್ತಿದ್ದರೇ ಹೊರತು, ಬಾಳ್ವಿಕೆ ಮೇಲಲ್ಲ, ಲಾಪಿಸ್‌ ಲಜುಲಿ ( LAPIS 
LAZULII ) ಹರಳನ್ನು ನೀಲಮಣಿ ಎಂದು ನಂಬಿದ್ದರು. ೨ನೇ ಶತಮಾನದಲ್ಲಿ ಅರಬರು 
ಬಣ್ಣದ ಜೊತೆಗೆ ಅವುಗಳ ಸೌಂದರ್ಯ, ತೂಕ, ಬಾಳ್ವಿಕೆ ಉಜ್ಜಲಿಕೆಯ ಮೇಲೆ 
ಮಾಣಿಕ್ಯಗಳಿಗೆ ಹೆಚ್ಚು ಬೆಲೆ ಕಟ್ಟಲು ಪ್ರಾರಂಭಿಸಿದರು. ಕ್ರಮೇಣ ಮಾಣಿಕ್ಯ ಮತ್ತು 
ನೀಲಮಣಿಗಳು ಅತಿ ವಿರಳವಾಗಿ ಸಿಗುವುದರಿಂದ ಹಾಗೂ ಇವುಗಳ ಬೆಲೆ ವಜ್ರಕ್ಕಿಂತ 
ಹೆಚ್ಚಾದುದರಿಂದ, ಆಧುನಿಕ ರಸವಾದಿಗಳು ಪ್ರಯೋಗಾಲಯದಲ್ಲಿ ಕೆಳ ದರ್ಜೆಯ ರತ್ನಗಳಿಗೆ 
ಕಾವು ಕೊಟ್ಟು ಬಣ್ಣವನ್ನು ಹೆಚ್ಚಿಸುವ ಎಧಾನವನ್ನುಕಲಿತರು. ಅಲ್ಲದೆ ಪ್ರಯೋಗಾಲಯದಲ್ಲಿ 
ನೈಜ ರತ್ತಗಳಂತ ಭೌತಿಕಹಾ ಹಾಗೂ ರಾಸಾಯನಿಕ ಗುಣಗಳನ್ನು ಹೊಂದಿರುವ ಕೃತಕ ರತ್ತಗಳನ್ನು 
ತಯಾರಿಸುವಲ್ಲಿ ತುಂಬಾ ಯಶಸ್ವಿಯಾದರು. 


೧೯೯೦ ರ ರಿಂದೀಚೆಗೆ ""ಶ್ರೀಲಂಕಾ ಸ್ಟೇಟ್‌ ಜೆಮ್‌ ಕಾರ್ಪೋರೇಷನ್‌'' ತನ್ನ 
ದೇಶದವರಿಗೆ ಕೆಳ ದರ್ಜೆಯ ರತ್ನಗಳನ್ನು ಕಾಯಿಸಿ ಹೇಗೆ ಉತ್ತಮ ಬಣ್ಣ ಬರುವಂತೆ ಮಾಡಲು 
ಮತ್ತು ಅದನ್ನು ಕತ್ತರಿಸಿ, ಉಜ್ಜಿ ಹೊಳಪು ಕೊಟ್ಟು ಅಧಿಕ ಬೆಲೆಗೆ ಮಾರಾಟ 
ಮಾಡಬೇಕೆಂಬುದರ ಬಗ್ಗೆ ತರಬೇತಿ ಕೊಡುತ್ತಿದೆ. ಆದ್ದರಿಂದ ಈಗ ಶ್ರೀಲಂಕಾದಿಂದ 

ಥೈಲ್ಯಾ ೦ಡಿಗೆ ರತ್ತಗಳ ರಪ್ತು "ನಿಂತಿದೆ. ಆದರೂ ಜರ್ಮನಿಯವರು ಸ್ವಿಟ್ಟರ್‌ಲ್ಯಾ ೦ಡಿನವರು 
ಮತ್ತು ಆಸ್ಟ್ರೇ ಆವಿಯಾದ ರತ್ನ ವ್ಯಾಪಾರಿಗಳು ಬ್ಯಾಂಕಾಕ್‌ನಲ್ಲಿ ಸಂಸ್ಕರಿಸಿದ. ರತ್ನಗಳನ್ನೆ 
ಕೊಳ್ಳುವದು. ಥೈಲ್ಯಾ ಂಡಿನವರು, ಆಸ್ಟ್ರೇಲಿಯಾದ ಕಳ ದರ್ಜೆ ನೀಲಮಣಿಗಳನ್ನು ಕ್ಯಾರೆಟ್‌ 
ಒಂದಕ್ಕೆ ೨೦ ನಂಟ್‌ ಗೆ ಕೊಂಡು ಕಾಯಿ ಸ್ಸ ಬಣ್ಣದ ಗುಣಮಟ ತವನ್ನು ಅಧಿಕಗೊಳಿಸಿದ 
ನಂತರ ಅವುಗಳನ್ನು ಸಂಸ್ಕರಿಸಿ ಅಮೇ! ನಿಕಾದವರಿಗೆ ಕ್ಯಾರೆಟ್‌ 'ಒಂದಕ್ಕೆ ೮ರಿಂದ 
೫೦ ಡಾಲರಗೆ ಮಾರುತ್ತಾರೆ. 


ಇತ್ತಿ ೀಚೆಗೆ ಚೀನಾ, ನೈಜೀರಿಯಾ ದೇಶದಿಂದ ಕೆಳದರ್ಜೆಯ ರತ್ನಗಳು ಅಧಿಕವಾಗಿ 
ಥೈಲ್ಯಾ ಡಿಗೆ ಬರುವುದರಿಂದ ಆಸ್ರೆ ಲಿಯಾ ರ ತಗಳ ಮಾರಾಟವು ಕುಂಠಿತಗೊಂಡಿದೆ. 
ಭಾರತದಲ್ಲಿ ಮಾಣಿಕ್ಯ ಮತ್ತು ನಿ ಲಮಣಗಳ ಉತ್ಪಾದನೆಯಲ್ಲ _ ಕಾಶ್ಮೀರ ಬಿಟ್ಟರೆ, 
ತಮಿಳುನಾಡು, ಕರ್ನಾಟಕವನ್ನು “ಹೆಸರಿಸಬಹುದು. ಕಚ್ಚಾ ರತ್ತಗಳಿಗೆ ಖಚಿತ ರೂಪು ಕೊಡುವ 
ಕಾರ್ಯದಲ್ಲಿ ನಮ್ಮ ರಾಷ್ಟ್ರಕೂಡ ಹಿಂದೆ ಬಿದ್ದಿಲ್ಲ . ಈ ರೀತಿ ರತ್ನಗಳನ್ನು ಕತ್ತರಿಸಿ, ಸಂಸ್ಕರಿಸಿ 
ಕಳುಹಿಸು ತ್ತಿರುವುದು ಮುಖ್ಯವಾಗಿ ರಾಜಸ್ಥಾ ನದಜ ಯಪುರ, ಗುಜರಾತಿನ ಸೂರತ್‌ ಮತ್ತು 
ಭಾವನಗರ, ಆಂಧ್ರಪ್ರದೇ "ಶದ ಹೈದ್ರಾ ಬಾದ್‌, ತಮಿಳನಾಡಿನ ತಿರುಚಿ, ಕರೂರು, 
ಕರ್ನಾಟಕದಲ್ಲಿ ಮೈಸೂರು, ಬೆಂಗಳೂರು, . ಚೆನ್ನಪಟ್ಟಣ ಅಲ್ಲೀ ಪುರ ರತ್ನಗಳನ್ನು ಸಂಸ್ಕರಿಸುವ 
ವಿಧಾನ ಬಾಂಬೆ, ಕೆರಳ, ಒರಿಸ್ಪಾ ರಾಜ್ಯ ಗಳಿಗೂ ವಿಸ್ತರಿಸಿಕೊಂಡಿದೆ. 


೧೦೨ ಕರ್ನಾಟಕ ಭಾರತಿ 
ಕಳಪೆ ಬಣ್ಣದ ರತ್ನಗಳನ್ನು ಕಾಯಿಸಿ ಬಣ್ಣವನ್ನು ಅಧಿಕಗೊಳಿಸುವ ಕಾರ್ಯ ಎಧಾನ 


*ಳದರ್ಜೆಯ ಮಾಣಿಕ್ಷ ನೀಲಮಣಿಗಳಾಗಲಿ ಅಥವಾ ಬೇರೆ ಜಾತಿಯ ರತ್ತಗಳಾಗಲಿ, 
ಕಳಪೆ ಬಣ್ಣ ದಿಂದ ಕ್ರಾಂತಿ ಹೀನವಾಗಿದ್ದ. ರೆ, ಅವುಗಳನ್ನು ಕಾಯಿಸಿದರೆ, ರತ್ನಗಳ ಸ್ವಚ್ಛತೆ ಮತ್ತು 


ಬಣ್ಣವು ಅಧಿಕವಾಗುತ್ತದೆ. ನೀಲಮಣಿಯ ಕೊರಂಡಂ ಹರಳನ್ನು ಕಾಯಿಸಿದಾಗ ಅದರಲ್ಲಿದ ' 


ಟೈಟಾನಿಯಂ ಕರಗಿದ ಕಬ್ಬಿಣಾಂಶದೊಡನೆ ಮತ್ತ ವಿಲೀನವಾಗಿ ರತ್ನಗಳ ಸ್ವಚ್ಛತೆ ಮತ್ತುನೀಲಿ 


ಬಣ್ಣವು ಆಕರ್ಷಿತವಾಗುತ್ತದೆ. ವಾಯ್‌ಲೆಟ್‌ ಬಣ್ಣವಿರುವ ಅಮತಿಸ್ಟ್‌ನ್ನು ೨೦೦ ಡಿಗ್ರಿ ' 


ಸೆಂಟಿಗ್ರೇಡಿನಲ್ಲಿ ಕಾಯಿಸಿದರೆ ತೆಳು ಹಳದಿ ಬಣ್ಣಕ್ಕೆ ಬರುತ್ತದೆ. ಹಸಿರು ಬಣ್ಣದ್ದಾಗಿದ್ದರೆ 
ಹಾಲು ಬಿಳುಪು ಬಣ್ಣಕ್ಕೆ ಬರುತ್ತದೆ. ೪೨೦ ಡಿಗ್ರಿ ಸೆಂಟಗ್ರೇಡಿನಲ್ಲಿ ಕಪ್ಪು ಬಣ್ಣದ ಟೂರ್ಡನ್‌ 
ಕಾಯಿಸಿದರೆ ಬೆಳ್ಳಗಾಗುತ್ತದೆ. ನೀಲಿಬಣ್ಣದ್ದಾಗಿದ್ದರೆ ಹಸಿರು ಬಣ್ಣಕ್ಕೆ ಬರುತ್ತದೆ. ಹೀಗೆ 
ಶಾಖದಿಂದಲ್ಲದೆ, ರತ್ನಗಳಗೆ ರೇಡಿಯಂ ಮತ್ತು ಎಕ್ಷರೇ ವಿಕಿರಣಗಳನ್ನು ಕೊಡುವದರಿಂದ 
ಆಕರ್ಷಿಣೀಯ ಬಣ್ಣಕ್ಕೆ ತಿರಗಿಸಬಹುದಾಗಿದೆ. ಇತ್ತೀಚೆಗೆ ರತ್ನಗಳನ್ನು ಕಾಯಿಸಿ ಬಣ್ಣಕ್ಕೆ 
ತರುವುದು ಸಾಮಾನ್ಯವಾಗಿದೆ. = ಎಧಾನವನ್ನು ರತ್ನದ ವ್ಯಾಪಾರಿಗಳಲ್ಲಾ ಗಲಿ, ರತ್ನವನ್ನು 
ಸಂಸ್ಕರಿಸುವವರನ್ನಾ ಗಲಿ ಕೇಳಿದರೆ ಹೇಳುವದಿಲ್ಲ ಏಕೆಂದರೆ ಅದು ರತ್ನವ್ಯಾಪಾರಿಗಳ ಗುಟ್ಟು. 
ಇದೇ ರೀತಿಯ ಇನ್ನೊಂದು ಡಿಪ್ಯೂಶನ್‌'' ನ ಹೇಳಿಕೆಯಂತೆ ನೀಲಮಣಿಗಳನ್ನು 
೬೦೦ ಗಂಟೆಗಳ ಕಾಲ ೨೦೫೦ ಡಿಗ್ರಿ ಸೆಂಟಗ್ರೇಡ್‌ನಲ್ಲಿ ಬೇಯಿಸಿದಾಗ ಟೈಟಾನಿಯಂ ಮತ್ತು 
ಕಬ್ಬಿಣಾಂಶವು 0.40 ಮಿಲಿಮೀಟರ್‌ ವಿಸ್ತಾರಗೊಳ್ಳುತ್ತ ದೆ. ಬೆಂದ ರತ್ನದಲ್ಲಿತೆಳುವಾದ ನೀಲಿ 
ಬಣ್ಣದ ಪದರವು ಬರುತ್ತದೆ. ಇದನ್ನು ಮತ್ತೆ ಉಜ್ಜುವ ಗೋಜಿಗೆ ಹೋಗುವದಿಲ್ಲ. ಈ ರೀತಿ 
ಸಂಸ್ಕರಿಸಿದ ತಿಂಗಳಿಗೆ 10,000 ಕ್ಯಾರಟ್‌ ನೀಲಮ ಣಿಗಳನ್ನು ಈತನು ಮಾರುತ್ತಾನಂತೆ. 


ಕೃತಕ ಮಾಣಿಕ್ಯ ಮತ್ತು ನೀಲಮಣಿಗಳನ್ನು ತಯಾರಿಸುವ ವಿಧಾನ 


ಕೃತಕವಾಗಿ ತಯಾರಿಸಿದ ಹರಳುಗಳು ನೈಸರ್ಗಿಕವಾಗಿ ಗಣಿಯಿಂದ ಹೆಕ್ಕಿ ತೆಗೆದ 
ಹರಳಿನಂತೆ ಭೌತಿಕ ರಾಸಾಯನಿಕ ಗುಣಗಳನ್ನು ಹೊಂದಿರುತ್ತದೆ. ಆದರೆ ಜೋತಿಷ್ಯ 
ಶಾಸ್ತ್ರದಲ್ಲಿ ಈ ಹರಳುಗಳನ್ನು ಅದೃಷ್ಟ ನಿರ್ಧಾರದಲ್ಲಿ ಪರಿಗಣಿಸುವುದಿಲ್ಲ. 


ಆಧುನಿಕ ಯುಗದಲ್ಲಿ ರಸವಾದಿಗಳು ಪ್ರಯೋಗಾಲಯದಲ್ಲಿ ನೈಜ ರತ್ನಗಳಂತೆ 
ಭೌತಿಕ ಹಾಗೂ ರಾಸಾಯನಿಕ ಗುಣಗಳನ್ನು ಹೊಂದಿರುವ ಕೃತಕ ರತ್ನಗಳನ್ನು ತಯಾರಿಸುವಲ್ಲಿ 
ಯಶಸ್ವಿಯಾಗಿದ್ದಾರೆ. ಪ್ರಯೋಗಾಲಯದಲ್ಲಿಅಪ್ಪಟ ಅಲ್ಯೂಮಿನಿಯಂ ಆಕ್ಸೈಡ್‌ ಪೌಡರ 
ತೆಗೆದುಕೊಂಡು ಪ್ಲಾಟನಂ ಸಿಬೆಲ್‌ನಲ್ಲಿಟ್ಟು ೧೦೦೦ ಸೆಂಟಿಗ್ರೇಡಿನಲ್ಲಿ ಕಾಯಿಸಿದ ಪಾಕದಂತೆ 
ದ್ರವ ರೂಪಕ್ಕೆ ಬರುತ್ತದೆ. ಪಾಕದ ಸಮೀಪ ಮಾಣಿಕ್ಯದ ಹರಳುಗಳನ್ನು ಇಟ್ಟದ್ದರೆ ಕಾದ 
ಅಲ್ಯೂಮಿನಿಯಂ ಆಕ್ಸೈಡ್‌ ಪಾಕವು ಬೀಜದ ಹರಳಿನ ಸುತ್ತಲೂ ಅವರಿಸಿಕೊಂಡು ಅದರ 
ಮೇಲೆ ಬೀಜ ಮಾಣಿಕ್ಕದ ಹರಳುಗಳಂತೆ ಹರಳುಗಳನ್ನು ರೂಪಗೊಳ್ಳುವಂತೆ ಮಾಡುತ್ತಾರೆ. 
ಇದಕ್ಕೆ "" ಬೀಜ ಹರಳು'' (ಸೀಡ್‌ ಕ್ರಿಸ್ಟಲ್‌) ಕಾರ್ಯ ಏಧಾನ ಅಥವಾ " ಫ್ಲಕ್ಸ್‌ ಗ್ರೋತ್‌ 
ಕಾರ್ಯ ಎಧಾನ'' ವೆಂದು ಕರೆಯುತ್ತಾರೆ. 


ಮನಮೋಹಕ ರತ್ನ: ಮಾಣಿಕ್ಯ ಮತ್ತು ನೀಲಮಣಿ ೧೦೩ 


ಅಲ್ಯೂಮಿನಿಯಂ ಆಕ್ಸೆ ಡ್‌ ಪಾಕಕ್ಕೆ ತೃಣಾಂಶ ಕ್ರೋಮಿಯಂ ಜೊತೆಗೂಡಿದರೆ 
ಕೆಂಪು ಹರಳು ರೂಪಗೊಳ್ಳುತ್ತದೆ. ಟೈಟಾನಿಯಂ ಮತ್ತು ಕಬ್ಬಿಣ ಸೇರಿದರೆ ನೀಲಿ ಬಣ್ಣಕ್ಕೆ 
ಬರುತ್ತದೆ. ಕೋಬಾಲ್ಸ್‌ ಸೇರಿದರೆ AR ಅಥವಾ ಕಬಿ ಸೇರಿದರೆ ಹಳದಿ ಬಣ್ಣ ಬರುತ್ತದೆ. 
ಬಹಳ ಹಿಂದಿನಿಂದಲೂ ಕೃತಕ ರತ್ನಗಳನ್ನು ಇದೇ ರೀತಿ ವರ್ನಿಯರ್‌ ಕಾರ್ಯವಿಧಾನದಂದ 
ತಯಾರಿಸುತ್ತಿದ್ದಾರೆ. ಈ ಸಾ ಿಎನಾನದಂದ ತಯಾರಾದ ಕೃತಕ ರತ್ನಗಳು ವರ್ತುಲ 
ಸ್ತಂಭಾಕೃತಿಯಂತಿರುತ್ತದೆ. ಹೆಚ್ಚಾಗಿ ಮಾಣಿಕ್ಯ (ರೂಬಿ), ನೀಲ(ಸ ಫೈರ್‌) ನಕ್ಷತ್ರ ಮಾಣಿಕ್ಯ 
ನಕ್ಷತ್ರ ನೀಲ, ಮರಕತ (ಎಮರಾಲ್ಡ್‌) ಮುಂತಾದ ಕೃತಕ ರತ್ತಗಳನ್ನು ತಯಾರಿಸುತ್ತಾರೆ. 
ನೈಜ ಕೃತಕ ರತ್ನಗಳನ್ನು ಬೀರೆ ಬೇರೆ ಎಂದು ಹೇಳಬೇಕಾದರೆ ಇವುಗಳನ್ನು ದೃಷ್ಟಿಜ್ಞಾ, ನದ 
ದ ಮಾಪ ನ ಮಾಡಿದರೆ ಮಾತ್ರ ಸಾಧ್ಯ, ಕೃತಕ ರತ್ನಗಳ ಪ್ರಯೋಗಾಲಯಗಳು 
ಅಮೇರಿಕಾ, ರಷ್ಟ, ಸ ಸ್ವಿಟ್ಜ್‌ರ್‌ಲ್ಯಾಂಡ್‌, ಅರ್ಮೆ ಐಹಾ, ಜಪಾನ್‌ ಮುಂತಾದ ದೇಶಗಳಲ್ಲೇ 
ಹೆಚ್ಚಾಗಿವೆ. ಅಮೇರಿಕೆಯ ರತ್ನ ವ್ಯಾಪಾರಿ ಟಾಮ್‌ ಹೇಳಿಕೆಯಂತೆ ಶ್ರೇಷ್ಠ ದರ್ಜೆ ನೈಜ 
ಮಾಣಿಕ್ಯ ನೀಲಮಣಿಗಳು ಕ್ಯಾರೆಟ್‌ಗೆ ೫೦೦೦ ಡಾಲರ್‌ ಇದ್ದರೆ ರಸಾಯನಿಕ 
ಸಂಯೋಜನೆಯಿಂದ ತಯಾರಾದ ಇದೇ ಈ ಗುಣವುಳ್ಳ ಮಾಣಿಕ್ಯ ಕ್ಯಾರೆಟ್‌ಗೆ ೨೫ ರಿಂದ 
4೫೦ ಡಾಲರ್‌ ಆಗಬಹುದೆಂದು ಹೇಳುತ್ತಾರೆ. 

ಮೇಲೆ ತಿಳಿಸಿದ ವಿಧಾನಗಳಿಂದ ಕೃತಕ ರತ್ನಗಳನ್ನು ಸಂಸ್ಕರಿಸುವ ಪದ್ಧತಿ ಬಹಳ 
ಹಿಂದಿನಿಂದಲೂ ಇದೆ. ವಿವಿಧ ರತ್ನಗಳ ರಸಾಯನಿಕ ವಿಜ್ಞಾನ ತಿಳಿಯದೆ ಇಲ್ಲದುದರಿಂದ 
ಮಹತ್ತರವಾದ ಪ್ರಪಂಚದ ಅನೇಕ ಶ್ರೇಷ್ಠ ವಜ್ರಗಳು ತಪ್ಪು ಹೆಸರಿನ ಪಟ್ಟಿಯಲ್ಲಿ ಈಗಲೂ 
ಇವೆ. ಈಗ ಲಂಡನ್‌ ಮ್ಯೂಸಿಯಂನಲ್ಲಿರುವ ೧೩೦ ಕ್ಯಾರೆಟ್‌ ಬ್ಲಾಕ್‌ ರೂಬಿ, ಯೂರೋಪಿನ 
ಬಲಾಸ್‌ ರೂಬಿ ಮತ್ತುಲಂಡನ್ನಿನ ವಿಕ್ಟೋರಿಯಾ ಮತ್ತು ಅಲ್ಬರ್ಟ ಮ್ಯೂಸಿಯಂನಲ್ಲಿರುವ 
ಕೃತಕ ರೂಬಿಗಳು ಶ್ರೇಷ್ಠ ವಜ್ರಗಳ ಪಟ್ಟಿಯಲ್ಲಿ ಸೇರಿಬಿಟ್ಟಿವೆ. ಬ್ಲಾಕ್‌ ಪ್ರಿನ್ಸ್‌ ರೂಬಿ ಮತ್ತು 
ಬಲಾಸ್‌ ರೂಬಿಗಳು ಕೆಂಪು ಸ್ಪೈನಲ್‌ನಿಂದಾದ ಮಾಣಿಕ್ಯಗಳು ಆದಕಾರಣ ರತ್ನ ಶಾಸ್ತ್ರದಲ್ಲಿ 
ಒಳ್ಳೆಯ ತರಬೇತಿ ಜ್ಞಾನ ವೈಜ್ಞಾನಿಕ ಉಪಕರಣಗಳು ಇಲ್ಲದಿದ್ದರೆ ರತ್ನಗಳ ನೈಜತೆಯನ್ನು ಕಂಡು 
ಹಿಡಿಯುವುದು ಸಾಧ್ಯವಿಲ್ಲ. 
ಜಗತ್ತಿ ನಲ್ಲಿ ದೊರೆಯುವ ಮಾಣಿಕ್ಕ ಮತ್ತು ನೀಲಮಣಿಗಳ ಪ್ರಮುಖ ಗಣಿಗಳು 


ಮಾಣಿಕ್ಕ ನಿಕ್ಷೇಪಗಳು ನೀಲಮಣಿಗಳ ನಿಕ್ಷೇಪಗಳು 
ಹೊಡ ತ್ರ ಪ್ರಮಾಣದವು ದೊಡ್ಡ ಪ್ರಮಾಣದವು 
ಸಣ್ಣ ಪ್ರಮಾಣದವು ಸಣ್ಣ ಪ್ರಮಾಣದವು 


ರಿಸಿದ ಮನ ಮೋಹಕ ಮಾಣಿಕ ಮತು ನೀಲಮಣಿಗಳು. 


py pf 


ರಿಸಿದ ನಕ್ಪತ್ರ ಮಾಣಿಕ್ಯ ಮತು ನಕ್ಸತ್ರ ನೀಲಮಣಿಗಳು. ಈ 


ಸಂ 
ಇ 
N ಸ 


ಸ್ನ 
ಕ್ರ 
ಸೃ 
ಕ 


ಪಟ್ಟಣ ತೈಲವರ್ಮನ ಅಡತಾರೆ ಶಿಲಾಶಾಸನಗಳು 
ಹ ಗಣಪತಿ ಗೌಡ ಎಸ್‌. 


ಅಡತಾರೆ ಕುಮಠಾ ತಾಲೂಕಿನ ( ಉತ್ತರ ಕನ್ನಡ ಜಿಲ್ಲೆ) ಕತಗಾಲದಿಂದ ಸುಮಾರು 
೪ ಕಿ. ಮಿ. ದೂರದಲ್ಲಿದೆ. ಅಲ್ಲಿರುವ ಹಾಳಾದ ಶಿವದೇವಾಲಯದ ಬಲ ಹಾಗೂ 
ಎಡಪಾರ್ಶ್ವದಲ್ಲಿ ಒಂದೊಂದು ಶಿಲಾಶಾಸನವಿದೆ. ಕನ್ನಡ ಮತ್ತು ಪೂರ್ವಮಲಿಯಾಳಂ 
ಲಿಪಿಗಳೆರಡರಲ್ಲೂ ಬರೆಯಲ್ಪಟ್ಟಿರುವ ಈ ಎರಡು ಶಾಸನಗಳು ಕ್ರಿ. ಶ. ೧೨ ನೇ ಶತಮಾನದ 
ಲಿಪಿಯಲ್ಲಿವೆ. ಪ್ರಸ್ತುತ ಇಲ್ಲಿ ಕನ್ನಡ ಭಾಗವನ್ನಷ್ಟೇ ಪ್ರಕಟಸುತ್ತಿದ್ದೇನೆ. ಎಡಗಡೆಯ 
ಶಿಲಾಶಾಸನದ ಮೇಲ್ಬಾಗದಲ್ಲಿ ಶಿವಲಿಂಗಹಾಗೂ ಮಧ್ಯದಲ್ಲಿ ಹಸು ಕರುವಿಗೆ ಹಾಲುಣಿಸುವ 
ದೃಶ್ಯಎದ್ದ ರೆ, ಬಲಗಡೆಯ ಶಾಸನದ ಮೇಲ್ಬಾಗದಲ್ಲಿ ಶಿವಲಿಂಗ ಮತ್ತು ಒಬ್ಬ ಯತಿಯನ್ನು 
ಚಿತ್ರಿಸಲಾಗಿದೆ. ಮೇಲ್ನೊಟದಿಂದಲೇ ಇವೆರಡು ಶಾಸನಗಳು ಶೈವ ಶಾಸನಗಳಂಬುದು 
ಸ್ಪುಟವಾಗುತ್ತದೆ. 

ಏಕಕಾಲದಲ್ಲಿ ಹೊರಡಿಸಲಾದ ಈ ಎರಡೂ ಶಾಸನಗಳ ಕಾಲ ಏವರ ಇಂತಿವೆ 
ಶಕವರ್ಷ ೧೦೮೯, ಸರ್ಬ್ಬಜಿತ್‌ ಸಂವತ್ತರ , ಭಾದ್ರಪದ, ಶುದ್ಧ ಸಪ್ತಮಿ ಬುಧವಾರ. ಈ 
ವಿವರಗಳು ಕ್ರಿ. ಶ. ೧೧೬೨, ಅಗಸ್ಟ ೨೩ ಬುಧವಾರಕ್ಕೆ ಸರಿಹೊಂದುತ್ತದೆ. 


ಶಾಸನದ ಸಾರಾಂಶ: 


ಸ್ವಸ್ತಿ ಎಂದು ಆರಂಭವಾಗುವ ಈ ಶಾಸನ ನೇರವಾಗಿ ಮಹಾಮಂಡಳೇಶ್ವರ 
ಬನವಾಸಿ ಪುರವರಾ ಧೀಶ್ವರ ಜಯಂತೀ ಮಧುಕೆ ಶ್ವರ ದೇವಲಬ್ಬ ವರ ಪ್ರಸಾದ ಶ್ರೀ 
ಗೋಕರ್ಣ ಮಹಾಬಳ ದೇವರ ದಿಬ್ಯ ಶ್ರೀ ಪಾದ ಪದ್ಮಾರಾಧಕ, ಸೋಮಕುಳ 
ತಿಲಕ ಶ್ರೀಮತು ಪಟ್ಟಣದ ತೈಲವರ್ಮದೇವನನ್ನು ಪರಿಚಯಿಸುತ್ತದೆ. ಈತನು ಕಿ. 
ಶ. ೧೧೬೭ ಅಗಸ್ಟ ೨೩ ಬುಧವಾರದಂದು ಎಡತಾರೆಯ ಗ್ರಾಮವನ್ನು ಕಿಚ್ಚು 
ಸೋಮಯಾಜಿಯರು ಮೊದಲಾಗಿ ಅಶೇಷ ಮಹಾಜನಕ್ಕೆ ಧಾರಾಪೂರ್ವಕವಾಗಿ 
ಮಾಡಿಕೊಟ್ಟ ಧರ್ಮದ ಸಲುವಾಗಿ ಆತನ ತಮ್ಮ ಮಾವುಲಿದೇವ ಮತ್ತು ಮೊಮ್ಮಗ 
ವೀರದೇವ ಈ ಶಾಸನವನ್ನು ಪ್ರತಿಪಾಲಿಸಿದ ಎಷಯವನ್ನು ಹೇಳುತ್ತದೆ. ಅಲ್ಲದೇ ಆಲ್ಲಿಯ 
ಕೇಶವ' ದೇವರಿಗೆ ಕೆತಿಸಿದರು. ಆತನ ಮೊಮ್ಮಗ ಕಾಮುದೇವರಸ ಮತ್ತು 


ಎದಿ 


ಕೀರ್ತಿನಾರಾಯಣ ದಂಡನಾಯಕರು ಸಹಿತರಾಗಿ ಶಾಸನವನ್ನು ಪತಿಪಾದಿಸಿದ 


ಪಟ್ಟಣ ತೈ ಲವರ್ಮನ ಅಡತಾರೆ ಶಿಲಾಶಾಸನಗಳು ೧೦೫ 


ವಿಷಯವನ್ನು ಹೇಳುತ್ತದೆ. ಅಲ್ಲದೇ ಅಲ್ಲಿಯ ಕೇಶವ ದೇವರಿಗೆ ತಿನಿತ್ಯ 
ವರ್ಷಂಪ್ರತಿ ೩೬ ಮೂಟೆ ಭತ್ತ ಮತ್ತು ನಂದಾದೀವಿಗೆಗೆ ೩೬ ಎ ಕ ಕೊಳಗ ಮತು 


ಶಾಸನಗಳಲ್ಲಿ ನಿಗದಿಪಡಿಸಲಾಗಿದೆ. 

ಈ ಶಾಸನಗಳಲ್ಲಿ ಪರಿಚಯವಾಗುವ ಪಟ್ಟಣದ ತೈಲವರ್ಮನು ಯಾರು 
ಎನ್ನುವದೊಂದು ಪ್ರಶ್ನೆ. 

ಇತ್ತಿತ್ತಲಾಗಿ ಶಿಶುಗಲಿಯ ಪಾಂಡ್ಯರೆಂಬ ಒಂದು ಸಾಮಂತ ಮನೆತನವು ಈ 
ಭಾಗದಲ್ಲಿತ್ತೆಂಬುದು ಬೆಳಕಿಗೆ ಬಂದಿದೆ ಗೆ. ಸೋಮವಂಶೀಯರಾದ ಇವರು ತಮ್ಮ 
ಶಾಸನಗಳಲ್ಲಿ ಗೋಕರ್ಣ ಮಹಾಬಳೇಶ್ವರ - ಪಾದ - ಪದ್ಮಾರಾಧಕ, ಬನವಾಸಿ 
ಪುರವರಾಧೀಶ್ವರ ಸೋಮಕುಳತಿಲಕ ಇತ್ಯಾದಿ ಬಿರುದಾವಳಿಗಳಿಂದ ಆಳುತ್ತಿದ್ದರು. 

ಈ ಎರಡೂ ಶಾಸನಗಳು ಪಟ್ಟಣದ ತೈಲವರ್ಮನನ್ನು ಸೋಮವಂಶೀಯನೆಂದು 
ಹೇಳುವದರ ಜೊತೆಗೆ ಈ ಮೇಲಿನ ಬಿರುದಾವಳಿಗಳನ್ನು ಯಥಾಸ್ಥಿತಿಯಲ್ಲಿ 
ನೀಡಿರುವದರಿಂದ ಇವನು ಶಿಶುಗಲಿಯ ಪಾಂಡ್ಯ ಮನೆತನಕ್ಕೆ ಸೇರಿದವನಿರಬೇಕೆಂದು 
ಊಹಿಸಬಹುದು. ಆದರೆ ಇವನು ನೇರವಾಗಿ ಶಿಶುಗಲಿಯ ಪಾಂಡ್ಯರ ವಂಶಕ್ಕೆ ಸೇರಿದವನೇ 
ಅಥವಾ ರಕ್ತಸಂಬಂಧಿಯೇ ಎಂದು ಗುರುತಿಸಲಿಕ್ಕೆ ಸಾಕಷ್ಟು ಆಧಾರಗಳಿಲ್ಲ 


ಇದಕ್ಕೆ ಪೂರಕವಾಗಿ ಕ್ರಿ. ಶ. ೧೧೪೧-೪೩ ರತ್ರಿಭುವನ ಮಲ್ಲಿದೇವನ ಗುಂಡಬಾಳದ 
ಪದ್ಮಾ ವತಿ ಅಮ್ಮ ನವರ ದೇವಾಲಯದ ಶಾಸನವು ೧೧೪೧-೪೩ಒಬ್ಬ ಹಟ್ಟ ಣದ 
ತೆ [ಲವರ್ಮನನ್ನು ಇವನ ಅಳಿಯ ಮಲ್ಲಿದೇವ ಹಾಗೂ ಮಗಳು ಹಂಪಾದೆ ೇೀವಿ ಎಂದು 
ಹೇಳಿದೆ. ಪ್ರಸ್ತುತ ಆಡತಾಕಂದು ಎರಡು ಶಾಸನದಲ್ಲಿ ಬರುವ ಪಟ್ಟಣದ ತೈಲವರ್ಮ ಮತ್ತು 
ಗುಂಡಬಾಳ ಶಾಸನದಲ್ಲಿ ಬರುವ ಹಟ್ಟಣದ ತ್ರೆ ತೆಲವರ್ಮ ಒಂದೇ ಗರುವ ಸಾಧ” ಗಳೇ 
ಹೆಚ್ಚು . ಅಡತಾರೆಯ " ಶಾಸನಗಳು ನೀಡುವ ಪಟ್ಟಣ ತೈಲವರ್ಮನ 
ವಂಶಾವಳಿ ಈ ಕೆಳಗಿನಂತಿದೆ : 


| | 
ಪಟ್ಟಣದ ತೈಲವರ್ಮ ಮಾವುಲಿದೇವ 


(ಮಗಳು) 


ವೀರದೇವ 
| 

(ಮಗ) 

ಕಾಮದೇವ 


೧೦೬ | ಕರ್ನಾಟಕ ಭಾರತಿ 


ಗುಂಡಬಾಳ ಶಾಸನವು ನೀಡುವ ಹಟ್ಟಣ ತೈಲವರ್ಮನ ವಂಶಾವಳಿ ಹೀಗಿದೆ: 


ಹಟ್ಟಣ ತೈಲ ಮಗಳು ಹಂಪಾದೇವಿ * ಮಲ್ಲಿದೇವ ( ಅಳಿಯ) 
(ಇವನು ಬಹುಶಃ ಹಾನಗಲ್ಲುಕದಂಬ ವಂಶದವನಾಗಿರಬೇಕು) 


ಈ ಮೇಲಿನ ಮೂರು ಶಾಸನಗಳ ಆಧಾರದಿಂದ ಈ ಕೆಳಗಿನಂತೆ ವಂಶಾವಳಿಯನ್ನು 
ಪರಿಷ್ಕರಿಸಬೇಕಾಗುತ್ತದೆ. 


| | 
ಪಟ್ಟಣ ತೈಲವರ್ಮ ಮಾವುಲಿದೇವ 
| i 


ಹಂಪಾದೇವಿ ೬ ಕದಂಬ ಮಲ್ಲಿದೇವ 


ವೀರದೇವ ( ಚಂದಾವರ ಕದಂಬ ವಂಶಸ್ಟಾ; ಪಕ) 
(ಅನಾಪಮಧೇಯ) ಮಗ) 
ಕಾಮದೇವ 


ಶಾಸನದ ಮಹತ್ವ: 


೧. ಇಲ್ಲಿಯವರೆಗೆ ದೊರೆತ ಆಧಾರಗಳಿಂದ ಪಟ್ಟಣದ ತೈಲವರ್ಮನು ಶಿಶುಗಲಿ 
ಪಾಂಡ್ಯರ ಕೊನೆಯ ದೊರೆಯಾಗುವನು. ಇವನು ತ್ರಿಭುವನಮಲ್ಲ ಮಲ್ಲಿದೇವನ 
ನಂತರ ರಾಜ್ಯಭಾರವನ್ನು ಪಟ್ಟಣದಿಂದ ಪ್ರಾರಂಭಿಸಿದನು. 

ಈ ಹಂಪಾದೇವಿಯನ್ನು ಮದುವೆಯಾದ ಮಲ್ಲಿಕಾರ್ಜುನ (ಮಲ್ಲಿದೇವ) ಹಾನಗಲ್ಲು 
ಕದಂಬ ಮಲ್ಲಿ ) ದೇವನಾಗಿರಬೇಕು. ಇವರಿಗೆ ಹುಟ್ಟಿದ ವೀರದೇವನೆ ಚಂದಾವರ 
ಕದಂಬ ಸ ಸ್ಥಾಪಕನಾದನು. 

೩. ವೀರದೇವನನ್ನು ಚಂದ್ರಪುರದಲು ಇದ್ದ ವೀರದೇವ ಎಂದು ಕತಗಾಲ ಶಾಸನ 
ಹೇಳಿರುವದರಿಂದ ಇವನ ಆಳ್ವಿಕೆ ಚಂದ್ರಪುರ ಅಥವಾ ಚಂದಾವರದಿಂದ 
(ಹೊನ್ನಾವರತಾಲ್ಲೂಕ, ಕನ್ನಡ ಜಿಲೆ) ಪ್ರಾರಂಭವಾಯಿತೆಂಬುದು ಸ್ಪಷ್ಟವಾಗುತ್ತದೆ. 

೪: ಶಾಸನಗಳಲ್ಲಿ ಉಲ್ಲೇಖಿತವಾದ ಕೀರ್ತಿನಾರಾಯಣ ದಂಡನಾಯಕನು ಸುಮಾರು 

| ಕ್ರಿ ಶ ೧೨೪೫ ರ ವರೆಗೂ ದಂಡನಾಯಕನಾಗಿ ಮುಂದುವರಿದಿದ್ದನೆಂಬುದು 
ಸ 


೫. ಕ್ರಿ. ಶ. ೧೫ ನೇ ಶತಮಾನದಿಂದಲೇ ಈ ಭಾಗದಲ್ಲಿ ಮಲಿಯಾಳಂ ಲಿಪಿ 
ಪರಿಚಯವಿದ್ದುದು ವಏದಿತವಾಗುತ್ತದೆ. . 


ಪಟ್ಟ ಣ ತೈಲವರ್ಮನ ಅಡತಾರೆ ಶಿಲಾಶಾಸನಗಳು ೧೦೭ 


೬ 


e 


ಶಾಸನದಲ್ಲಿ ಉಲ್ಲೇಖಸಲ್ಪಟ್ಟ ಎಡತಾರೆಯು ಇಂದಿನ ಅಡತಾರೆಯಾಗಿದೆ. 
ಪಟ್ಟಣವು ಇಲ್ಲಿಯ ಉಪಿ ನ ಪಟ ತಣವಾಗಿರಬೇಕು. 

ಶಾಸನದಲ್ಲಿ ಹೇಳಿರುವ ಶಿವದೇವಾಲಯವು ಅಲ್ಲಿರುವ ಇಂದಿನ ಭಗ್ನ ಸ್ಥಿತಿಯ 
ಶಿವಾಲಯವಾಗಿರಬೇಕು. ಕೇಶವ ದೇವಾಲಯ ಯಾವುದೆಂದು ತಿಳಿದು ಬಂದಿಲ್ಲ. 


ಶಾಸನದ ಪಾಠ :* 


೧. 


ಹಟಾ ಲ್‌ ಟ್‌ ಚ. ಈ6 


ದಿ 
೨ 


ಲಿ 


ಜ್‌ ಟ್ರೂ, 
8 0೫ 


೧೬. 
೧೭. 


ಶ್ರೀ ಸ್ವಸ್ತಿ ಸಮಧಿಗತ ಪಂ (ಚ) ಮಹಶಬ್ದ ಮಹಾಮಂಡಳೇಶ್ವರ ಬನವಾಸಿ 
ಪುರವಧಾದೀ(ಶ್ವರ) 


. ಜಯಂತೀ ಮಧುಕೇಶ್ವರ ದೇವಲಬ್ದವರ ಪ್ರಸಾದ ಪ್ರೀ ಗೋಕರ್ಣ ಮಹಾಬಳ 


ದೇವ 


ವಣೆ ದಿಬ್ಯ ಪ್ರೀ ಪಾದ ಪದ್ಮಾರಾಧಕಂ ಪರಬಳ ಸಾಧಕಂ ಪರನಾರೀ ಸಹೋದರಂ 


ಸೋ- 


. ಮ ಕುಳತಿಳಕಂ ಶ್ರೀಮತು ಪಟ್ಟಣದ ತೈಲವರ್ಮದೇವರು ಶಕವರ್ಕ ಸಾಸಿರದೆಂ 


ತ್ರೊಂಬತ್ತನೆಯ ಸರ್ಬ್ಬ (ಜಿ)ತು ಸಂವಂತ್ತರದ ಭಾದ್ರಪದ ಶುದ್ಧಸಪ್ತಮಿ ಬುಧವಾ- 


- ರಾಧ ನಕ್ಚತ್ರದಲು (ಎಡ) ತಾಅಯ ಗ್ರಾಮವನ್ನು ಕಿಚ್ಚು ಸೋಮಯಾ 


ಜಿಯರು ಮೊದಲಾಗಿ ಯಶೇಷ ಮಹಾಜನಕೆ ಸರ್ಬ್ಫೊದಯ ಮಾ- 
ಗಿ ಧಾರಪೂರ್ವಕವ ಮಾಡಿಕೊಟ್ಟ ನಾ ಧರ್ಮಮನಾತನ ತಮ್ಮ ಆಉಲಿದೇವ- 
ಆತನ ಮರ್ಮ ವೀರದೇವ ಪ್ರತಿಪಾಳಿಸಿ ಸಿಲಾಶಸನಮಲ ಸ್ಥಾಪಿಸಿದರು ಆ- 


, ತನ ಮರ್ಮ್ಮ (ಕಾ)ಮದೇವರಸರುಂಃ ಶ್ರೀ ಮತು ಮಹಾ ಪ್ರಧಾನ 


ಕೀರ್ತಿನಾರಾಯಣ ದಂ- 
ಡನಾಯಕರು ಸಹಿತರಾಗಿ ಶಾಸನವಂ ಪ್ರತಿಪಾಳಿಸಿದರು ಅಲ್ಲಿಯ ಪ್ರೀ ಕೇಶವ ದೇ- 


. ವರ್ಗ್ಗೆಯಾ ಗ್ರಾಮದವರು [ರ್ಷಂ]ಪ್ರತಿ [ವೇದ್ಯಕ್ಕೆ] ಕೊಡುಗೆ ಭತ್ತ ಮೂಡೆ 


ಮೂವತ್ತಾ-. 


. ರು ನಂದಾದೀವಿಗೆಗೆ ಎಣ್ಣೆಟೊಳಗ ಮೂವತ್ತಾಜು ಚಕ್ರಯನ ನಾರಾಯಣಂ 
ಸ ಯಮಲಂ ಅಗ್ರವೊಂದು ಅಲ್ಲಿಯ ಶಿವಾಲಯಕ್ಕೆ ಗ್ರಾಮ ಕೊಡುವ 
. ಗದ್ಯಾಣವೊಂದು ಈ ಧಮ್ಮಮಂ ಅವನೋರ್ಬನಳಿದಂತಹ ಕ್ಷ್ಪತ್ರಿಯಗೆ 


ಗೋಕರ್ಣ ವಾ- X 
ರಣಾಸಿಯಲು ಕೋಟ ಕವಿಲಿಯ ಕೊಂದ ದೇಶಂ ಇಂತೀ ಧರ್ಮಮಂ (ಸಂಡು?) 
ತುನಾಡ ಆ ಶೇಷಮಹಾಜನಗಳು ಪ್ರತಿಪಾಳಿಸುವರು. 


ಹ ಎರಡೂ ಶಾಸನಗಳಲ್ಲಿಯ ಪಾಠ ಒಂದೇ ಇರುವದರಿಂದ ಇಲ್ಲ ಒಂದನ್ನಷ್ಟೇ ಪ್ರಕಟಿಸಲಾಗಿದೆ. 


೧೦೮ 


ಕರ್ನಾಟಕ ಭಾರತಿ 


ಅಡಿ ಟಿಪ್ಪ ಣಿಗಳು 


೧. 


ಗಣಪತಿಗೌಡ ಎಸ್‌. The Problem of the so-called Kadambas of Chandavara 
A History of the Pandyas of 818008) ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಾದರ ಪಡಿಸಿದ 
ಅಪ್ರಕಟಿತ ಎಂ. ಫಿಲ್‌. ಪ್ರಬಂಧ ಧಾರವಾಡ ೧೯೯೦. 


, ನಾಯಕ ಸದಾನಂದ, ಸಾಹಿತ್ಯ ಸಂಶೋಧನೆ ಮತ್ತು ಸಮಾಲೋಚನೆ, ಧಾರವಾಡ, ೧೯೭೪. 


ಪು.೯೭ | 
ಅದೇ 


ಗೋಪಾಲ ಬಿ. ಆರ್‌. Minor Dynasties of South India ; Karnataka 
Vol.,] New Bra : Publications, ಮದ್ರಾಸು ೧೯೮೨. ಪು. ೪೭. 


ಈ ಅಪ್ರಕಟಿತ ಶಿಲಾಶಾಸನ ಸದ್ಯದಲ್ಲೆ ೇ ಪ್ರಕಟಸಲ್ಪಡಲಿದೆ. 


ಗಣಪತಿಗೌಡ, ಎಸ್‌. ಚಂದಾವರ ಕದಂಬ ವೀರಕಾವದೇವರಸನ ಕಬ್ಬ ಗಿ ಶಾಸನ "" ಇತಿಹಾಸ 
ದರ್ಶನ '' ಸಂಪುಟ ಲೆ ಬೆಂಗಳೂರು ೧೯೯೩ ಪು. ೧೫ -೧೭ 


ಕೃತಜ್ಞತೆಗಳು : ಲೇಖನವನ್ನು ಸಿದ್ದಪಡಿಸುವಲ್ಲಿ ಸಹಕರಿಸಿದ ಡಾ. ಎಸ್‌. ವಿ. ಪಾಡಿಗಾರವರಿಗೂ ಶಾಸನವನ್ನು 
ಸಂಶೋಧಿಸುಪಲ್ಲಿ ಸಹಕರಿಸಿದ ಡಾ. ಎಲ್‌. ಜಿ. ಭಟ್ಟರಿಗೂ ಕೃತಜ್ಞನಾಗಿದ್ದೇನೆ. 


ಗ್ರಂಥಾವಲೋಕನ 


೬ ರಾಮಕೃಷ್ಣ ಮರಾಠೆ 


ಮಹಿಳಾ ಅಧ್ಯಯನ 

ಸಂ. ವೀಣಾ ಶಾಂತೇಶ್ವರ 

ಪ್ರ: ಎಚ್‌. ವಿ. ನಾಗೇಶ ಸನ್ಮಾನ ಸಮಿತಿ, ಧಾರವಾಡ ೧೯೯೩ 
ಪುಟ ೨೬ * ೧೭೫, ಬೆಲೆ: ೫೦-೦೦. 


ಸಮಾಜ ಶಾಸ್ತ್ರದ ಪ್ರಾ ಧ್ಯಾಪಕರಾಗಿ ಶೈಕ್ಸ ಣಿಕ ಕ್ಷೇತ್ರ ದಲ್ಲಿ ಹೆಸರು ಮಾಡಿದ 
ಎಚ್‌. ವಿ. ನಾಗೇಶ್‌ ಯಿಂದ ನಿವೃತ್ತ ಕಾಗುವಾಗಿ “ಅಭಿಮಾನಿಗಳು ಅರ್ಪಿಸಿದ 
ಅಭಿನಂದನ ಗ್ರಂಥವೇ "ಮಹಿಳಾ ಅಧ್ಯ ಯನ. ಅಭಿನಂದನಾರ್ಹ ವ್ಯ ವ್ಯಕ್ತಿಯ ಆಸಕಿ ಕ್ಷೇತ್ರಕ್ಕೆ 
ಹೆಚ್ಚು ಆದ್ಯತೆ ನೀಡಿ ಅಧ್ಯ ಯನಪೂರ್ಣ ಲೇಖನಗಳನ್ನು ಒಳಗೊಂಡಿರುವುದರಿಂದ 
ಇದೊಂದು ಅರ್ಥ ಪೂರ್ಣ ಅಭಿನಂದನ ಗ್ರ ಂಥವಾಗಿ ಪ ಪರಿಣಮಿಸಿದೆ. ಇದರಲ್ಲಿ ಎರಡು 
ಭಾಗಗಳಿವೆ. ನಾಗೇಶ್‌ ಅವರ ಬದುಕು - ಬರಹ ಕುರಿತ ಲೇಖನಗಳನ್ನೊಳಗೊಂಡ 
"ಅಭಿನಂದನ' ಮೊದಲ ಭಾಗವಾದರೆ, ಮಹಿಳಾ ಅಧ್ಯ ಯನ ಎರಡನೆಯದು, ಮೊದಲಿನದು 
ನಾಲ್ಕು ಲೇಖನಗಳಿಂದ ಮೂವತ್ಮೂರು ಪುಟಗಳನ್ನು ವ್ಯಾಪಿಸಿದ್ದರೆ , ಎರಡನೆಯದು 
ಹದಿನೆಂಟು ಲೇಖನಗಳಿಂದ ನೂರಾ ಎಪ್ಪತ್ತೈದು ಪುಟಗಳನ್ನು ವ್ಯಾಪಿಸಿದೆ. 


ಮಗಳು ಎಚ್‌. ಎನ್‌. ಸುಜಾತಾ ತಂದೆಯ ಕುಟುಂಬ ಜೀವನದ ಬಗ್ಗೆ 
ಹೇಳಿಕೊಂಡಿದ್ದರೆ, ಪ್ರಾಚಾರ್ಯ ವಜ್ರ ಕುಮಾರ ಅವರ ಲೇಖನದಲ್ಲಿ ನಾಗೇಶ್‌ ಅವರ ಸ್ನೇಹ 
ಸ್ವಭಾವ, ಉದಾರ ಗುಣ, ಶಿಸಿನ ಶಿಕ್ಷಕ, ನಿಷ್ಠುರ ಆಡಳಿತಗಾರನ ಪರಿಚಯವಿದೆ. ಇವುಗಳಿಗಿಂತ 
ಭಿನ್ನವಾದ್ವು ಏವರವಾದ್ದುಹಾ ಮಾನಾ ಅವರ ಲೇಖನ. ವಿದ್ಯಾರ್ಥಿ ಜೀವನ, ವೃತ್ತಿ ಜೀವನ, 
ಹೋರಾಟ, ಅಲೆದಾಟ ಸ್ಕಾ ಸ್ವಾಭಿಮಾನದಿಂದ ಬಾಳುತ್ತ ಬೆಳೆಯುತ್ತ ಬಂದ ನಾಗೇಶ್‌ ಅವರ 


ಬದುಕನ್ನು ಈ ಲೇಖನ ಅಪ್ಪವಾಗಿ ನಿರೂಪಿಸುತ್ತದೆ. 


ದಕ್ಷಿಣ ಕನ್ನಡ ಜಿಲ್ಲೆ ಹಾಲಾಡಿಯ ನಾಗೇಶರು ಸ್ವಸಾ ಸಾಮರ್ಥ್ಯದ ಮೇಲೆ ಬೆಳೆದು 
ಬಂದವರು. “ದಿನಾರರ ಪ್ರಾ ಯದಲ್ಲಿಯೇ ಮನೆ ತೊರೆದರು. ಬಳ್ಳಾ ರಿಯಲ್ಲಿ ಹೊಸದಾಗಿ 
ಸಳವ 3 ಪತ್ರಿ ಕೆಯ ಉಪ ಸಂಪಾದಕರಾಗಿ ಕೆಲಸ ಆರಂಭ. ಪತ್ರಿಕೆ ನಿಂತಾಗ 
್ರಿಸಿನಲ್ಲಿ ಕರಡು ಪ್ರತಿ ತಿದ್ದಿದರು. ಅಲ್ಲಿಂದ ಕಲ್ಬು ರ್ಗಿಯ ಹೊಟೇಲೊಂದರಲ್ಲಿ ಕೆಲಸ, 


೧೧೦ ಕರ್ನಾಟಕ ಭಾರತಿ 


ಅಲ್ಲಿದ್ದುಕೊಂಡೆ ಇಂಟರ ಮಿಡಿಯೇಟ ಸಾಯನ ಅಭ್ಯಾಸ. ಅನಂತರ ಬಿ. ಎ. ಶಿಕ್ಷಕರ 
ನೆರವಿನಿಂದ ಎಂ. ಎ. ಮಾಡಲು ಧಾರವಾಡಕ್ಕೆ ಬಂದರು. ಉಪಜೀವನಕ್ಕಾಗಿ ಗೈಡು ಬರೆದರು. 
ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ) ಭಾಗವಹಿಸಿದರು. ೧೯೬೦ ರಲ್ಲಿ ಎಂ. ಎ. ಮುಗಿಸಿದರು. 
ಬೀದರ ಕಾಲೇಜಿನಲ್ಲಿ ' ಉಪನ್ಯಾಸಕರಾಗಿ ವೃತ್ತಿ ಆರಂಭಿಸಿದರು. ಅಲ್ಲಿಂದ ಧಾರವಾಡದ 
ಜನತಾ ಶಿಕ್ಷಣ ಸಂಸ್ಥೆ ಯಲ್ಲಿ ಉಪನ್ಯಾಸಕರಾಗಿ ಸೇರಿ ಹಿರಿಯ ಪಾ ್ರಧ್ಯಾಪಕರಾಗಿ ಬೆಳೆದು 
ನಿಂತರು. 


ಸರಳ ಜೀವನ, ಉದಾರ ಮನಸ್ಸಿನ ನಾಗೇಶ್‌ ಬಡತನ ಉಂಡುಟ್ಟು ಬೆಳೆದು ಬಂದ 
ಸ್ವಾಭಿಮಾನಿ. ಗಂಭೀರ ಸ್ವಭ್ವಾದವರಾದರೂ ಸ್ತ ಹ ಜೀವಿ. ನೆರವಿನ ಅಗತ್ಯ ತೋರಿದಲ್ಲಿ ಅತಿ 
ಧಾರಾಳತನ ಸಾಲ ಕೊಡುವುದು ಇವರ ಗೀಳು. ಹಣದ ಬಗ್ಗೆ ಅಷ್ಟೊಂದು ಮೋಹವಿಲ್ಲ. 
ನಾಳಿನ ಬಗೆಗೂ ಚಿಂತೆ ಇಲ್ಲ. ಹೆಣ್ಣು - ಗಂಡಿನ ನಡುವೆ ಭೇದವೆಣಿಸಿದ ಸಮಭಾವ. 
ಜಾತಿಭೇದ ಒಪ್ಪದ ಮನಸ್ಸು ಓದುವುದು, ಬರೆಯುವುದು. ಕಲಿಸುವುದು ಅವರ ಹವ್ಯಾಸಗಳು 
ಮಹಿಳೆಯರ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು ಗ್ರಾಮೀಣ ಅಧ್ಯಯನ ಅವರು 
ಬರೆಯುವ ವಿಷಯಗಳು. ಇವರು ಬರೆದು - ಸಂಪಾದಿಸಿದ ಪುಸ್ತಕಗಳ ಸಂಖ್ಯೆ ಇಪ್ಪತ್ತೈದಕ್ಕೂ 
ಹೆಚ್ಚು. 
ಚ 


"ಮಹಿಳಾ ಅಧ್ಯಯನ' ಭಾಗದಲ್ಲಿ ಎರಡು ಬಗೆಯ ವಿಷಯಗಳು ಅಡಕವಾಗಿವೆ. 
ಅಧ್ಯಯನದ ಸಮಸ್ಯೆಗಳನ್ನು, ನೆಲೆ- ಬೆಲೆಗಳನ್ನು ಗುರುತಿಸುವ ಲೇಖನಗಳು ಮೊದಲಿಗಿದ್ದರೆ, 
ಮುಂದಿನ ಭಾಗವಾಗಿ ಮಹಿಳಾ ಅಧ್ಯಯನದ ಫಲವಾಗಿ ಸಾಹಿತ್ಯ ಕ್ಷೇತ್ರದಲ್ಲುಂಟಾದ 
ಪರಿವರ್ತನೆ, ಸ್ತ್ರೀವಾದಿ ಸಾಹಿತ್ಯ ಹಾಗೂ ಸ್ತ್ರೀವಾದಿ ವಿಮರ್ಶೆಗೆ ಸಂಬಂಧಿಸಿದ ಲೇಖನಗಳಿವೆ. 


ಇಂಗ್ಲಂಡಿನ ಔದ್ಯೋಗಿಕ ಕ್ರಾಂತಿಯ ಪರಿಣಾಮವಾಗಿ ಆರ್ಥಿಕ ರಂಗದಲ್ಲುಂಟಾದ 
ಪ್ರಗತಿಯ ಜೊತೆಗೆ ಸಾಮಾಜಿಕ ರಂಗದೊಳಗಿನ ಶೋಷಣೆಯ ಎರುದ್ಧವೂ ಚಟುವಟಿಕೆಗಳು 
ಆರಂಭಗೊಂಡವು. ವರ್ಗಭೇದ, ಲಿಂಗಭೇದಗಳಿಂದ ಸಾಮಾಜಿಕ ರಂಗದಲ್ಲಿ 
ನಿರ್ಮಾಣವಾದ ಅಸಮಾನತೆತೊಡೆದು ಹಾಕಿ ಮಾನವತಾವಾದ ಮಾನವ ಗೌರವಕ್ಕೆ ಅವಕಾಶ 
ದೊರೆಯಬೇಕೆಂಬಹೋರಾಟದ ಹಾದಿ ಹಿಡಿದ ಕೊಂಡೆ ಈ "ಸ್ತ್ರೀವಾದ' ಅಸ್ತಿತ್ವ ಪಡೆಯಿತು. 
ಭಾರತದಲ್ಲಂತೂ ಸರಿಯೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿಯೂ ಸ್ತ್ರೀ ಒಂದಿಲ್ಲೊಂದು 
ಬಗೆಯಲ್ಲಿ ಶೋಷಣೆಗೆ ಒಳಗಾಗಿದ್ದಾಳೆ. ಪುರುಷ ನಿರ್ಮಿತ ಸ್ವಾರ್ಥ ಸಂಕೋಲೆಗಳನ್ನು 
ತೊಟ್ಟು ಕೊಂಡು ತನ್ನತನ ಕಳೆದುಕೊಂಡ ಮಹಿಳೆ ಆಧುನಿಕ ಶಿಕ್ಷಣದ ಪರಿಣಾಮವಾಗಿ ಈಗ 
ಎಚ್ಚತ್ತಿದ್ದಾಳೆ. ಸಮಾನತೆ, ಸೌಲಭ್ಯ ಅತ್ಥಗೌರವ ಕುರಿತು ಮಾತನಾಡುತ್ತಿದ್ದಾಳೆ. ಚಳುವಳಿ 
ಸಂಘಟಸುತ್ತಿದ್ದಾಳೆ. ಇದುವೇ ಸ್ತ್ರೀವಾದಿ ಅಂದೋಲನ- ಎನಿಸಿಕೊಂಡಿದೆ. ಸಾಮಾಜಿಕ 
ಬದುಕಿನ ಈ ಸಂಘರ್ಷ ಸಾಹಿತ್ಯ ಕ್ಷೇತ್ರದೊಳಗೂ ಹೊಸಸಂವೇದನೆಯಾಗಿ ಕಾಣಿಸಿಕೊಂಡು 
ಹೊಸ ವಿಮರ್ಶೆಗೆ ಹಾದಿ ಮಾಡಿರುವುದು ಇತ್ತೀಚಿನ ಬೆಳವಣಿಗೆಯಾಗಿದೆ. 


ಗ್ರಂಥಾವಲೋಕನ ಎ 


ಲಿಂಗಭೇದವನ್ನು ಆಧರಿಸಿ ರಾಜಕೀಯ, ಆರ್ಥಿಕ, ಸಾಮಾಜಿಕ ನೆಲೆಗಳಲ್ಲಿ 
ಮಹಿಳೆಯನ್ನು ನಿರ್ಲಕ್ಷಿಸಿದ ಮತ್ತು ಅಸಮಾನತೆಯಲ್ಲಿ ನಿಲ್ಲಿಸಿದ ವ್ಯವಸ್ಥೆಯನ್ನು ಪ್ರಶ್ನಿಸುವ 
ಕೇವಲ ಭೋಗವಸ್ತು. ವನ್ನಾಗಿ ತನ್ನ ಅನುಕೂಲವರ್ತಿಯಾಗಿ ಪಳಗಿಸಿದ ಪುರುಷ ನಿರ್ಮಿತ 
ವೃವಸ್ಥೆಯನ್ನು ಮಾರ್ಪಡಿಸುವ ಮತ್ತು ಅಸಮಾನ ಸಂಬಂಧಗಳನ್ನು ನಿರಾಕರಿಸಿ ಸಮಾನ 
ಸಂಬಂದಗಳನ್ನು ನೆಲೆಗೊಳಿಸುವ ದಿಶೆಯಲ್ಲಿ 8 ಕ್ರಿಯಾಶೀಲವಾಗಿರುವಂಥದ್ದೆ ಸ್ತ್ರೀವಾದಿ 
ಆಂದೋಲನ. ಭಾರತದಲ್ಲಿ ಸಿ ಸ್ರೀವಾದಕ್ಕೆ ಕಾರಣಪ್ರ €ರಣೆಗಳನ್ನಿತ್ತು ಇಂಗ್ಲೀಷ ಶಿಕ್ಷಣ ಮತ್ತು 
ಸುಧಾರಣಾವಾದಿ ಚಳುವಳಿಗಳ ಕುರಿತು ಐತಿಹಾಸಿಕ ದೃಷ್ಟಿ ಬೀರುವುದು ಎನ್‌. "ಗಾಯಿತ್ರಿ 
ಅವರ "ಸುಧಾರಣೆಯ ಯುಗದಿಂದ ಬದಲಾವಣೆ ' ಗೆ ಲೇಖನ. ರಾಜಾರಾಮ 
ಮೋಹನರಾಯರಿಂದ ಧಾರವಾಡದ ಶ್ರೀಮತಿ ಭಾಗೀರಥಿಬಾಯಿಯವರೆಗೆ ನಡೆದ 
ಮಹಿಳಾ ಜಾಗೃತಿಯ ಚಟುವಟಿಕೆಗಳನ್ನು ಇವರು ವಿವರವಾಗಿ ದಾಖಲಿಸುತ್ತಾರೆ. ಕೊನೆಗೆ 
ಕುಟುಂಬವೆ ಮಹಿಳೆಯ ಮೇಲಿನ ದೌರ್ಜನ್ಯದ ಬೆನ್ನೆಲಬು ಎಂಬ ಕಾರಣದಿಂದ 
ಕುಟುಂಬವನ್ನು ನಾಶ ಪಡಿಸಬೇಕೆಂಬ ಉಗ್ರ "ಸ್ರ್ರೀವಾದಿಗಳ ಕರೆ, ಕುಟುಂಬವನ್ನು 
ರಕ್ಷಿಸಬೇಕೆಂಬ. ಸಂಪ್ರದಾಯವಾದಿಗಳ ಕರೆಯ ಹಿನ್ನೆಲೆಯಲ್ಲಿ ಕುಟುಂಬ ವ್ಯವಸ್ಥೆ 
ಬದಲಾಗಬೇಕಾದ ಅಗತ್ಯ ಕುರಿತು ಲೇಖಕಿಯ ಸಂಯಮಶೀಲ ಚಿಂತನೆ 
ಅರ್ಥಪೂರ್ಣವಾಗಿದೆ. 


ರಾಜಸ್ತಾನದ ರೂಪಾ ಕನ್ವರಳು ಸತಿಯಾದ ಹಿನ್ನೆಲೆಯಲ್ಲಿ ಹೇಮಲತಾ ಮಹಿಷಿ 
ಅವರು ನಡೆಸಿದ " ಸತಿ- ಒಂದು ವಿಶ್ಲೇಷಣೆ' ಯು ಸರಕಾರ, ಸಮಾಜ ಮತ್ತು ರಾಜಕೀಯ 
ಪಕ್ಷಗಳ ಅಪ್ರಾಮಾಣಿಕ ಪ್ರಯತ್ನದಿಂದಾಗಿ ಸ್ತ್ರೀ ಶೋಷಿತರು ಕಾಯ್ದೆಯ ಕಣ್ಣಿನಿಂದ ಹೇಗೆ 
ನುಸುಳಿಕೊಳ್ಳುತ್ತಾ ರೆಂಬುದನ್ನು ವಿವರಿಸುತ್ತದೆ. ಸವಿತ ಎ., ಸರಸ್ವತಿ ದು. ಮತ್ತು ಗಾಯತ್ರಿ 
ಏ. ಇವರು " ಮಹಿಳೆ ಮತ್ತು ಆರೋಗ್ಯ' ಕುರಿತು ಮಂಡಿಸಿದ ಸ್ತ್ರೀವಾದಿ ಚರ್ಚೆ ವೈದ್ಯಕೀಯ 
ಕ್ಷೇತ್ರದ ಕಣ್ಣು ತೆರೆಯಿಸುವಂತಿದೆ. ಗರ್ಭನಿರೋಧಕ ಮಾತ್ರೆಗಳಾಗಲೀ, ವಂಕಿಗಳಾಗಲಿ ಇನ್ನೂ 
ಸಂಶೋಧನೆಯ ಹಂತದಲ್ಲೆ ಇದ್ದು ಅದು ಭ್ರೂಣದ ಮೇಲೆ ಹೆಣ್ಣಿನ ದೇಹ ಅದರಲ್ಲೂ 
ಗರ್ಭಕೋಶದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದೆಂಬುದನ್ನು ಯಾವ 
ಸಂಶೋಧನೆಯೂ ನಿಖರವಾಗಿ ಹೇಳಿಲ್ಲ. ಇದಕ್ಕೆ ಸ್ಪಷ್ಟವಾದ ವೈದ್ಯಕೀಯ ಎವರಣೆ 
ದೊರೆತಿಲ್ಲ. ಇದುವರೆಗಿನ ಸರಕಾರದ ಎಲ್ಲ ಯೋಜನೆಗಳು ಹೆಣ್ಣನ್ನು ಬರೀ ಜನ್ಮದಾತೆಯಾಗಿ 
ಕಂಡವೆ ಹೊರತು ಇಡೀ ವ್ಯಕ್ತಿಯಾಗಿ ಪರಿಗಣಿಸಿಲ್ಲ. ಇವು ಜನನ ನಿಯಂತ್ರಣ 
ಸಾಧನಗಳಾದವೇ ಹೊರತು ಜನಪರ ಕಾರ್ಯಕ್ರಮಗಳಾಗಲಿಲ್ಲ - 
ಎಂಬುದು ಚರ್ಚೆಯ ಒಟ್ಟು ಧ್ವನಿಯಾಗಿರುವುದು ಗಮನಿಸಬೇಕಾದ ವಿಷಯ. 


ಸರೋಜಿನಿ ಶಿಂತ್ರಿ ಅವರ "ಸ್ತ್ರೀ ವಿಮೋಚನಾವಾದಿ ಮೇರಿ ವೋಲಸ್ಪನ್‌ ಕ್ರಾಫ್ಟ್‌ಳ 
ಕೆಲವು ವಿಚಾರಗಳು, ಲೇಖನವು ಸ್ತ್ರೀವಾದಿ ಚಿಂತನೆಯ ಉದಾರ ದೃಷ್ಟಿಕೋನವನ್ನು 


೧೧೨ ಕರ್ನಾಟಕ ಭಾರತಿ 


ಕಲಿಸುತ್ತದೆ. ವೋಲಸ್ಟನ್‌ ಕ್ರಾಫ್ಟ್‌ಳ " ಎ ಇಂಡಿಕೇಶನ್‌ ಆಫ್‌ ದಿ ರೈಟ್ಸ್‌ ಆಫ್‌ ವುಮೆನ್‌' 
(ಮಹಿಳೆಯರ ಹಕ್ಕುಗಳ ನ್ಯಾಯಸಮ್ಮತವಾದ ಸಮರ್ಥನೆ) ಕೃತಿಯ ವಿಚಾರಗಳನ್ನು ಪ್ರಸ್ತುತ 
ಲೇಖನದಲ್ಲಿ ಪರಾಮರ್ಶಿಸಲಾಗಿದೆ. ಪುರುಷ ವಿರೋಧಿ ಧೋರಣೆಯಿಂದ ಮಹಿಳೆಯ 
ಸರ್ವತೋಮುಖ ಏಳಿಗೆಯಾಗದು ಅವರಿಬ್ಬರು ಪರಸ್ಪರ ಸಮಾನತೆಯಿಂದ, 
ಸಹಯೋಗದಿಂದ ಬಾಳಬೇಕಾದ ಪ್ರಬುದ್ಧ ವಿಚಾರಗಳು ಈ ಕೃತಿಯಲ್ಲಿ 
ವ್ಯಕ್ತ ಗೊಂಡಿರುವುದನ್ನು ವಿವೇಚಿಸಲಾಗಿದೆ. 


ಮಹಿಳಾ ಅಧ್ಯಯನದ ಮೂಲಭೂತ'ಗುರಿಗಳು, ವ್ಯಾಪ್ತಿಮತ್ತು ಅಂತರ್‌ ಶಿಸ್ತೀಯ 
ಅಭ್ಯಾಸ ಕ್ರಮಗಳಲ್ಲಿ ಅದು ಪಠ್ಯಕ್ರಮವಾಗಿ ಒಳಗೊಳ್ಳಬೇಕಾದ ವಿವರಗಳು ಜೋತ್ಸ್ನಾ 
ಸಂಜನವಾಲಾ ಅವರ ಲೇಖನದ ವಿಷಯ. ಚಿ. ನ. ಮಂಗಳಾ ಅವರ "ಜಾಗೃತ ಮಹಿಳೆ' 
ಪ್ರಫುಲ್ಲಾ ನಾಯಕ ಅವರ ` ಅಧುನಿಕ ಮಹಿಳೆ ' ಮತ್ತು ಸಾಮಾಜಿಕ ಶಾಸನ' ವಿನೀತಾಪ್ಟೆ 
ಅವರ "ಮಹಿಳೆ ಅಬಲೆಯೆ? ಒಂದು ಸಾಮಾಜಿಕ ವಿಶ್ಲೇಷಣೆ', ಮಧುಮತಿ ಪಾಟೀಲ ಹಾಗೂ 
ಗೋದಾವರಿ ಪಾಟೀಲ ಅವರ ಹೆಣ್ಣು ಮಗು : ಕೆಲವು ಅಂಕಿ ಅಂಶಗಳು, ಶಾಂತಾದೇವಿ 
ಮಾಳವಾಡರ ಸಾಮಾಜಿಕ ಜೀವನದ ನನ್ನ ಅನು ಭವಗಳು - ಈ ಲೇಖನಗಳು ಮಹಿಳಾ 
ಅಧ್ಯಯನಕ್ಕೆ ಉಪಯುಕ್ತ ವಾಗಬಲ್ಲ ವಿಪುಲ ಅಂಶಗಳನ್ನೊಳಗೊಂಡಿವೆ. 


ಇನ್ನು ಸಾಹಿತ್ಯಿಕ ಹಿನ್ನೆಲೆಯಲ್ಲಿ ನಡೆಸಿದ ಮಹಿಳಾ ಅಧ್ಯಯನ ಕುರಿತು ಐದಾರು 
ಮಹತ್ವದ ಲೇಖನಗಳು ಗ್ರಂಥದ ಕೊನೆಗೆ ಹೊಂದಿಕೊಂಡಿವೆ. ಬಿ. ಎನ್‌. ಸುಮಿತ್ರಾಬಾಯಿ 
ಅವರ "ಸಾಹಿತ್ಯದಲ್ಲಿ ಸ್ತ್ರೀವಾದ ' ವು" ಸ್ತ್ರೀ ಸಂವೇದನೆ 'ಯ ಸೂಕ್ಷ್ಮ ನೆಲೆಗಳನ್ನು 
ಗುರುತಿಸುತ್ತದೆ. ಅಂಥ ಸಂವೇದನೆಯಿಂದ ರಚಿತವಾಗುವ ಸಾಹಿತ್ಯದ ರೂಪ, ಭಾಷೆ ಶೈಲಿ, 
ಸಂಕೇತಗಳ ಸ್ವರೂಪವನ್ನು ಚರ್ಚಿಸುತ್ತದೆ. ಕನ್ನಡ ಸಾಹಿತ್ಯ ಚಳುವಳಿಗಳಿಗೆ ಲೇಖಕಿಯರು 
ಸ್ಪಂದಿಸಿದ ಹಾಗೂ ತೊಡಗಿಸಿಕೊಂಡ ಬಗೆಯನ್ನು ಮತ್ತು ಪ್ರವಾಹದ ಜೊತೆಗೆ ನಡೆದೂ 
ಸ್ನೀ ವಾದಿ ದೃಷ್ಟಿಕೋನವನ್ನು ವ್ಯಕ್ತಪಡಿಸಿದ ರೀತಿಯನ್ನು ವಿಜಯಾ ದಬ್ಬಿ ಅವರ ಲೇಖನ 
ಎವರಿಸುತ್ತದೆ. 


& 


ಸ್ತ್ರೀವಾದಿ ಚಿಂತನೆ, ಸ್ತ್ರೀವಾದಿ ಚಳುವಳಿಗಳ ಹಿನ್ನೆಲೆಯಲ್ಲಿ ಹೊಸ ಅರ್ಥ ಹೊಸ 
ಆಯಾಮ ಪಡೆದುಕೊಳ್ಳುತ್ತಿ ರುವ ಮಹಿಳಾ ಸಾಹಿತ್ಯದ ವಿಶ್ಲೇಷಣೆ, ವೈಶಿಷ್ಟ ಗಳ ಬಗ್ಗೆ ಹಾಗೂ 
ಲೇಖಕಿಯರ ಸ್ಫಜನಶೀಲ ಸಾಧನೆಗಳ ಬಗ್ಗೆ ಎಚ್‌. ಎಸ್‌. ರಾಘವೇಂದ್ರರಾವ್‌ ಅವರ "ಕನ್ನಡ 
ಸಾಹಿತ್ಯದಲ್ಲಿ ಎಚ್ಚೆತ್ತ ಮಹಿಳೆ ' ಲೇಖನ ಮಹತ್ವದ ಅಂಶಗಳನ್ನು ದಾಖಲಿಸುತ್ತದೆ. ಸಾಹಿತ್ಯ 
ಪ್ರಕಾರಗಳಲ್ಲಿ ಸಣ್ಣ ಕಥೆ, ಕಾದಂಬರಿ ಮತ್ತು ಕವಿತೆಯ ಮಾಧ್ಯಮಗಳಲ್ಲಿ ಮಹಿಳೆಯರು 
ತೋರಿದ ಎಚ್ಚರ ನಿರ್ವಹಿಸಿದ ಜವಾಬ್ದಾರಿಯನ್ನು ಈ ಲೇಖನ ಸಾಧಾರಣವಾಗಿ 
ಏವರಿಸುತ್ತದೆ. ಹಸನಬಿ ಬೀಳಗಿ ಅವರ "ಶಿವಶರಣೆಯರ ಸ್ತ್ರೀಪರ ನಿಲುವು', ಶಾಂತಾದೇವಿ 


ಗ್ರಂಥಾವಲೋಕನ ೧೧೩ 


ಇಮ್ರಾಪೂರ ಅವರ ಅಕ್ಕಮಹಾದೇವಿಯ ವಚನಗಳಲ್ಲಿ ಸ್ತ್ರೀವಾದಿ ದೃಷ್ಟಿಕೋನ, ಶಾಲಿನಿ 
ರಘುನಾಥರ' ಭಾರತೀಯ ಸಾಹಿತ್ಯದಲ್ಲಿ ಮಹಿಳಾ ಆತ್ಮ ಚರಿತ್ರೆಗಳು' ಜಿ.ಎಂ. ಹೆಗಡೆ ಅವರ 
ಪರಿಚಯಾತ್ಮಕ ಲೇಖನಗಳಿವೆ. 


ಈಚಿನ ದಿನಗಳಲ್ಲಿ ಅಭಿನಂದನ ಗ್ರಂಥಗಳೆಂದರೆ ವಂದಿಮಾಗಧರಿಂದ 
ಬರೆಯಿಸಲ್ಪಟ್ಟ ಶ್ಲೇಷೆಗಳಿಂದ ಅತಿಶಯೋಕ್ತಿಗಳಿಂದ ತುಂಬಿದ, ಪ್ರಶಂಸಾ ಲೇಖನಗಳ 
ಸಂಗ್ರಹಗಳೇ ಆಗಿರುತ್ತವೆ. ಆದರೆ ಪ್ರಸ್ತುತ ಗ್ರಂಥವು ಭಿನ್ನವಾದ ಆಶೋತ್ತರಗಳನ್ನು 
ಹೊಂದಿದ್ದಾಗಿದೆ ಎಂಬ ಸಂಪಾದಕರ ಮಾತಿಗೆ ತಕ್ಕಂತೆ ಇದು ಅರ್ಥಪೂರ್ಣ ಮತ್ತು ಆಕರ 
ಕೃತಿಯಾಗಿ ಗಮನ ಸೆಳೆಯುವಂಥದ್ದಾ ಗಿದೆ. 


ಒರೆಗಲ್ಲು 


| ತೇ ಯು. ಶಂಕರ ನಾರಾಯಣ ಭಟ್ಟ 
ಗದಾಯುದ್ಧದ ಒಂದು ಪದ್ಯ 


ಮಾನವಧನನೆನಸಿ ನಿನ್ನಭಿ 

ಮಾನಕ್ಟತಿ ಮಾಡದಯ್‌ ಸುಯೋಧನ ನೀಂಮು॥ 
ತ್ರೀ ನೀರೊಳಗೆಸಡಿರ್ಕುಂ 

ಮೂನಿರ್ಕುಂ ಕಪ್ಪೆಯಿರ್ಕುಮಿರ್ಪರೆ ಗಂಡರ್‌ ॥ 


ಪ್ರೊ. ಸುಬ್ರಾಯ ಭಟ್ಟರು ತಮ್ಮ ಗದಾಯುದ್ಧ ದರ್ಪಣದಲ್ಲಿ ಲ್ಲಿ ಸಪ್ತಮಾಶ್ವಾಸದ 
ಆರನೇ ಪದ್ಯಕ್ಕೆ ಈ ರೀತಿ ವ್ಯಾಖ್ಯಾನಿಸಿದ್ದಾ ಕೆ ಸುಯೋಧನ। ನೀಂ ಮಾನಧನಂ ಎನಿಸಿ ನಿನ್ನ 
ಅಭಿಮಾನ ತಿ ತಿ ಹದಯ ನೀನು ಮಾನಧನನೆಂದು ಎಲ್ಲರಿಂದ ಹೊಗಳಿಸಿಕೊಂಡವನು 
ಆ ಸ್ವಾಭಿಮಾನವನ್ನು ನಾಶಮಾಡಿಕೊಂಡೆಯಲ್ಲಾ! ಮುತ್ತ ಈ ನೀರೊಳಗೆ- ಬಹುಕಾಲದಿಂದ 
ತಂಗಿದ್ದ ಈ (ಹೊಲಸು) ನೀರಿನಲ್ಲಿ ಎಸಡಿ ಇರ್ಕುಂ ೨ ಏಡಿಗಳಿವೆ ಮೂನಿರ್ಕುಂ ಎ 
ಮೂನುಗಳಿವೆ. ಕಪ್ಪೆ ಇರ್ಕುಂ - ಕಪ್ಪೆಗಳಿವೆ (ಎಸಡಿ, ಮೂನು, ಕಪ್ಪೆ ಎಂಬಲ್ಲಿ ಜಾತ್ಕೇಕ ವಚನ 
ಪ್ರಯೋಗ) ಗಂಡರ್‌ : ಶೂರರು, ಇರ್ಪರೆ - ಇರುವರೇ? (ಗ, ಯು. ದಪು. ೨೫೫) 


ಪೂಜ್ಯ ತೀ ನಂ. ಶ್ರೀಯವರು ತಮ್ಮ "ಗದಾಯುದ್ಧ ಸಂಗ್ರಹ' ದಲ್ಲಿ 
ಮಾನಧನನೆನಿಸಿ ನಿನ್ನಭಿ 

ಮಾನಕ್ಷತಿ ಮಾಡಿದಯ್‌ ಸುಯೋಧನ ನೀಂ (ಮ) ೧ 

ತ್ತೀ ನೀರೊಳಗೆ | ಸಡ್ತಿರ್ಕುಂ 

ಮೂನಿರ್ಕು ಕಪ್ಪೆಯಿರ್ಕುಮಿ ಎರ್ಪರೆ ಗಂಡರ್‌'' 


ಗ.ಯು. ಸಂಗ್ರಹ: ಆಶ್ವಾಸ - ೭ - ಭೀಮಸೇನಾಡಂಬರಂ - ಪದ್ಯ ೨೭, ಪು೫೯ 
ಇಲ್ಲಿನೀಂ (ಮ) ಎಂಬಲ್ಲಿ" ಮ' ಊಹಾಪರಿಷ್ಕರಣ ಹಿದಿ! ಎಂಬುದು ಮತ್ತೊಂದು 
ಪಾಠಾಂತರ. 


೨೩-೯-೧೯೨೨ ರಲ್ಲಿ ಬೈಂಡ್‌ ಮಾಡಿದ, ನಮ್ಮಲ್ಲಿರುವ" ಮಹಾಕವಿ ರನ್ನ ಪ್ರಣೀತಂ 


ಗದಾಯುದ್ಧಂ' ಎಂಬ ಶೀರ್ಷಿಕೆಯ (ಗ್ರಂಥದ ಆದಿ, ಅಂತ್ಯ ಬಲವಾಗಿದೆ) ೧೭೬ ಪುಟಗಳಲ್ಲಿ 
ಕೃತಿ ಸಂಪೂರ್ಣವಾಗಿದ್ದು ಕೃತಿಯ ಏಳನೆಆಆಶ್ವಾಸದ ಆರನೇ ಪದ್ಯ 


ಒರೆಗಲ್ಲು 


ಮಾನಧನನೆನಿಸಿ । ನಿನ್ನಭಿ 
ಮಾನಕೃತಿ ಮಾಡಿದೆ ಸುಯೋಧನ ನೀಂ ಸಃ 
ತ್ರೀ ನೀರೊಳಿಗೆಸೆದಿರ್ಕುಂ 
ವೂನಿರ್ಕುಂ ಕಪ್ಪಯಿರ್ಕುಮಿರ್ಪರೆ ಗಂಡರ್‌॥ 


೧೧೫ 


ಎಂದಿದ್ದು ' ನೆನಿಸಿ' ಎಂಬುದಕ್ಕೆ " ನೆನಿಪ' ಎಂಬ ಒಂದೇ ಪಾಠಾಂತರ 
ಸೂಚಿತವಾಗಿದೆ. 


ರನ್ನನು ವರ್ಣನೆ ಮಾಡಿದ ವೈಶಂಪಾಯನ ಸರೊ €ವರವನ್ನೊಮ್ಮೆ ನೋಡಬೇಕು 
ಗಗನಂ ಬಿಜ್ಜುದೊ ಮೇಣ್‌ ನೆಲಕ್ಕೆ ನೆಲನೇಂ? ಪತ್ತಿತ್ತೊಮೇಣಿಲ್ಲಿ ಪ 
ನ್ನಗ ವೃಂದಾರಕರೆಂದುಮಿರ್ಪ ಬಿಲನೋ” ಮೇಣಿಲ್ಲಿ ದಿಜ್ನೆಗ ರಾ 


ಜಿಗೆ ಮೆಯ್ಗರ್ಚಿಕೊಳಲ್ಕಜಂ ಸಮದ ತೋಯೋದ್ದೇಶಮೋ ಸಂದೆಯಂ 
ಬಗೆಗಾದತ್ತೆನಿರ್ದುದೇಂ ಪಿಂದೋ ವೈಶಂಪಾಯನಬ್ದಾಕರಂ॥ 


(ಪೀಕೆ. ವಿ. ಕೃಷ್ಣಭಟ್‌ ಸಂಪಾದಿತ ಗದಾಯುದ್ಧ - ಆಶ್ವಾಸ ೬ ಪ೧೧) 
೧. ಪುಟ್ಟಿತ್ತೊ ಮೇಣಷ್ಟ - ಪಾಠಾಂತರ. 


ಅಮೇಯ ವಿಸ್ತಾರವಿರುವಈ ವಾರಿಧಿ । ನಾಗದೇವತೆಗಳು ವಾಸಿಸುವ ಸರೋವರ, 
ಅಷ್ಟ ದಿಗ್ಗಜಗಳಿಗೆ ಮೀಯುವುದಕ್ಕಾಗಿ ಬ್ರಹ್ಮನು ನಿರ್ಮಿಸಿದ ಜಲಾಶಯದ ನೀರು 
ಹೊಲಸಾಗಲು ಕಾರಣವಿಲ್ಲ. ಬಹುಕಾಲದಿಂದ ತಂಗಿದ್ದ ನೀರು ಅದಾಗಿರಬಹುದಾದರೂ 
ನೀರಿಗೆ ಹಳತನ ಎಂಬುದಿಲ್ಲ 


ಪ್ರೊ। ಭಟ್ಟರು - ಮುತ್ತ ಈ ನೀರೊಳಗೆ - ಬಹುಕಾಲದಿಂದ ತಂಗಿದ್ದ (ಹೊಲಸು) 
ಈ ನೀರಿನಲ್ಲಿ ಎಂಬ ವ್ಯಾಖ್ಯಾನ ಸಮರ್ಪಕವೂ ಉಚಿತವೂ ಆಗಿ ತೋರುತ್ತಿಲ್ಲ 


ಪೂಜ್ಯ ತೀ. ನಂ. ಶ್ರೀಯವರ ಮಾಡಿದ ಊಹಾ ಪರಿಷ್ಕರಣ 


""ನೀಂ(ಮ)ತ್ತೀ ನೀರೊಳಗೆ । ಸಡಿ |ರ್ಕುಂ ಎಂಬಲ್ಲಿ'' (ಮ) ಎಂಬುದರಿಂದ 
ಹೆಚ್ಚಿನ ವ್ಯಂಜಕ ಶಕ್ತಿಯಿಲ್ಲ. 


ಆದುದರಿಂದ ಸಾಧುವಾದ ಪಾಠ- 
ಮಾನಧನನೆನಿಸಿ ನಿನ್ನಭಿ 

ಮಾನಕ್ತತಿ ಮಾಡಿದ್ದಯ್‌ ನೀಂ ಮು! 

ತ್ರೀ ನೀರೊಳಗೆಸೆದಿರ್ಕುಂ 

ವೂನಿರ್ಕುಂ ಕಪ್ಪೆ ಯಿರ್ಕುಮಿರ್ಪರೆ ಗಂಡರ್‌'' 


CAL ಕರ್ನಾಟಕ ಭಾರಿ ' 


ಸುಯೋಧನ! ನೀಂ ಮಾನಧನಂ ಎನಿಸಿ ನಿನ್ನ ಅಭಿಮಾನ ಕ್ಷತಿ ಮಾಡಿದಯ್‌ : 
ಮಾನಧನನೆಂದು ಹೊಗಳಿಸಿಕೊಂಡ ನೀನು ನಿನ್ನ ಆತ್ಮಾಭಿಮಾನವನ್ನು 
ನಾಶಮಾಡಿಕೊಂಡೆಯಲ್ಲ! ಮುತ್ತು ಈ ನೀರೊಳಗೆ ಎಸೆದಿರ್ಕುಂ - ಶ್ರೇಷ್ಠವಾದ ಮುತ್ತು 
ಸರೋವರದಲ್ಲಿ ಶೋಭಿಸುತ್ತದೆ (ಎಸೆ- ಶೋಭಾಯಾಂ, 0 shine - ಶ. ದ. ಧಾತು 
ಪ್ರಕರಣಂ -ಪ್ರ೩೮೪-ಧಾ- ೩೦೫) ( ಅಂತೆಯೇ ಮಾನಿರ್ಕುಂ : ಮಾನುಗಳಿವೆ, ಕಪ್ಪೆ 
ಇರ್ಕುಂ : ಕಪ್ಪೆಗಳಿವೆ, ಗಂಡರ್‌ ಇರ್ಪರೆ?: ಶೂರರು ಇರುವರೇ? 


ಹಸ್ತಿನಾವತಿಯ ಅನಭಿಷಕ್ತ ಸಾಮ್ರಾಟನಾದ, ಕುರುಕುಲಾಂಬರ ಭಾನುವಾದ, 
ಛಲವೇ ಮೂರ್ತಿವೆತ್ತಂತಿರುವಸುಯೋಧನನಿಗೆ ಅಭಿಮಾನವೇ ಧನ, ಕುರುಕುಲಾನ್ವಯಕ್ಕೆ 
ಕಳಂಕವಾಗುವಂತೆ ಯಾವ ಕಾರ್ಯವನ್ನೂ ಆತ ಕೈಗೊಳ್ಳಲಾರ. ಸುಯೋಧನ ನೆಲಕ್ಕಾಗಿ 
ಇಟ್‌ೌವನಲ್ಲ। ಛಲಕ್ಕಾಗಿ ಇಟ್‌ ವವನು ಛಲವನ್ನೆ € ಮೆರೆಯುವವನು. ಅಂತಹ ಸುಯೋಧನ 
ಮಾನಧನ ಎನಿಸಿದ್ದು ಎನಿಸುವುದು ವೈಶಂಪಾಯನ ಸರೋವರದಲ್ಲಿರುವ ಶ್ರೇಷ್ಠವಾದ 
ಮುತ್ತಿನ ಹಾಗೆ. ಅಭಿಮಾನ, ಕೀರ್ತಿ ಬೆಳ್ಳಗೆ ಎಂಬುದು ಕೇವಲ ಕವಿ ಸಮಯವಲ್ಲ. ಮುತ್ತಿನ 
ಹಾಗೆ ಅಭಿಮಾನ, ಕೀರ್ತಿ ಬೆಳ್ಳಗೆ ಎಂಬುದು ಕೇವಲ ಕವಿಸಮಯವಲ್ಲ, ಮುತ್ತಿಗೆ ಎಷ್ಟೇ 
ಸಣ್ಣ ಗೀರುಪಾರು ಆದರೂ ಅದು ಕಳಂಕವೇ. ಸುಯೋಧನನು ಅಭಿಮಾನ ಕ್ಚತಿ ಮಾಡಿದ್ದು 
ಅರ್ಥಾತ್‌ ಈ ವೈ ಶಾಂಪಾಯನಸರೋವರದಲ್ಲಿ ಮುಳುಗಿದ್ದುದು ಮೀನು, ಕಪ್ಪೆ ಮೊದಲಾದ 
ಜಲಚರ ಪ್ರಾಣಿಗಳಿರುವಂತೆ ಆಯಿತು. ಛಲದಂಕಮಲ್ಲನಾದ, ಶೂರನಾದಸುಯೋಧನನಿಗೆ 
ಇದು ಯೋಗ್ಯವು ಅಲ್ಲ, ಶೋಭಿಸುವುದು ಇಲ್ಲ. 


ಈ ರೀತಿಯಾಗಿ ಸರೋವರದಲ್ಲಿ ಮುಳುಗಿರುವ ದ್ಗುರ್ಯೋಧನನಲ್ಲಿ ಅರ್ಜುನ 
ಹೇಳುತ್ತಾ; ನೆ. 


ವ್ಯಾಜಸ್ತುತಿ ಮತ್ತು ಯಥಾಸಂಖ್ಯೆ ಅಲಂಕಾರ 

ಉಕ್ತಿರ್ವ್ಯಾಜಸ್ತುತಿ ರ್ನಿಂದಾಸ್ತುತಿಭ್ಯಾಂ ಸ್ತುತಿ ನಿಂದಯೋಃ 

(ಸೋತ್ರದ ರೂಪದಲ್ಲಿ ನಿಂದೆಯೂ, ನಿಂದೆಯ ರೂಪದಲ್ಲಿ ಸ್ತೋತ್ರವೂ 
ವರ್ಣಿತವಾದರೆ ವ್ಯಾಜಸ್ಸು ತಿ) 

ಯಥಾಸಂಖ್ಯಂ ಕ್ರಮೇಣೈವ ಕ್ರಮಿ ಕಾಣಂ ಸಮನ್ವಯ: (ಸಂಖ್ಯಾ ಕ್ರಮವನ್ನು 
ಅನುಸರಿಸಿರುವ ಅನ್ವಯ ಕ್ರಮವೇ ಯಥಾಸಂಖ್ಯಾಲಂಕಾರ) 


ಒರೆಗಲ್ಲು ೧೧೭ 


ಗ್ರಂಥಯಣ 


೧. ಗದಾಯುದ್ಧ ದರ್ಪಣಂ- ಪ್ರೊ.ಸುಬ್ರಾಯ ಭಟ್‌ 

೨. ಶಬ್ದಮಣಿ ದರ್ಪಣಂ - ಕಿಟ್ಟೆಲ್‌ ಸಂಪಾದಿತ 

೩. ಗದಾಯದ್ದ ಸಂಗ್ರಹ: ಪ್ರೂ.ತೀ.ನಂ.ಶ್ರೀ 

೪. ೨೩-೯-೧೯೨೨ ರಲ್ಲಿ ಬೈಂಡ್‌ ಮಾಡಿದ ಗದಾಯುದ್ಧ ಪ್ರತಿ 


೫. ಕನ್ನಡ ಕೈ ಪಿಡಿ - ಭಾಗ-೧. 


ಪ್ರಸ್ತುತ 


"ಕರ್ನಾಟಕ ಭಾರತಿ' ಈ ಸಂಚಿಕೆಯೊಂದಿಗೆ ೨೬ ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 
೨೭ ನೆಯ ವರ್ಷದಲ್ಲಿ ಪದಾರ್ಪಣ ಮಾಡುತ್ತಲಿದೆ. ಈ ಅವಧಿಯಲ್ಲಿ ಅದು ಕನ್ನಡ ಭಾಷೆ 
ಸಾಹಿತ್ಯ, ಸಂಶೋಧನೆ ವಿಮರ್ಶೆ, ಸಂಸ್ಕೃತಿಗಳಿಗೆ ಸಂಬಂಧಿಸಿದಂತೆ ಹಲವಾರು ಮೌಲಿಕ 
ವಿದ್ವತ್ಪೂರ್ಣ ಲೇಖನಗಳನ್ನು ಪ್ರಕಟಿಸಿ ಓದುಗರ ಜ್ಞಾನಕ್ಷಿತಿಜವನ್ನು ವಿಸ್ತರಿಸುವ ಕಾರ್ಯವನ್ನು 
ಸಮರ್ಥವಾಗಿ ನೆರವೇರಿಸುತ್ತ ಬಂದಿದೆ. ಕನ್ನಡದ ಉಪಭಾಷೆಗಳು ಹಾಗೂ ಆಧುನಿಕ ಕನ್ನಡ 
ಸಾಹಿತ್ಯ ರೂಪಗಳ ಬಗೆಗೆ ಇದು ಪ್ರಕಟಿಸಿದ ವಿಶೇಷ ಸಂಪುಟಗಳು ಸಂಶೋಧಕರಿಗೆ ಅಪೂರ್ವ 
ಆಕರಗ್ರಂಥಗಳೆನಿಸಿವೆ. 


ಪ್ರಸ್ತುತ ಸಂಚಿಕೆಯೂ ಅದೇ ಮಾರ್ಗದಲ್ಲಿ ಮುನ್ನೆಡೆದಿದೆ. ಇದರಲ್ಲಿ ಕವನ, 
ವಿಮರ್ಶೆ, ಶಾಸನ, ಭಾಷಿ ಜಾನಪದ, ತೌಲನಿಕ- ಅಧ್ಯಯನ, ಸಂಶೋಧನೆಗೆ ಸಂಬಂಧಿಸಿದ 
೧೫ ಲೇಖನಗಳನ್ನು ಅಳವಡಿಸಲಾಗಿದೆ. ಇವು ಆಯಾ ಕ್ಷೇತ್ರಕ್ಕೆ ಸಂಬಂಧಿಸಿದ ನೂತನ 
ಬರಹಗಳಾಗಿರುವುದರಿಂದ ಓದುಗರಿಗೆ ಹೊಸ ಅರಿವನ್ನು ಮೂಡಿಸುವಲ್ಲಿ 
ಸಹಕಾರಿಯಾಗುತ್ತದೆ ಎಂದು ಭಾವಿಸಲಾಗಿದೆ. ಈ ಲೇಖನಗಳನ್ನು ಒದಗಿಸಿದ ಎದ್ವಾಂಸರಿಗೆ 
"ಭಾರತಿ' ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. 


ವಿಶ್ವಚೀತನ ಉದ್ಭಾಟನೆ 


ಕರ್ನಾಟಕ ಎಶ್ವವಿದ್ಯಾಲಯದಲ್ಲಿ ೧೯೯೧ ರಿಂದ ಅಸ್ತಿತ್ವಕ್ಕೆ ಬಂದ "ಎಶ್ವಚೇತನ ಶಿ 
ಸಾಂಸ್ಕೃತಿಕ ವೇದಿಕೆ ತನ್ನ ಈ ಶೈಕಣಿಕ ವರ್ಷದ ಕಾರ್ಯ ಚಟುವಟಕೆಗಳನ್ನು ದಿನಾಂಕ 
೧೬-೭-೧೯೯೪ ರಂದು ಆರಂಭಿಸಿತು. ಖ್ಯಾತ ಸಾಹಿತಿಗಳಾದ ಶ್ರೀಮತಿ ಶಾಂತಾದೇವಿ 
ಮಾಳವಾಡ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಚಟುವಟಿಕೆಗಳನ್ನು ಉದ್ಭಾಟಿಸಿ 
"ಸಾಹಿತ್ತಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ನೆರವೇರಲಿ, ಎಂದು 
ಹಾರೈಸಿದರು. ಮಾನ್ಯಕುಲಪತಿ -ಡಾ॥ ಎಸ್‌. ರಾಮೇಗೌಡ ಅವರು ಅಧ್ಯಕ್ಷತೆ ವಹಿಸಿ 
ಮಾಡನಾಡುತ್ತ - "ವರ್ಷದಿಂದ ವರ್ಷಕ್ಕೆ ಈ ವೇದಿಕೆ ಪ್ರವರ್ಧಮಾನಗೊಳ್ಳುತ್ತ ನಡೆದು 
ಎಶ್ವವಿದ್ಯಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಸೌಗಂಧವನ್ನು ಬೀರುತ್ತ ನಡೆದಿರುವುದು 
ಸಂತಸದ ಸಂಗತಿ. ಇದು ಇನ್ನೂ ಉನ್ನತಗೊಳ್ಳಬೇಕು' ಎಂದು ಆಶಿಸಿದರು. ಇದೇ 
ಸಂದರ್ಭದಲ್ಲಿ ಶ್ರೀಮತಿ ಮಾಳವಾಡ ಅವರನ್ನು ಸನ್ಮಾನಿಸಲಾಯಿತು. ಕೊನೆಯಲ್ಲಿ ಚಂಪಾ 
ಅವರು ಅನುವಾದಿಸಿದ "ಜೂಜ್ಜಾ ಜಂಟಲ್‌ಮನ್‌' ಎಂಬ ನಾಟಕವನ್ನು 
ಪ್ರದರ್ಶಿಸಲಾಯಿತು. 


ತ 


ಹ 


(84 


ಪಾವಟೆ ಜನ್ಮದಿನಾಚರಣೆ 


ದಿನಾಂಕ ೨-೮-೯೪ ರಂದು ಡಿ.ಸಿ. ಪಾವಟೆ ಅವರ ಜನ್ಮದಿನವನ್ನು " ಶಿಕ್ಷಣ ತಜ್ಞ ದಿನ' 

ಎಂದು ಆಚರಿಸಲಾಯಿತು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾ। ಹಾ.ಮಾ.ನಾಯಕ 

' ಅವರು "ಸಾರ್ಥಕ ಶಿಕ್ಷಣ ' ಎಂಬ ವಿಷಯದ ಮೇಲೆ ಮೌಲಿಕ ಉಪನ್ಯಾಸ ನೀಡಿದರು. 
ಕುಲಪತಿ ಡಾ. ಎಸ್‌. ರಾಮೇಗೌಡ ಅವರು ಅಧ್ಯಕ್ಷತೆ ವಹಿಸಿದ್ದ ರು. 


ಸ್ವಾತಂತ್ರೋತ್ಸವ 


ದಿನಾಂಕ ೧೫-೮-೯೪ ರಂದು ೪೮ನೆಯ ಸ್ವಾತಂತ್ರೊ ಹತ್ಲೆವವನ್ನು ನಾಡಿನಾದ್ಯಂತ 
ಉತ್ಪಾಹ- ಉಲ್ಲಾಸ -ಸಡಗರದಿಂದ ಆಚರಿಸಲಾಯಿತು. ಆದರೆ ಹುಬ್ಬಳ್ಳಿ ಜನರಿಗೆ ಮಾತ್ರ 
ಅದು ಕರಾಳ ದಿನವಾಗಿತ್ತು. ಈದಗಾ ಮೈದಾನದಲ್ಲಿ ಧ್ವಜಾರೋಹಣದ ವಿವಾದದ 
ಹಿನ್ನೆಲೆಯಲ್ಲಿ ನಡೆದ ಗಲಭೆಯಲ್ಲಿ ಐದು ಜನ ಅಮಾಯಕರು ಅಸುನೀಗಿದರು. ಅವರ 
ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತ "ಭಾರತಿ' ಈ ವಿವಾದ ಬೇಗ ಇತ್ಕರ್ಥವಾಗಿ ರಾಷ್ಟ್ರಧ್ವಜ 
ಗೆಲುವಿನಿಂದ ಅಲ್ಲಿ ಹಾರುವಂತಾಗಲಿ ಎಂದು ಆಶಿಸುತ್ತದೆ. 


ಸದ್ಭಾವನಾ ದಿನಾಚರಣೆ 


ದಿನಾಂಕ ೨೦-೮-೯೪ ರಂದು ರಾಜೀವಗಾಂಧಿ ಅವರ ೫೦ನೆಯ ಜನ್ಮದಿನವನ್ನು 
ಸದ್ಬಾವನಾದಿನವೆಂದು ಆಚರಿಸಲಾಯಿತು. "ಭಾರತಿ' ಈ ಸಂದರ್ಭದಲ್ಲಿ ನಾಡಿನ 
ಜನಮನದಲ್ಲಿ ಸತ್ಯ, ಶಾಂತಿ ಸದ್ಭಾವನೆಗಳು ನೆಲೆಸುವಂತಾಗಲಿ ಎಂದು ಆಶಿಸುತ್ತದೆ. 


-ಸಂಪಾದಕರು. 


ಲೇಖಕರ ವಿಳಾಸಗಳು 


೧. ವೀಣಾ ಬನ್ನ ೦ಜೆ 
ಈಶಾವಾಸ್ಯಂ 
ಅಂಬಲಪಾಡಿ, ಉಡುಪಿ-೩ 


೨. ಶ್ರೀ ಡಿ.ಬಿ.ಢಂಗ 
ಶಾನಭಾಗ ಕಂಪೌಂಡ್‌ 
ಸಪ್ತಾಪೂರ, ೩ ನೆಯ ಕ್ರಾಸ್‌, ಧಾರವಾಡ-೧ 


೩. ಶ್ರೀ ಆರ್‌. ವಾಯ್‌. ಕುಲಕರ್ಣಿ 
ಇಂಗ್ಲೀಷ ಅಧ್ಯಾಪಕರು 
ಗುಡ್‌ನ್ಯೂಜ್‌ ಕಲಾ ಮತ್ತು ವಾಣಿಜ್ಯ ಕಾಲೇಜು, ಕಲಘಟಗಿ 

೪. ಡಾ. ಬಿ.ಆರ್‌. ಹಿರೇಮಠ 
ಪ್ರಾಧ್ಯಾಪಕರು, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 

೫. ಡಾ. ವಿ.ಎಸ್‌.ಮಾಳಿ 
ಕನ್ನ ಡ ಅಧ್ಯಾಪಕರು 
ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯ ಕಲಾ-ವಾಣಿಜ್ಯ ಕಾಲೇಜು 
ಹಾರೂಗೇರಿ( ಜಿಲ್ಲೆ -ಬೆಳಗಾವಿ) 

೬. ಡಾ. ಎಂ. ಎಸ್‌. ಪಾಟೀಲ 


ಪ್ರವಾಚಕರು ಹಾಗೂ ವಿಶೇಷಾಧಿಕಾರಿಗಳು 
ಸ್ನಾತಕೋತ್ತರ ಕೇಂದ್ರ, ರಾಯಚೂರು 


ಕ್ಷಿ ಹನುಮಾಕ್ಷಿ ಗೋಗಿ, 
ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು 
ಹಾವೇರಿ 


ಲೆ. ಡಾ. ಸಿ.ಕೆ ನಾವಲಗಿ 
ಕನ್ನ ಡ ಅಧ್ಯಾಪಕರು 
ಜೆ.ಎಸ್‌. ಎಸ್‌. ಕಾಲೇಜು, ಗೋಕಾಕ 


೧೨೧ ಲೇಖಕರ ವಿಳಾಸಗಳು 


೯. ಕೆ. ಜಿ. ವೆಂಕಟೇಶ ಜೋಷಿ 
ಕೆಳದಿ -೫೭೭೫೦೧ 
ಸಾಗರ - ಶಿವಮೊಗ್ಗಾ 


೧೦. ಡಾ. ಬಸವರಾಜ ನಾಯ್ಕರ 
ಪ್ರವಾಚಕರು, ಇಂಗ್ಲೀಷ ವಿಭಾಗ 
ಕರ್ನಾಟಕ ಎಶ್ವವಿದ್ಯಾಲಯ, ಧಾರವಾಡ 


೧೧. ಡಾ. ಎಸ್‌. ಕೆ. ಕೊಪ್ಪು 
ಕನ್ನಡ ಅಧ್ಯಾಪಕರು 
ಕಲಾ- ವಾಣಿಜ್ಯ ಕಾಲೇಜು,ಇಂಡಿ (ಜಿಲ್ಲೆ- ಎಜಾಪುರ) 
೧೨. ಎಂ. ಮುನಿಸ್ವಾಮಯ್ಯ 
ಭೂವಿಜ್ಞಾನಿ, ಅಂತರ್ಜಲ ವಿಭಾಗ 
ಜಿಲ್ಲಾಪರಿಷತ್‌, ಧಾರವಾಡ 
೧೩. ಗಣಪತಿಗೌಡ ಎಸ್‌. 
ಸಂಶೋಧನ ಎದ್ಯಾರ್ಥಿ 
ಪ್ರಾಚೀನ ಭಾರತೀಯ ಇತಿಹಾಸ ಹಾಗೂ ಶಾಸನ ವಿಜ್ಞಾನ ವಿಭಾಗ 
ಕ.ವಿ.ವಿ. ಧಾರವಾಡ -೩ 
೧೪. ಪ್ರೊ. ರಾಮಕೃಷ್ಣ ಮರಾಕೆ 
ಬಿ. ಕೆ. ಕಾಲೇಜ 
ಕ್ಲಬ್‌ ರೋಡ, ಬೆಳಗಾಎ - ೫೯೦೦೦೧ 
೧೫. ಯು. ಶಂಕರನಾರಾಯಣ ಭಟ್‌ 
ಕನ್ನಡ ಪ್ರಾಧ್ಯಾಪಕ 
ಸರಕಾರಿ ಕಾಲೇಜು, ಕಾಸರಗೋಡು 
ಅಂಚೆ: ವಿದ್ಯಾನಗರ-೬೭೧೧೨೩. 


0. 7/2/5600 425 


wu 


ko 


